ಶೀ ತುಲಸೀರಾಮಾಯಣಂ 





ನನ್ನ ಜನ್ಮದಾತರಾದ 
ಮಾ ತಾವಿತೃಗಳ 


ಚರಣಾರವಿಂದಗಳಲ್ಲಿ. 


ಶ್ರೀರಾಮಜಯ 


ಶ್ರೀ ತುಲಹೀ ರಾಮಾಯಣಂ 


ಅಥವಾ 


ಶ್ರೀ ರಾಮಚರಿತ ಮಾನಸ 


ನ್ಮ ಶೇ. ಅನಂತಪದ್ಮನಾಭರಾವ್‌ 


ಪ್ರಕಾಶಕರು 3 
ಫೆ. ನರಸಿಂಹಸ್ವಾಮಿ, 


251, ಜಯನಗರ, ಬೆಂಗಳೂರು. 


೨ 


ಪ್ರಥಮ ಮುದ್ರಣ: ೧೯೫೮: ೫೦೦ ಪ್ರತಿಗಳು, 


ಜಿಲೆ : ರೂ. ೬.೦೦ 


[ ಈ ಗ್ರಂಥದ ಸರ್ವಹಕ್ಕುಗಳೂ ಲೇಖಕರದು. ] 


ಮುದ್ರಕರು: ಈಸ್ಟ್ರನ್‌ ಪ್ರೆಸ್‌, ಬೆಂಗಳೂರು. 


ಮುನ್ನುಡಿ ನ 


ಶ್ರೀರ್ಮಾ ಅ ನಂತಸದ್ಮನಾಭರಾಯರವರಿಂದಲೂ ಅವರೆ ವಾಚಕ 
ರಿಂದಲೂ ನಾನು ಬಹುವಾಗಿ ಕ್ಷಮೆಯನ್ನು ಯಾಚಿಸಬೇಕಾಗಿದೆ. ಶ್ರೀ 
ಅನಂತಸದ್ಮನಾ ಭರಾಯರವರು ಈ ಗ್ರಂಥವನ್ನು ನನ್ನಲ್ಲಿಗೆ ಕಳುಹಿಸಿ 
ಮೂರು ವರ್ಷಗಳಾಗಿವೆ. ಕಳುಹಿಸುವುದಕ್ಕೆ ಮುಂಜೆ ಅವರು ನನ್ನನ್ನು 
ಕೇಳಿದ್ದಿ ದ್ದರೆ ಈ ಭಾರವನ್ನು ಹೊರುವ ಶಕ್ತಿ ನನಗೆ ಇಲ್ಲವೆಂದು ಆಗಲೇ 
ನಾನು ಅವರಿಗೆ ತಿಳಿಸೆಬಹುದಾಗಿತ್ತು. ಅವರಿಗೆ ನನ್ನ ವಿಷಯದಲ್ಲಿ ಇರುವ 
ಅಭಿಮಾನ ಎಷ್ಟು ದೊಡ್ಡದೋ ನನ್ನ ಶಕ್ತಿಯ ವಿಷಯದಲ್ಲಿರುವ ನಂಬಿ 
ಯೂ ಅಷ್ಟರಮಟ್ಟಿನದಿರುವಂತೆ ಕಾಣುತ್ತದೆ. ಆ ನಂಬಿಕೆಗೆ ಆಧಾರನಿಲ್ಲ 
ನೆಂದು ಬಿನ್ನಯಿಸಿಕೊಂಡೆ. ಆದಕೆ ಅವರ ಸ್ನೇಹದ ಒತ್ತಾಯವನ್ನು ತಳ್ಳಿ 
ಹಾಕಲು ನಿಧಿಯಿಲ್ಲದವನಾಡೆ. ನನ್ನ ಬೇರೆ ಕಾರ್ಯಾಕಾರ್ಯಗಳ ಅವಸರ 
ದಲ್ಲಿ ಅವರ ಗ್ರಂಥವನ್ನು ತೆರೆದು ನೋಡುವುದಕ್ಕೆ ಕೂಡ ನನಗೆ ಕಾಲಾವ 
ಕಾಶ ದೊರೆಯದೆ ಹೋಯಿತು. 


Ci 
[ಲ 
ಶ್ಚ 
ದ್ರ 
ಲ 
ಭ್ರ 
ಭ್ರ 
₹1 

“2 


೨ 


ಆ 
Ww 
ವನ್ಸಿಟ್ರಿದ್ದರೆಂದೂ ಕೇಳಿದ್ದೇನೆ. ಆದರೆ ವಾಲ್ಮೀಕಿ 
ಅಸ್ಟಿಸ್ಟು ನೋಡಿರುವ ನನಗೆ ಮತ್ತೊಂದು ರಾಮಾಯಣ ಬೇಕೆನಿಸಿಲ್ಲ. 
2 ಶ್ರ 


ಲ್ಲ 

೧೧ 
ನಾನು ಹೊಸ ಭಾಷೆಗಳನ್ನು ಕಲಿತುಕೊಳ್ಳಬಹುದಾದ ವಯಸ್ಸು ಈಗ ಅಲ್ಲ 
ಬಂದೀ ಮೂಲ ಗ್ರಂಥದಲ್ಲಿ ಏನೇನು ಸ್ವಾರಸ್ಯಗಳುಂಟೋ ಅದನ್ನರಿಯದ 
ವನು ಆ ಗ್ರಂಥದ ಕನ್ನಡದ 


8 


ನಾನು ಹೇಳಬಹುದಾದ ಮಾತೆಂದರೆ ಶ್ರೀ ಅನೆಂತಪದ್ಮನಾಭರಾಯ 
ರನರ ಕನ್ನಡ ಪದ್ಯವನ್ನು ಕುರಿತೆದ್ದು, ಈ ಗ್ರಂಥವನ್ನು ನಾನು ಅಲ್ಲಲ್ಲಿ 
ನೋಡಿದ್ದೇನೆ. ಪದ್ಯಗಳ ಓಟ ಸೊಗಸಾಗಿದೆ, ಕುಮಾರವ್ಯಾಸನ ಪ್ರಸಾದ 
ಇದರ ರೀತಿಯಲ್ಲಿ ಕಾಣುತ್ತದೆ. ಕನ್ನಡ ಪದಗಳ ಮೇಲೆ ಶ್ರೀ ಅನಂತಪದ್ಮ 
ನಾಭರಾಯರಿಗಿರುವ ಹಿಡಿತವೂ, ಧಾಟಿಯಕಡೆ .ಅವರಿಗಿರುವ ಕಿವಿಯೊ 
ಲವೂ, ಅವರ ಬರವಣಿಗೆಯ ಭಾವ ಸಪ್ರಸೆನ್ನತೆಯೂ ಲಾಲಿತ್ಯವೂ ಎಲ್ಲ 
ರನ್ನೂ ನೆಚ್ಚಿ ಸಬಲ್ಲುವಾಗಿವೆ. 

ಶ್ರೀರ್ಮಾ ಅನಂತಸಪದ್ಮನಾಭರಾಯರನರು ನೈಜವಾಗಿ ನಿನಯ ಶಾಲಿ 
ಗಳು ಮತ್ತು ಉದಾತ್ತ ವಿಚಾರಗಳಲ್ಲಿ ಶ್ರದ್ಧೆ ಯುಳ್ಳವರು, ಅವರು ರಾಮ 
ಕಥೆಯ ನಿಷಯದಲ್ಲಿ ಉತ್ಸಾಹವುಳ್ಳವರಾಗಿರುವುದು ಸ್ವಭಾವಾನುಗುಣ 
ವಾಗಿದೆ. ಲೋಕಪ್ರಸಿದ್ದವಾದ ತುಲಸೀ ರಾಮಾಯಣದ ಛಾಯೆ ಕನ್ನಡಿ 
ಗರಿಗೆ ಪದ್ಯರೂಪದಲ್ಲಿ ದೊರಕುವಂತೆ ಮಾಡಿರುವುದು ಒಂದು ದೊಡ್ಡ 
ಉಸಕಾರನೆಂಬುದರಲ್ಲಿ ಯಾರಿಗೂ ಸಂದೇಹವಿರದು. 


ಶ್ರೀರ್ಮಾ ಅನೆಂತನದ್ಮನಾಭರಾಯರ ಕೃತಿ ಲೋಕಪ್ರಿಯಪಾಗಲಿ ; 
ಅವರ ಕಾವ್ಯಶ್ರೀ ಅಭಿವೃದ್ಧಿ ಸಡೆಯುತ್ತಿರಲಿ. 


ಬೆಂಗಳೂರು. | 
೧೮-೨-೧೯೪೯. | ಡಿ. ವಿ. 


ನಿಜಾ.ಪನೆ 
ವಿ 


ನಾನು ಪ್ರಸಿದ್ಧ ಸಾಹಿತಿಯಲ್ಲ. ಕನಿಯೂ ಅಲ್ಲ. ಆದಕಿ 
ಸಾಹಿತ್ಯವನ್ನು ಅಲ್ಪಸ್ವಲ್ಪ ಅವಲೋಕಿಸಿ ಸಾಹಿತಿಗಳ ಸೇವೆಮಾಡಿ, 
ಅವರೆಲ್ಲರ ಅನುಗ್ರಹೆದಿಂದ ಸಾಧ್ಯವಾದಷ್ಟು ಸಾಹಿತ್ಯದ ಅನುಭವ 
ಪಡೆದಿದೆ ನೀನೆ. ಈ ಸೆಂದರ್ಭದಲ್ಲಿ ಅವರೆಲ್ಲರ ಉಪಕಾರವನ್ನು ಸ್ಮರಿಸಿಕೊಳ್ಳ 


ವುದು ನನ್ನ ಕರ್ತವ್ಯ. 


ಈ ಕಾವ್ಯವನ್ನು ಬರೆಯುನಂತೆ ಪ್ರೇರಿಸಿದನರು ಹಿರಿಯರೂ, 
ಪೂಜ್ಯರೂ ಆದ ನೇ॥ ಬ್ರಂ!| ಶ್ರೀ॥ ಬ. ಶ್ಯಾಮಣ್ಣ ನವರು, ಬೇಸರ 
ವಿಲ್ಲದೆ ನನ್ನ ಬಳಿಯಲ್ಲಿ ಕುಳಿತು ಹಿಂದಿಯಿಂದ ಕನ್ನದಕ್ಕೆ ಆಗಾಗ್ಗೆ ಸರಿ 
ವರ್ತಿಸಿ ಅನೇಕ ಮುಖದಿಂದ ನೆರವು ನೀಡಿದ್ದಾ ರ 4 ನಾನು 
ಚಿರಯಣಿ. ಈ ಕಾವ್ಯವನ್ನು ನಾನು ಬರೆದು ಮುಗಿಸಿದ್ದು ೧೯೩೬ ರಲ್ಲಿ, 
ಇದನ್ನು ಮಾನ್ಯ ಮಿತ್ರರಾದ ಪ್ರೊ ಡಿ. ಎಲ್‌. ನರಸಿಂಹಾಚಾ ಇರ್ಯರು 
ಅಲ್ಲಲ್ಲಿ ಅವಲೋಕಿಸಿ ಪೂಜ್ಯ ಡಿ. ನಿ. ಜಿ. ಅನರಿಂದ ಮುನ್ನು ಡಿಯನ್ನು 
ಬರೆಯಿಸೆಂದು ಅಜ್ಜಾ ನಿಸಿದರು. ಪೂ ಜ್ಯರೂ, ಹಿರಿಯರೂ, ವಿದ್ರಾಂಸರೂ 
ಆದ ಶ್ರೀಗೆ ಡಿ.ಬಿ. ಜಿ. ಅವರು ನನ್ನ್ನ ಮೇಲೆ ಕೃಪೆಯಿಟ್ಟು, ನಾನು 
ಕೊಡುತ್ತಿದ್ದ ತೊಂದಕೆಗಳೆನ್ನೆ ಲ್ಲ ಸಹಿಸಿ, ಅನೋಘವಾದ ಮುನ್ನುಡಿಯನ್ನು 
ಬರೆದುಕೊಟ್ಟು ಉಪಕರಿಸಿದ್ದಾರೆ. ಅವರಿಗೆ ನನ್ನ ಪ್ರಣಾಮಗಳು: 
ಮಾನ್ಯ ಮಿತ್ರರಾದ ಆಸ್ಥಾನ ವಿರ್ದ್ವಾ ನೇ॥ ಬ್ರಂ॥ ಶ್ರೀ॥ ನೋ. ಶಂ, 
ಸುಬ್ರಹ್ಮಣ್ಯಶಾಸ್ತ್ರಿ ಗಳನರು ಈ ಕಾವ್ಯವನ್ನು ಅಷ್ಟಿಷ್ಟು ಒದಿ ನೋಡಿ, 
ಮೆಚ್ಚಿ, ಮೈಸೂರು ಸರಕಾರಕ್ಕೆ ಕ ಕಳುಹಿಸುವಂತೆ ಆಶ್ವಾಸನೆಯಿತ್ತರು. 
ಅವರ ಆಜ್ಞಾ ಪ್ರಕಾರ ಕಳುಹಿಸಿದ್ದೂ ಆಯಿತ್ತು ಪ್ಷು ಕಾವ್ಯಕ್ಕೆ ೧೯೫೦ರ 
ದೇವರಾಜಬಹದ್ದೂ ರ್‌ ಪ್ರಥಮ ಬಹುಮಾನವೂ ಬಂತು. ಪೂಜ್ಯರೂ 
ಗುರುಗಳೊ ಆದ ಗಮಕ ನಿ ನಿರ್ದ್ವಾ ಕ್ಷಷ್ಟಗಿರಿ ಕೃಷ್ಣ ರಾಯರೂ, ಗೆಳೆಯರಾದ 


ರಪ Sn 


ಗಮಕ ವಿರಾ ನಂ. ಅಶ್ವ ತ್ಥನಾರಾಯಣರಾಯರೂ ಈ ಕಾವ್ಯದಿಂದ 


10 


ಒಂದೆರಡು ಭಾಗಗಳನ್ನು ವಾಚನಮಾಡಿ, ತಮ್ಮ ಮೆಚ್ಚುಗೆಯನ್ನು ಫ್ಯಕ್ತೆ 
ಪಡಿಸಿದ್ದಾರೆ, ಈ ಎಲ್ಲ ಹಿರಿಯರಿಗೂ, ಮಿತ್ರ ಕೆಗೂ ನನ್ನ ಅನಂತಾನಂತೆ' 


ಜೆ ಗಳು. 


ಗೆ! ಕೆ. ಲಕ್ಷಿ ಕ್ಷಿನಾರಾಯಣ್‌ ಅವರು ಕಾರ್ಯಗೌರವದಿಂದೆ 
ಮಡಿಕೇರಿಗೆ ೧೯೫೦ನೇ ಜುಲೈ ತಿಂಗಳಲ್ಲಿ ಬಂದಿದ್ದರು. 'ಅವರು ಈ 
ಕಾವ್ಯದ ಪ್ರ ಪ್ರಕಟನಾಕಾರ್ಯನನ್ನು ತಾವೇ ನಿರ್ವಹಿಸುವುದಾಗಿ ಆಶ್ವಾಸನೆ 
ಯಿತ್ತು, ತಮ್ಮ ಜೊತೆಯಲ್ಲೇ ಹೆಸ ಸ್ತಪ್ರತಿಯನ್ನು ತೆಗೆದುಕೊಂಡು 
ಹೋದರು, ಇದರೆ ಬಹುಭಾಗ ಶೀಘ ವಾಗಿಯೇ ಮುದ್ರಣವಾಗಿದ್ದರೂ 
ಅನೇಕ ಅನಿವಾರ್ಯಗಳ ದೆಸೆಯಿಂದ ಈ ಕಾವ್ಗ ವು ಇದುವರೆಗೂ ಪ್ರಕಾಶಕ್ಕೆ 
ಬರಲು ಅವಕಾಶವೊದಗಿ ಬರಲಿಲ್ಲ. ಈಗ ಪ್ರಥಮ ಭಾಗವಾದರೂ ಪ ಪ್ರಕಟಿ 
ವಾಗುತ್ತಿದೆಯಲ್ಲಾ ಎಂದು ಸಂತೋಷಪಟ್ಟು ಕೊಳ್ಳ ಬೇಕಾಗಿದೆ. 
ಪ್ರಕಟನೆಗೆ ನೆರವಾದ ದಿವಂಗತ ಶ್ರೀ ಕೆ. ತಮ್ಮ ಯ್ಯನವರ' ವ, ಶ್ರ ದೆ 
ಶ್ರೀ ಫೆ, ನರಸಿಂಹಸ್ವಾನಿಯವನರಿಗೆ ನಾನು ಕ್ಳ ತಜ್ಞ. | 


ಮಡಿಕೇರಿ ಮೈ. ಶೇ. ಅನಂತ ಪದ್ಮನಾಭರಾವ್‌ 


ಮುನ್ನುಡಿ 

ನಿಜ್ಞಾ ಸನೆ 
ಬಾಲಕಾಂಡ 
ಅಯೋಧ್ಯಾ ಕಾಂಡ 
ಅರಣ್ಯ ಕಾಂಡ 
ಕಿಹ್ಕಿಂಧಾಕಾಂಡ 


ಭಾಗ ೧ 


ಫೆ 
ಐ 


!ಪ್ರೀ॥ , 


ವರ್ಣನಾಮರ್ಥ ಸಂಘಾನಾಂ ರಸಾನಾಂ ಛಂದಸಾಮಸಿ | 
ಮಂಗಳಾನಾಂಚ ಕರ್ತಾರೌ ವಂದೇ ವಾಣೀ ವಿನಾಯಕಾ ॥ 


ಭವಾನೀ-ಶಂಕರೌ ವಂದೇಶ ಶ್ರದ್ಧಾ _ ವಿಶ್ವಾಸರೂಪಿಣೌ 


ಯಾಭ್ಯಾಂ ವಿನಾ ನಸಶ್ಯ ೦ತಿ ಸಿದ್ಧಾಃ ಸ್ಟಾ ೦ತಸ್ಥ ಮಾಶ್ಚ ರಮ್‌ | 
ವಂದೇ ಬೋಧಮಯಂ ನಿತ್ಯ ೦ ತಕ ತ ರೂಪಿಣವು | 
ಯಮಾಶ್ರಿತೋ ಹಿ ವಕ್ರೋಪಿ ಚಡ ಸರ್ವತ್ರ ವಂದ್ಯತೇ | 
ಸೀತಾರಾಮ ಗುಣಗ್ರಾಮ ಪುಣ್ಯಾರಣ್ಯ ವಿಹಾರಿಣೌ | 
ವಂದೇ ನಿಶುದ್ಧ ವಿಜ್ಞಾನ್‌ ಕನೀಶ್ವ ರ ಕಪೀಶ್ವರೌ || 
ಉದ್ಭ ಸ್ಟ ತ್ರಿ ಜಾ ಇ ಕ್ಲೆ ಮ | 
ಸರ್ವ ಶ್ರೆ ಮ ಸ್ಪರೀಂ ಸೀತಾಂ ನತೋಹಂ ರಾಮನಲ್ಲಭಾಮ್‌ | 
ಯನ್ಮಾಯಾ ವಶವರ್ತಿ ವಿಶ್ವ ಮಖಿಲಂ ಬ್ರಹ್ಮಾದಿ ದೇವಾಃಸುರಾ | 
ಯತ್ಸ ತ್ವಾ ದಮ ಷ್ಛೈವ ಭಾತಿ ತು ರಜೌ » ರಥಾಯೇರ್ಭ್ಯಮಃ || 
po ದಪ ಫ್ಲವಮೇಕಮೇವಹಿ ಭವಾಂಭೋದೇ ಸಿ  ತೀರ್ಷಾವತಾಂ | 
ವಂದೇಹಂ ತಮಶೇಷ ಕಾರಣಪರಂ ರಾಮಾಖ್ಯ ವಿನಾಶಂ ಹರಿಮ ನ್‌ 
ನಾನಾ ಪುರಾಣ ವಿಗಮಾಗಮ ಸಮ್ಮತ್ತೂ ಯುಜ್‌ಎ 
ರಾಮಾಯಣೆ ನಿಗದಿತಂ ಕ ಕ್ರ ಚಿದನ್ಯತೋಸಿ | 
ಸ್ವಾಂ ಂತಃ ಸುಖಾಯ ತುಲಸೀ ರಘುನಾಥಗಾಥಾ ' 
ಭಾಷಾನಿಬಂಧಮತಿಮಣ್ಣು ಲಮಾತನೋತಿ | 


ಶ್ರೀರಾಮ ಜಯ 
ತೀ ತುಲಸೀ ರಾಮಾಯಣ 


ಬಾಲಕಾಂಡ. 
ಮಂಗಳಾಚರಣ 


ಶ್ರಿ € ರಮಣಿ ಹೈೆತ ಶತ ಮಲ ಸೂರ್ಯನು 
ದಾರ ಸ್‌ ಕಿರಣನತಮ '` 
ಹಾರಿ ಸುಜ್ಞಾನಘನ ತೇಜೋರಾಶಿಯವಿನಾಶಿ | 
ನಾರದಾದಿ ಸಮಸ್ತ ಮುನಿಜನ 
ಸೂರಿಗಳ ಸುಜ್ಞಾನ ಜೋತಿಯ 
ಪಾರ ಮಹಿಮಾರಾಮ ಸೀತಾರಾಮ ರಕ್ಷಿಪುದು ೧॥ 


ಜಾನಕೀಪತಿ ದಿವ್ಯನಾಮನ 
ಸಾನುರಾಗದಿ ನೆನೆದು ಮುನಿಸತಿ 
ಹೀನಜನ್ಮವ ನೀಗಿ ಪತಿಪದನದ್ಮ ಸೇರಿದಳು 
ಏನಮಾಡಿದೊಡೇನು ರಾಮನ 
ಜಾನಿಸುವನೇ ಧನ್ಯ ಮುನಿಸುರ 
ಧೇನು ಗಂಗಾತಾತ ರಕ್ಷಿಸುವೊಲಿದು ಶ್ರೀರಾಮ |೨|! 


ನಾಗಭೂಷಣ ಸನಕ ನಾರದ 
ಯೋಗಿಜನ ಹ ತುಮುದ ಚಂದ್ರವಿ 
ರಾಗಿ ಕರುಣ ಇನಾಂ ಧಿ PNR ಹರನೆ 
ರಾಘವೇಂದ್ರ ವಿಲಾಸ ಸಂತಸ 
ರಾಗ ರಂಜನ ದೇವ ಶಿವ ಸು 
ತ್ಯಾಗಿ ಗಿರಿಜಾರಮಣ ಪಾಲಿಸು ಸಕಲ ಲೋಕಗಳ lla |] 


`ಶ್ರೀ ತುಲಸೀ ರಾಮಾಯಣ 
- ನನುವ ಚಂದ್ರನ ಗರ್ವ ಮುರಿಯುತ 
ರೊಗುಮಿಗೆಯ ಪ್ರೆ `ಮುದಲಿ ಲೋಕವ 
ನಿಗಮನುತ ಕಯ್ಯಾ ಯ್ತೆ ಪರಿಹೆರಿಸುತಲಿ ವಿಘ್ನುಗಳ | 
ER RL, ಗಜಮುಖ 
ನಗೆಗೆಡೆಯ ಮಾಡದಿರು ಕರುಣದಿ 
ಸೊಗಜೊಳೀವರಕಾವ್ಯ ನುಡಿಯಲಾ ನೀಡು ಸನ್ನ ತಿಯೆ ll 


ಸರಸಿಜಾಸನ ರಾಣಿ ಗುಣಮಣಿ 


ಪರಮ ಘನ 'ವಿದ್ಯಾಭಿಮಾನಿನಿ 

ಹೆರಿಹೆರಾದಿ ಸಮಸ್ತ ಸುರಗಣ ಮಾರ್ಗದರ್ಶಿನಿಯೆ | 

ತರುಣಿ ರವಿಶತಿನಯನೆ ಶಾರದೆ 

ನಿರುತ ಕವಿಕುಲ ಹೃದಯ ಮಂದಿರೆ 

ನೆರೆದು ಸನ್ಮತಿ ಪಾಲಿಸೌ ನೀನೆಲಸು ರಸನೆಯಲಿ . 1೫1 
ಜಾನಕೀ ಪದಸದ್ಮಮೂಲದಿ 

ಮೌನಿಪತಿ ಕುಳಿತಿರಲು ರಘುಪತಿ 

ತಾನೆ ತೋರಿದ ತನ್ನ ಲೀಲೆಗಳೆಲ್ಲಮಂ ಮತ್ತೆ | 

ಮೌನಿ ತುಲಸೀದಾಸ ಕವಿಕುಲ 

'ಭಾನು ಕರುಣದೊಳಿತ್ತ ವರವನು 

ಸಾನುರಾಗದಿ ರಾಮಚರಿತವ ನುಡಿಯೆ ಕನ್ನಡದಿ alt 


ಕವಿಯೆನಿಸಲಾನಜ್ಪ, ಕಾವ್ಯ ದ 
“ಆಗಿ 
ಸವಿಯನರಿತವನಲ್ಲ, ಗೂಢಾ 
.ರ್ಥ್ಹವನು ಛಂದಸು ಭಾವ ಲಕ್ಷಣ ಪ್ರಾಸಗಳನರಿಯೆ I 
ಅವಿನಯವ ಸಜ್ಜನರು ತಾರದೆ" 
ಸವಿರಸವನೂಡುತ್ತ ಸನ್ಮ: ತ್ರಿ 
ಜವದೊಳೊರೆವುದು ನಡೆಸಿ ಸನ್ನಾರ್ಗದಲಿ ಸಲಹುವುದು ॥೬॥ 


ಬಾಖಕಾ೦ಡ 


ಕನ್ನಡದ ಕವಿಕುಲದ ಗುರುಗಳು 
ರನ್ನ ಕವಿ ಲಕ್ಷ್ಮೀಶ ಪಂಪರು 
ಜನ್ನ ಕುವರಮ್ನಾಸ ಹರಿಹರ ಪೊನ್ನ ಮುದ್ದಣರು | 
ಕನ್ನ ಡದೆ ಹಿರಿಮೆಯನು ಬೆಳಗಿದ 
ರನ್ನು ವಂದಿಸುತವರ ಚರಣಗ 
ಚಡ ನೆನೆದಾಂ si les 


ರಾಮಮಾನಸ ಚರಿತವನು ಸಿರಿ 
ರಾಮನೇ ಮುಡಿಯುವನು ಭಕ್ಕರ ' 
ಕಾಮನೆಯ ನೀಡಲ್ಪೆ ಕವಿಗಳನಂತ ವಾಣಿಯಲಿ | 
ರಾಮನಾಮಾಮೃತದ ಸವಿಗಂ 
ಡೀ ಮಹಾಕಾವ್ಯವನು ವಿರಚಿಸಿ 
ರಾಮಭಕ್ಕರ ಪಾದಮೂಲದೊಳರ್ಪಿಸುವೆ ಮುದದಿ lel 


ಪರಮಪುರುಷನೆ ಕಥೆಗೆ ನಾಯಕ 
ಸಿರಿಯೆ ನಾಯಕೆ ರಾಜಖಯಷಿಗಳು 
ಹಿರಿಯರೆನಿಸಿದ ಪ್ರಾಣದೇವರು ಜೀವವಿತ್ತವರು | 
ಹಿರಿಯ ಕವಿವಾಲಿ ಕೆ ಕರುಣದಿ 
ಮರಳಿ ಚನ ಜನುಮದೊ 
ಳೊರೆದ ಸಿರಿ ರಘುರಾಮ ಚರಿತೆಯ ಸಾಧುಜನಕೂಲಿದು 1೧೦! 


ಅವನಿಯೊಳು ಖುಷಿ ಯೋಗಿ ಧರಣೀ 
ದಿವಿಜರಿಗೆ ಮೇಣರಸು ಮಂತ್ರೀ 
ನಿವಹೆಕೆದು ಸನ್ಮತಿಯ ನೀಡುವುದವರ ಕೃತಿಯಂತೆ | 
ಕವಿಗಮಕಿ ವಾಗ್ಮಿ ಪ್ರವರರಿಗೆ 
ನವೆವ ವಿರಹೀಜನಕೆ ಮೆಚ್ಚಿದು 
ಸವಿಯ ನವರಸ ಕಾವ್ಠ ರಮುಪತಿಚರಿತಮಾನಸವು ೧೧॥ 


ಶ್ರೀ ತುಲನೀ ರಾಮಾಯಣ 


ನುಡಿಯು ಕನ್ನಡ ನಡೆಯು ಕನ್ನಡ . 
ಒಡಲು ಕನ್ನ ಡ ತಾಯಿ ಕೊಟ್ಟು ದು 
ಬಿಡದು ಕನ್ನೆ ಡನಾಡು ನಮ ನು ಪ್ರ ಪ್ರೆ ೀಮಬಂಧನದಿ ತ 
ನಜೆಮುಡಿಗಳಿಂನೊಂದುಗೊಡಿಸಿ 
ನಡೆಸುವಳು ನಲ್ಮೆಯಲಿ ಕರುಣದ 
ಕಡಲು ಕನ್ನಡತಾಯಿ ಪದಪದ್ಮಗಳಿಗೆರಗುವೆನು 1೧೨! 


ಪಡೆದು ರಘುವರಚರಿತಮಾನಸ 
ಮಧುವ ಸಜ್ಜನ ಭೃ ೦ಗ ಮುಳಂಕ್‌ಾ 
ರದಲಿ ಕಾವ್ಯ ಸೆ ಸರೋರುಹಾಕರದಲ್ಲಿ ಹುಡುಕುತಿರೆ 
ವಿದಿಶಘನ ರಾಮಾಯಣ ಕಥಾ 
ಮಧುವ ಕಾಣಲು ಸವಿದು ಕೀರ್ತಿಯ . 
ಮುದೆದಿ ರಂಕ್ಸತಿಯಿಂದ ಹಾಡುತ ಹಾರುತಿರುತಿಹವು 1೧೩॥ 


ಶ್ರಾಮಣ 


ಸೂ॥ ಶಿವನು ತನ್ನ ಮ ತೊರೆಯ ದುಃಖದಿ 
ಶಿನೆಯು ಯಾಗಾಗ್ಗಿ ಯಲಿ ದೇಹವ 
ಸವೆದು ಪರ್ವತ ಮಂದು ಲೋಕ ನಲಿದಾಡೆ ॥ 


ರಾಮಚಂದ್ರ ನ ಪರಮಮಂಗಳ 
ನಾಮ ಜಾಪಿ ನಿತ್ಯ ವು 
ಕಾಮಹೆರ ಸುಜ್ಞಾನ SE ಜಾನಿಸುವ ಮುದದಿ | 
ಆ ಮಹಾಕಾಶಿಯೊಳು ನೆಲಸುತ 
ತಾಮಸವ ಹರಿಹರಿಸಿ ದುರಿತ ಐ 
ರಾಮ ಗೈಯುವ ಪಾತಿ ವಿಶ್ವೇಶ್ವರನು ತನ್ನವರ (Hall 


ಬಾಲಕಾಂಡ 


A ಭಾರೆದ್ವಾ"ಜ ಸರ 
ಮನದಿ ವಿನಯದಿ ಯಾಜ ತಿನಲ್ಭ್ಯನ ಬ 
ವನಜಪದಗಳಿಗೆರಗಿ ರಾಮನ ಮಹಿಮೆ ಬೆಸಗೊಂಡ | 
ಜನಕ ನೀಂ ಸುಜ್ಞ ರಿಗೆ ರಘುಪತಿ 
ಘನ ಚರಿತೆಗಳನೆಲ್ಲ ತಿಳಿದಿರ 
ಲೆನಗೆ ತತ್ವ ರಹೆಸ ಮನೊ ರೆ ತಂಜೆ ಸಲಹೆಂದೆ " |೨|] 


ಗುರುವೆ ಕಾಶೀವಿಶ್ವನಾಥನು 
ದುರಿತವೊರೆಸುತ ಮೋಕ್ಷವೀವನು 
ಕರುಣದಿಂ ಕಟ ರೂ ಬರಾ ನಾಮ ಮಹಿಮೆಯಲಿ | 
ತರಣಿ ವಂಶದೊಳೊಗೆದು ದಶರಥ 
ನರಪಸುತೆನಾಗೆಸೆದು ಕೀರ್ತಿಯ | 
ಮೆರೆದನೆರಡನೆ ರಾಮ ಬಳಲಿದ ತೊಳಲುತಡವಿಯಲಿ 11೩.11 


ಪರಶಿವನ ಮನದಿಷ್ಟಮೂರ್ತಿಯು 
ತರಣಿವಂಶ ಲಲಾಮರಾಮನು 
ಧರೆಯೊಳಿರ್ವರು ರಾಮಚಂದ್ರರು ಬಂದಬಗೆಯೆಂತು | 
ಧರಣಿಜಾಪತಿ ರಾಮ ಗಂಗಾ ಕ 
ಧರನ ಮಾನಸ ಮೂರ್ತಿಯೇಂ ಪದಿ 
ಹೆರಿಸು ಸಂದೆಗ ರಮಣ ರಾಮರ ಪರಿಯೆ ಪೇಳೆಂದ lle It 


ನಗುತೆ ಮುದದಲಿ ಯಾಜ್ಞ ್ಯವಲ್ಪ್ಯುಮ R 
ರಘುವರನ ಮಹಿಮೆಗಳ ನೀವೇ 
ಸೊಗದೊಳರಿತಿಹೆ ಮತ್ತೆ ಶುಭವನು ಬಗೆವೆ ಲೋಕಕ್ಕೆ | 
ಮುಗುದಮೊಲು ಕೇಳುವೆಯ ಮುನಿವರ 
ನಗೆಗೆಡೆಯೆ ಮಾಡದಿರು ರಾಮನ 
ಬಗೆಯರಿಯೆದವವಲ್ಲ ಸನ್ಮತಿ ಸುಗುಣಿ ನೀನೆಂದೆ los It 


ಶ್ರೀ ತುಲಸೀ ರಾಮಾಯ 


ಆದೊಡಂ ಮಡಿಯುವೆನು ಸಿರಿ ಸೀ 
ತಾಧವನ ಶುಭಚರಿತೆಯೆನಗುಂ 


ಸಾಧನವ ಮಾಡುವೆನು ಮೋಕ್ಷವ ಪೊಂದಲೀ ಜಗದಿ | 


ಸಾದರದಿ ಹರಿ ಕರುಣೆ ಪಡೆದೊಡೆ 
ಮೇದಿನಿಯೆ ವೈಕುಂಠ ಹರಪುರ 
ಮಾದಪುದು ಮುನಿನಾಥ ರಾಮನ ಮಹಿಮೆ ಕೇಳೆಂದ 


ಆ ಮಹೇಶ್ವರಿಯೊಂದು ದಿವಸಂ 
ಶಾಮಹೆರನಿಂಗೆರಗಿ ವಿನಯದಿ 
ರಾಮಮಹಿಮಾ ವಿಸ್ತರವನೊರೆಯೆಂದು ಕೇಳಲೈ | 
ಕಾಮಿನಿಯ ಏಯತಿಯವು ಮಪ್ಲಿಸಿ 


ರಾಮನಂ ನೆನೆನೆನೆದು ಶಂಕರ 5 
ರಾಮ ಚರಿತೆಗಳೊರೆದ ದಾಕ್ಸಾಯಿಣಿಗೆ ಕರುಣದಲಿ 


ಕೇಳಲದ ಮೂಡಿದುಡು ಸಂದೆಗ 
ಕ ವ್ಯಾಳ 'ಶಂಕರಿಗಾಗ ಮನದಲಿ 
ಫಾಲನೇಶ್ರ ನ ಬಸಗೆಸನಲು ಬಲುನೊಂದ ಮನದಲ್ಲಿ | 
ಪೇಳಿ ರಾಮರಹ ಸ್ಯ ಕುಂಭಜ 
ವಾಲಯಕೆ ಹ ಪತ್ಲಿಯ 
ಪಾಲಿಸಿದೆ ಮುನಿಫಿಕರ- ದರ್ಶನವಿತ್ತು. ಪೆಯಿಂದ 


ಮುನಿಗಳಿಗೆ ಹೆರಿಭಕಿ ಮರ್ಮವ 
ನನಘ ತಿಳುಹುತ ರಾಮಮೂರ್ತಿಯ 
ಗುಣವ ಪಾಡುತಲಿದ್ದ ಖಮಷ್ಯಾ ಶ್ರಮಗಳಲಿ ಚರಿಸಿ | 
ಮುನಿ ಮುಖದಿ ರಘುವರನ ಜು 
ಘನತೆಯುಪ ದೇಶಿಸುತೆ ಮಂಜಿನ 
ಮನೆಯ ಸಾರ್ದೆ ಪರಾತ್ಸರನು ದಾಕ್ಸಾಯಿಣೀ ಸಹಿತ 


[la Il 


fall 


ಆ! 


Hell 


ಬಾಲಕಾ೦ಡೆ 


ಹೆರಿಯ ನೋಳ್ಪಾತುರವು ಮೊಳೆತುದು 
ಹರಗೆ ಪರಮಾಶ್ಚ ರ್ಯಮಾದುಡು 
ತರಳೆ ದಾಕ್ಸಾಯಿಣಿಗೆ ಶಿವಪರಮಾತ್ಮನಾಗಿರಲು 
“ವರನ ರಾಮನ ದರ್ಶನಾತುರ 
ಕೌರನಿಗೇಕೆಂದರಿಯದಾದಳು 
ಷಸರಿದಳಾ ಪತಿ ಹೋದೆ ಮಾರ್ಗದಿ ಸಂದೆಗದೆ ಮನದಿ 


ನರನ ಹಸ್ತದಿ ಮರಣ ಬಯಸಲು 
ವರವನಿತ್ತನು ರಾವಣಗೆ ವಿಧಿ 
`ಹರಿಯದನು ಪಾಲಿಸಲು ಮಾನವ ಜನ್ಮ ತಾಳಿದವನು | 
ಅರಿಯದೊಲು ವರೆರೂನಿನಿಂದಿರೆ 
- ಸಿರಿವರನ ಕಾಣದೆಯಿ ಶಂಕರ 
ತರಹರಿಸಿ ಮನದಲ್ಲಿ ನೊಂದನು ದರ್ಶನಾತುರದಿ 


ಅರಿತರೊಳು 
ದನುಜ ರಾವಣ ಗೈಯೆ ದುಃಖದೂ 
ಳಿನಕುಲಜ ಸೌಮಿತ್ರಿ ವೆರಸುತಲಳಲುತಿರುತಿರ್ದ | 
ಅನಕುಲಜ ಸಯ ಸರೋಜ 
ಮನುಜ ವೇಷದಿ ಗೃವ ಪರಿಯ 
ನನಘ ಶಿವ ನೋಡುತ್ತಲಚ್ಚರಿಗೊಂಡ ಮನದಲ್ಲಿ 


ನೋಡಿದನು ಹೆರವಾಗ ಬಲುಕೊ೦ಂ 
ಇಡಿದನು ಹರಿಮಹಿಮೆ ತನುವೀ 
ಡಾಡಿದನು ಭಕ್ತಿಯಲಿ ರಘುಪತಿ ಪಾದಪದ್ಮದಲಿ | 
ಹಾಡಿದನು ಹರಿಗುಣವ ಮರೆಯೊಳು 
ನೋಡಿ ಪುಳಕಾಶ್ರುಗಳು ಬರೆ ಕಾ 
ಡಾಡಿ ರಾಮನಗೆ ತಾಮ ಕಾಣಿಸದಿರ್ದ ಸೂಕ್ಷ್ಮದಲಿ 


Aol 


All 


1೧.೨॥ 


As] 


ಶ್ರೀ ತುಲಶೀ ರಾಮಾಯಣ 


`ಜಯ -ಜಗತ್ಸಾಲಕನೆ ಜಯಜಯ 
ಜಯ ಜಗತ್ಪಾವನನೆ ಜಯಜಯ 
ಜಯತು ಸೀತಾರಾಮ ಜಯಜಯ ಸಚ್ಚಿದಾನಂದ 
ಜಯತು ಮಂಗಳನಾಮ ರಾಮಕೆ 
ಜಯೆಯೆನುತ ರೋಮಾಂಚನದಿ ಹೆರ 
ಭಯವಿದೂರನು ನಡೆದ ಸಂತಸ ಮನದಿ ಗಿರಿವರಕೆ 11೧೪! 


ನರನ ಸತು ನುತ ಸುಷ್ಟ 
ಪರಮ ಮಹಿಮಾರ್ಣವನು ಪರಶಿವ 
ಸುರನರೋರಗ ವಿನುತ ಸನು ನಿವಂದ್ಯ ಜಗಭರಿತ | 
ಹರನೆ ಸೃಷ್ಟಿ ಸ್ಥಿತಿ ಪವರ 
ಪರಮ ಮಂಗಳಧಾಮನಿವನಾ: 
ನರಪ ತನುಜನ ನುತಿಪುದೇಕೆನುಶವಳು ನೋಡಿದಳು 11೧೫! 


ಪಾವನನು ಪತಿ ಸತ ಹ ರೂಪನು 
ಹೋವಿದನು ಸರ್ವಜ್ಞ ತರ 


ದೇವನೀ ವಾಣಿಗಳು. "ಜಗಡೊಳಗಿನ್ನು ಪುಸಿಯಹುದೆ | 


ಪಾನನನೆ ರಘುವರನು ಶಿವಗಿಂ . 
ದೇವದೇವನೆ ನಿರ್ಗುಣನೆ ಸಂ 
ಭಾವ್ಯನೇನೀ ದಶರಥಾತ್ಮಜನೆಂದು ಮರುಗಿದಳು ' 1೧೬! 


ಮತಿವಿಕಲ್ಪ್ಸವನರಿತು ನಗುತಾ 
ಸತಿಯ ಮನಮಂ ತಿರ್ದಿ ಸುರಮುನಿ 
ನುತನ ರಾಮನ ಪರಿಯ ವಿವರಿಸಿ ಬಿಡಿಸಿ ತೋರಿದನು | 
ಕಿತಿಯೊಳವನನ್ನ ರಿಯಲಾರರು. 
ಮುತಗುಣನ ನೀಸ್ಸೈ ದಿ ನೋಡಲೆ 
ಸತಿಯೆ ಪರಿಕಿಪಿ ಬು ತಿಳುಹೆನಗೆಂದ ಗಿರಿಸತಿಯು las IF 


ಬಾಲಕಾಂಡ 


ದೇವಿಯಂ ಕಳುಹಲೈೆ ಶಂಕರ 
ಗಾವ ಬಗೆಯಿಂ SE 
ರಾ ನಿರಾಗಿಯು ರಾಮಜಾನದಿ ಕುಳಿತ ಮೋನದಲಿ | - 
ಆವ ಬಗೆಯಿಂದಾ ರಘೋತ್ತಮ 
ಪಾವನತ್ಚವ ಕೆಣಕಿ ನೋಡುವೆ : 
ದೇವನೋ ಮೇಣವನು ನರನೋ ತಿಳಿಯಬೇಕೆನುತ 


ಚಿತ್ರಕೂಟವ ಸೇರ್ದು ರಾಮ ವಿ 
ಚಿತ್ರ ಮಾಯಾ ಶೋಧನದಿ ಶತ: 
ಪತ್ರಲೋಚನೆ ಸೀತೆಯಾದಳು ನೆನೆದ ಮಾತ್ರದಲಿ | 
ಮಿತ್ರ ಕುಲಜರ ಕಂಡು ನಿಂದು ಪ 
ವಿತ್ರ ರೂಪದಿ `ನಲಿಯೆ ಲಕ ಕೌ 
ನತ ಕಂಡನು ಸೀತೆಯೋಲಿನ್ನೊವ ರ್ವ ರಮಣಿಯನು 


ಎರಡನೆಯ ಜಾನಕಿಯ ಕಾಣುತ 
ಲರರೆಯೆಂದಚ್ಚರಿಯ ತಾಳುತ 
ಲರಿಯದಂತಿರುತಿರ್ದ ಲಕ್ಷ್ಮಣನಿದು ವಿಚಿತ್ರವೆನೆ | 
ತರುಣಿ ಕಣ್ಣೀರ್ಗಳಲಿ ಮುಂಬರಿ ' 
ದರಿದು ರಾಮನ ಬರವ ನಿಂದಳು 
ಪರಮ ಕರುಣಾಸಿಂಧು ಕಂಡನು ದಕ್ಷಜಾತೆಯನು 


ತಾಯೆ ದಶರಥ ಕುವರನಾಂ ರಘು 
ರಾಯ ಕುಲಜಂ ರಾಮಚಂದ್ರನು 
ಕ್ಸ ಯ ಮುಗಿವೆನು ಚನಾ ಭನ ರಾಣಿ ಸದ್ವಾಣಿ 
ಮಾಯೆ ನೀ ನಡೆಯುತ್ತ ಲೊರ್ವಳೆ 
ನೋಯುವೆಯ ಕರುಣಿಸಲು ಭಕ್ತರ 
ತಾಯಿ ನಿನಗೇಂ ದೆಯವೊ ಶರಣರೊಳೆಂದನಾ ರಾಮ 


೧೮1 


lel 


soll 


sll 


ಇಗ 


ಶ್ರೀ ತುಲಸೀ ರಾಮಾಯಣ 


ಎಲ್ಲಿ ಮಂಗಳರೂಪ ಪರಶಿವ 
ನೆಲ್ಲಿ ಗಣಗಳು ಭೃಂಗಿ ಭೂತಗ 
ಛಲ ನಂದೀಶ್ವ ನಟ್ಟ ಬಳಲಿದೆ ನಡೆಯುತೆನಗಾಗಿ | 
ನಿಲ್ಲು ಸಡಸದ್ಮ ಗಳ ತೊಳೆಯುವೆ 
ನಿಲ್ಲೆನುತ ಶಿವಭಕ್ತಿ ಸರವಶ 
ನಲ್ಲೆ ನಿಂದನು ನೋಡಿ ದಾಕ್ಪ್ಬಾಯಿಣಿಯ ನಿಜವರಿತು 


ನೋಡಿದಾಗಲೆ ಮನದ ಶಂಕೆಗ 
ಳೋಡಿದುವು ನುಡಿ ಕೇಳ್ದು ಸತಿ ಕೊಂ 
ಡಾಡಿದಳು ರಘುವರನ ಮಹಿಮೆಗಳರಿತು ಸಂತಸೆದಿ | 
' ಮೂಢನಮುತಿ ತಾನಾಜಿನೆನ್ನುತ 
ಬೇಡಿ ಮನ್ನಣೆ ಮೌನದಲಿ ಮಾ . 
ತಾಡದೆಯೆ ಹಿಂದಿರುಗಿದಳು ಪತಿಪಾದ ಸನ್ನಿಗೆ 


ಶೋಧನೆಯ ಹುರುಳರಿತ್ಕ, ಭೀತಿಯ 
ಬೋಥೆಯಾಗಲ್ವ ನಿತರಲಿ ಸೀ 
ತಾಧವನು ನಿಜಮಾಯೆಯನು ಬೀಸಿದನು ಕಾನನದಿ | 
ಆದುವೆಲ್ಲಿ ವಿಚಿತ್ರ ಗತಿಗಳು 
ಮಾದವನ ಸಕ ಪ್ರಪಂಚವು 
ಸಾಧಿಸಿತು ದಾಕ್ಬಾಯಿಜೆಯ ಮುಂದಿಸೆದು ನಿವಿಸದ 


ಎತ್ತ ನೋಡಿದೊಡತ್ತ ರಘುವರ 

` ಚಿತ್ರವನು ಸೆಳೆಯುತಿ`ಹ ದೃಶ್ಯಮ 

ನುತ್ತಮೆಗೆ ತೋರಿದನು ರ ಪ್ರಪಂಚವನು | 
ಇತ್ತಲತ್ತಲು ರಾಮ ಜಾನಕಿ 

ಮತ್ತೆ ಲಕ್ಷ್ಮಣರಿವರ ರೂಪ ವಿ 

ಚಿತ್ರಮೆಸಗಿದುದಲ್ಲಿ ದಾಕ್ಸಾಯಿಣಿಯ ಮನಸೆಳೆದು 


11೨೨ 


1೨೩! 


|| ೨೪! 


ssl ' 


ಬಾಲಕಾಂಡ 


ಸಿರಿ ಸರಸ್ಪತಿ ತಾನು ಪತಿಗ 
ಲ್ಹೈರಸಿ ರಾಮನ ಸೇನೆ ಗೈವೆಡೆ 
ಸುರರು ತಂತಮ ಸತಿಯರೊಡಗೂಡುತ್ತ ರಘುಸತಿಯ | 
ಚರಣತಲದಲ್ಲಿಹುದ ಕಂಡಳು ' ೨41 
ಮೆರೆಯೆ ಸಚರಾಚರವು ಹರಿಯಲಿ 
ತರುಣಿ ಬಹುರಾಮರನು ದರ್ಶನ ಮಾಡಿದಳು ವನದಿ ೨೬! 


| ಹತ್ತು ದೆಸೆಗಳೊಳಾ ವಿಚಿತ್ರವೆ 
ಕೆತ್ತಿರಲು ಸತಿ ದೇಹವನೆ ಮರೆ 
ಯುತ್ತ ಮೂರ್ಛೆಗೆ ಸಂದೆಳಾಗಲು ಮಹಿಮೆಗಳ ನೋಡಿ | 
ಮತ್ತೆ ಶೀತಳ ಮಂದ ಪರಿಮಳ 
ಯುಕ್ತ ಮಾರುತ 'ಬೀಸೆ ಕಣ್ಣೆರೆ 
ಯುತ್ತ ನಿಂದಳು ರಾಮಮೂರ್ತಿಯ ಲೀಲೆಗಳ ನೆನೆದು 1೨೭! 


ತೊರೆಯುತನುಮಾನವನು.ರಾಮನ ' 
ಮರೆಯಹೊಕ್ಕರೆ ತೆರೆಯ ತೆಗೆದನು 
| ತರುಣಿ ಕಂಡಳು ವನದೊಳಳಲುವ ರಾಮಲಕ್ಷ್ಮ್ಮಣರ | 
ಭರದಿ ವಂದಿಸುತಿರ್ವರಂ ಸತಿ 
ಗಿರಿಗೆ ನಡೆದಳು ಶಿವನ ಭಕ್ತಿಯೊ 
ಳೆರಗಿ ಭಯದಲಿ ನಿಂದಿರಲ್ಪುಪಚರಿಸಿದನು ಹರನು 1೨೮! 


ಮನದ ಸಂಶಯ ನೀಗಿತೇ ಸತಿ 
ಯಿನಕುಲಜ ದರುಶನವನಿತ್ತನೆ 
ಘನಕರುಣಿ ರಘುರಾಮ ಮಹಿಮಾ ಬಗೆಯ ನುಡಿಯೆಂದ | 
ನಿನಗೆ ನಮಿಸುವ ಪರಿಯೊಳವನಂ , 
ಮಣಿದೆನಾಂ ನೋಡಿದೆನು ರಾಮನ 
ಜನಿತಮಾದುದು ಸತ್ಯ-ಮಿಥ್ಯವನೊಗೆದೆ ಮನದಿಂದ 


ಗಿಷ್ಠಿ 


೧೪ 


ಶ್ರೀ ತುಲಸೀ ರಾಮಾಯಣ 


ತರಳೆ ಸೀತಾಮಾತೆ ರೂಪವ 
ಧರಿಸಿದುದ ಹರತಿಳಿದು ಸತಿಯೇ 
ಧೆರಣಿಜಾಮಣಿಯೆಂದು ನಮಿಸಿದ ಮಾತೆ ನೀನೆನುತ | 
ಅರಿತೆ ನಿಜಮಂ ಯೋಗಬಲದಿಂ 
ತರುಣಿ ನಿನ್ನಾಂ ಮುಂದೆ ಸತಿಯೆಂ 
ದರಿದೆನಾದೊಡೆ ನರಕಭಾಜನನಹೆನು ತಾಯಿಯಲೆ lls. oll 


'ಇಷ್ಟದೈವದ ರಮಣಿ ಸೀತಾ 


j ದೃಷ್ಟಿ ಮೂಡಿತು ರೂಪ ಧರಿಸುತ 


ಶಿಷ್ಟಮಾರ್ಗವ ತೊರೆದೆ ರಾಮನ ಪರಿಕಿಸುವ ನೆಪದಿ | 

ಮುಟ್ಟಿ ನಿನ್ನಂ ಸತಿಯ ಭಾವನ 

ನಟ್ಟ ದೆಂ ಮನದಿಂದ ದಕ್ಷಜೆ 

ತೊಟ್ಟು ನೀನಾ ಜನನಿ ರೂಪವ ಮಾತೆಯೆನಗೆಂದ lal 


ನೀನು ದೃಢಮುತ್ತಿ, ಭಕ್ತ ನಿನ್ನ ಸ 
ಮಾನರಿಹರೇನುಗ್ರ ಶಪಥದಿ 


'ನಿನಾನರೋಚನೆಯನ್ನು ತೊರೆದಿಹೆಯೆಂದು ಗಗನದಲಿ | 


ವಾಣಿ ಮೊಳಗಲು ಕೇಳ್ದು ಶಂಕರಿ 
ಕಾಣದೆ ಸುಮಾರ್ಗವನು ಪತಿಸದ 
ಜಾನದಿಂದೆರಗಿದಳು ದುಃಖದಿ ಕ್ಷಮೆಯ ಬೇಡುತ್ತ lla. sl 


ಸತಿಗೆ ರಾಮನ ಕತೆಗಳೊರೆಯುತ 
ಮತಿಯನೆರೆದನು ತಾನು ತನಸದೊಳು 
ಮಥಿಸಿದನು ಮನವನ್ನು ಲೋಕಕೆ ಮೌನಮಯನಾಗಿ | ' 
ಅತಿಚಪಲನುನ ಕೆಡಿಸಿತೆನ್ನನು 
ಹುತವಹಗೆ ಬಲಿಗೊಟ್ಟು ದೇಹವ 
ಪತಿಯ ಸೇರುವೆನೆಂದು ಸಂಕಲ್ಪವನು ಮಾಡಿದಳು ' 1೩೩! 


ಬಾಲಕಾಂಡ 


ರಾಮ ಪಾಹವಿರಾಮ ಮಂಗಳ 
ಧಾಮ ರವಿಕುಲ ಸೋಮ ರಾಕ್ಷಸ | 
ಭೀಮ ದೆಶರಥರಾಮ ಜಯಸೆಂಗ್ರಾಮ ರಘುರಾಮ 
ಕಾಮಪಿತ ಭುವನಾಭಿರಾಮನೆ 
. ಸೋಮಮೌಳಿಯ ಪಾದ ನಂಬಿದ 
ಕಾಮಿನಿಯ ಕರುಣಾಳು ಪೊರೆಯೆಂದೊರಲಿದಳು ಸತಿಯು !!೩೪!! 


ಇಂತು ದಕ್ಸಾಯಿಣಿಯು ನಿರಹದ 
ಚಿಂತೆಗಾಸರೆಯಾಗಿ ಕಳೆದಳು 
ಕಾಂತೆ ಎಂಬತ್ತೇಳುಸಾವಿರ ವರ್ಷಗಳ ನೂಕಿ | 
ಕಂತುಪಿತನಾಜ್ಞೆಯಲಿ ದಕ್ಷನ , 
'ನಂತಪದವಿಯ ಪಡೆದನೆಂಬಾ 
ಸಂತಸದ ಸದ್ವಾರ್ತೆ ಕೇಳ್ದಳು ಮನದೊಳುಬ್ಬಿದಳು [೩೫1 


ಕರೆಸಿ ದಿಕ್ಸಾಲಕರ ದಕ್ಷನು 
ನೆರೆಸಿ ಮುನಿಗಳ ಯಾಗಳಕೋಸುಗ 
ಸುರರ ಬರಿಸಿದ ಸುರನದೀ ತೀರದಲಿ ನಡೆಸಲ್ಫೆ | 
ತೆರಳೆ ಕಿನ್ನರ ನಾಗನಿದ್ಯಾ 
ಧರರು ಖೇಚರ ಸಿದ್ದ ಯಕ್ಷರು 
ತರಳೆ ಕಂಡಳು ಪಿತನ ನೋಳ್ಸಾತುರವು ಪೆರ್ಚಿದುದು ' ॥೩೬॥ 


ತವರು ಮನೆಯಂ. ಸೇರುವಾಸೆಯೊ 
ಳವಳು ಕೇಳಲು ಸತಿಯನುಜ್ಞೆಯೆ 
ನವೆದುದಿಲ್ಲವೆ ರಮಣಿ ಪಿತನಿಂ ಪಿಂತೆಸೂಯೆಯಲಿ | 
ಅವನು ನೂಕಿದನಲ್ಲವೇ ನಿಜ | 
ಕುವರಿಯರ ಕರೆಸುತ್ತ ತೊರದಿಹ 
ಹುವರಿಯೋರ್ವಳ ನಿನ್ನನದರಿಂ ಹೋಗಬೇಡೆಂದ 1೩೭.1 


೧೫ 


೧೬ 


ಶ್ರೀ ತುಲಸೀ ರಾಮಾಯಣ 


ಹಿಂದೆ ಸರಸಿಜಭವನ ಸಭೆಯಲಿ 
ರಿಂದಿಸಿದ ಪರಿಪರಿಯೊಳೆನ್ನನು | 
ತಂಡೆಯೊರನು ಸೇರದಿರು ನೀನೆಂದು ನುಡಿಯುತಿರೆ | 
ಇಂದುಮುಖಿ ದುಃಖಗಳ ಶಿವಮನ 


ದೆಂದು ಮಂತ್ರೀ ಸಹಿತ ದೆಕ್ಷನ 


ಹ 


ಮಂದಿರಕೆ ಕಳುಹಿದರೆ ಹೊರಟಳು ಹತಿಯ ಪದಕೆರಗ . ॥೩೮!! 


ಬಂದ ಮಗಳಂ ಮ್ಹನ್ನಿಸೆದೆ ಬಾ 
ಯೆಂದು ಕರೆಯದೆ ಕುಶಲವರಿಯದೆ 
ನಿಂದಿಸಲು ಪಿತ ಮುಗುಳುನಗುತಿಹೆರಕ್ಟ ತಂಗಿಯರು | 
ಪೊಂದಲಸಮಾನವತು ನಿಲಯಕೆೆ 
ಬಂದ ತೆರನಾಯ್ತಿಲ್ಲಿ ನುಡಿಸದೆ 
ನಿಂದು ಬಾಯ್ದೆರೆಯುತ್ತಲಣಕದಿ ನೋಡುವರು ಖಳರು 1೩೯1॥ 


ತಂದೆ ತನ ಮ ಹಾದ 
ರಿಂದ ಕೂ ಯಾಗದಲಿ ಪ 
ಗೊಂದು ತಾಣವ ನೀಡದಿರೆ pes ಮರುಗಿದಳು 
ಇಂದುಧರಗಪಮಾನ ಮಾಡಲು 
ತಂದೆಯೆಸಗಿದ ಕೃ ತ್ಯ ದಿಂ ಬಲು 
ನೊಂದು ಕೇಳ್ದ ಬ ಸುಜ ನಮಿಸುತ್ತ ದಕ್ಷನನು 1101 


ಮಾತನಾಡದೆ ಹೇಸಿ ನಡೆಯಲು 
ತಾತ್ಯ ದಾಕಾ, ಫಿಯೀಣಿಯು ಸುರರಂ 
ತೇತಕೀ ದುರ್ಮೆತಿಯು ಮೊಳೆತುದು ಪಿತೆನ ಯಾಗದಲಿ | 
ನಾಥನಿಲ್ಲದ ಯಜ್ಞ ವಿದು ನಿಮ 
ಗೇತರಾಯಾಸವಿದು ಶಿವನಾ 
ರಾತಿಯಾತನು ನಿಮ್ಮ ಸುಡಿಸುಡಿಯೆಂದು ಮುರುಹಿದಳು val 


ಬಾಲಕಾಂಡ 


ಪತಿಯನಾಮ ಸ ಒರಣೆಯಿಂದಾ 
ಹುತವಹ ಜಾಸ್‌ ಫ್ಲೈಮುಗಿ 
ಯುತಲಿ ಶಂಕರ ಪ ಹೆಯ ಮಾಡೆನುತವಳು ಹಾರಿದಳು | 
ಸತಿಯು ಆತ ನ Mo 
ಪತಿಯೊಳೆಣಿಸಿದ ಪಾಪದಹೆನಕೆ 
ಪಿತನ ಯಾಗಾಗ್ವಿಯಲಿ ದೇಹಾರ್ಪಣವ ಮಾಡಿದಳು ೪ 
ಪುಡಿ ಪುಡಿಯ ಮಾಡಿದವು ಗಣಗಳು 
ಸಿಡಿಲದನಿ ಗ್ಗೆ ಯುತ್ತ ದಕ್ಷನ 
ಕಡೆಯ ಸುರಕರರನ್ನು ಕೊಂದವು ಸತಿಯ ಹಾನಿಯಲಿ 
ಒಡಲುಳಿಸಿ SNS ನಡು 
ವಡುಗಿ ಸುರಹಡೆ ಬಿದರೆ ಭ ಗುಮುನಿ 
ಕೆಡಹಿ ಮುರಿದನು ಶಿವಗಣಂಗಳ ಗರ್ವದರ್ಪಗಳ leg I: 


ವಾರ್ತೆ ಬಂದುದು ದೇವ ಮುನಿಯಿಂ 
ದಾರ್ತನಾದನು ರುದ್ರ ದಕ್ಷ 
ಸ್ತಾ ್ರಿರ್ಥದಿಂ ಸತಿಯನ್ನು ಕೊಂದುದರಿಂದ ಕಿಡಿಯಾದ | 
ತ ಹರನ ಕೋಪದಿ 
ವರ್ತಿಸಿತು ಲಯಕರ್ತ ನಮಿಸುತ 
ಲರ್ಥಿಯೇನೆನೆ ವೀರಭದ್ರನ ಶಿವನು ಮನ್ನಿಸಿದ lvl 


ವೈರಿಯೆಮಗಾ ದಕ್ಷನವನಂ 
ಗಾರುಗೆಡಿಸೆನೆ ತ್ರ ರದಿ ನಡೆದನು 
ವೀರಭದ್ರನು ತ ದಕ್ಷನ ಯಾಗ ಕೆಡಿಸಿದರು | 
ವಜ ವರ ಊಾಜಕಳ ಮಾಂ ಜುಖ 
ನಾರಿಯೆಳಿದಾ ಯಾಗ ಕುಂಡಕೆ 
ಶೂರಮಣಿಯುತ ನಿಲಯರುದ್ರನ ಮಾಟ ತೋರಿದನು 11೪೨58 
9 


ಶ್ರೀ ತುಲನೀ ರಾಮಾಯಣ 


ಶಿವನನಾನು ಸ ರಣೆಯನುದೆನ 
ಶಿವನ ಸನಿ ಎಡಿ ಸಂಗ ಜೋಗವು 
- ಶಿವನ ಮತಿಗತಿ ಜನ್ಮಜನ್ಮಕ್ಕಿ ಕಿರಲಿ ತನಗೆನುತ i 
ಶಿವನ ಮೆಚ್ಚಿಸಿ ಸಿ ವರವ ಪಡೆದಳು 
ಶಿವೆಯು ತನ್ನ ಮರಣಕಾಲದಿ 
ಶಿವನ ಸಾನ್ನಿಧ್ಯವನು ಪುನರಪಿ ಸೇರುನಾತುರದಿ 1೪೬! 


ಶಿವನು ಮುಟ್ಟಿ ದ ತನುವ ಸುಡುತಾ 
ಶಿವೆಯು ಹಿಮಗಿರಿ ಸಿಯ ಬಸುರಲಿ 
ನವತನುವ ಪಡೆಯುತ್ತ ಲುದಿಸಿದಳೊಲಿದು ಸಸ | 
ಅವಳ ಸನ್ನಿಧಿಯಲ್ಲಿ ಮುನಿಯಷಿ 
ತೆವಸಿಗಳು ಜಾನದೆಲಿ ನಿಂದರು 
ರವಿಕುಲಜ ನಾಮವನು ಜಪಿಸುತೆಲನನರತ ಭರದಿ lve ll 


ಪಾರ್ವತಿಯು ರಘುರಾಮಜಾನದೊ 
ಳುರ್ವತಿಯ ಪಾವನವ ಮಾಡಲು 
ಪರ್ವತನೊಳುದಿಸಿದಳು ಲೋಕವು ರಾಮಮಯವಾಯ್ತು | 
ಪರ್ವತನವೆ ಸುರಲೋಕಮೆನಿಸಿತು 
ಸರ್ವ ಪುಣ್ಯಾಶ್ರಮವು ಗಿರಿಯೆನೆ 
ಪಾರ್ವತೀ ಸನ್ನಿಧಿಯ ಮಹಿಮಾದರ್ಶವೇನೆಂಬೆ'! Hepes ll 


ಶ್ರಾಮ ೨ 


ಸೂ ಫಾಲನೇತ್ರಾ ಗ್ನಿಯಲಿ ಹೆರಿಸುತ 
ಕಾಲನರಮನೆಪೊಗಳು ಶಂಭು ಹಿ 
'ಮಾಲಯಾತ ಒಜೆಯನ್ನು ವರಿಸಿದ ಜಗವು ಬ್‌ 


- ಬಾಲಕಾಂಡ : .' ೧೯ 


ಒಂದು ದಿನ ನಾರದನು ಗಿರಿಗ್ಗೈ 
ತಂದು ಕಾಣಿಸಿಕೊಂಡು ರಾಯನ 
ನಿಂದುಮುಖಿಯಂ ನೋಡಿ ಸಂತಸೆಗೊಂಡನೊಳಗೊಳಗೆ | 
ಮುಂದಿವಳ ಮಾನಾಭಿಮಾನವ 
ನೊಂದು ತಿಳಿಯದಮಂಗಳನು ಮೇ 
ಇಂದ ಹೀನನು ಭಸ್ಮಧಾರಿಯು ಕೈನಿಡಿವನೆಂದ all 


ಸರುಪ ಸಂಗತ್ಯಾಗಿ ನಿರ್ಗುಣ 
ನರಸ ಮಸಣಕೆ ಯೋಗಿ ಭಿಕ್ಷುಕ 
ನರ ಕಪಾಲವ ಪಿಡಿದ ಚರ್ಮಾಂಬರನ ಮಂಗಳನು | 
ಅರಿವಿದೂರನು ಮೋಹೆರಹಿತನು 
ಪರುವತನೆ, ಪತಿಯಾಗುವನು ಕೇ , 
ಳ್ಸರುವ ಲಕ್ಷಣೆಗೀ ವಿಲಕ್ಷಣ ನಾಥನರಿಯೆಂದ |೨]| 


ಕೇಳುತಲಿ ನಾರದನ ನುಡಿಗಳ 
ನಾ ಲಲನೆ ಸಂತೋಷಗೊಂಡಳು 
ಘಾಲನೇತ್ರಕೆ ನಾಥ ತನಗೆಂದವಳು ನಿಶ್ಚೈಸಿ | ; 
ನೀಲಲೋಚನೆಗೀ ವಿಲಕ್ಷಣ 
ಶೀಲ ಪತಿಯಹೆನೆಂದು ಪರ್ವತ | 
ಹಾಲ ದುಃಖದಿ ಬೆಂದು ನೊಂದನು ಗೂಢವರಿಯದೆಯೆ (೩/1 


ಮನಕೆ ಸಂಶಯ ಬೇಡ ಮುಕ್ಕ 
ಣ್ಲನಿಗೆ ಸತಿಯಾಗುವಳು ಪಾರ್ವತಿ 
ಘೆನಮಹಿಮಗಿವು ನಿತ್ಯಮಾಗಿ ಹುದೆ ವಿಲಕ್ಷಣವು 1 
ಗುಣಮಹುದು ತಪದಿಂದ ಮೆಚ್ಚಿಸೆ 
ತನುಜೆಗಾಣತಿಯಿತ್ತು ಕಳುಹೆನ 


ಲನುನಯದಿ ಸಂಶೋಷವಡೆದನು ಸರ್ವರುಂ ನಲಿಯೆ [lel] 


ಧಾ 


ಶ್ರೀ ತುಲಸೀ ರಾಮಾಯಣ 


ತೆಂದೆಯಡಿಗಳಿಗೆರಗಿ ಪಾರ್ವತಿ 
ಯಿಂದುಧರನನ್ನೊಲಿಸೆ ನಡೆದಳು | 
ಸುಂದರಾಂಗವನೊಡ್ಡಿ ಗಾಳಿಗೆ ನಿಂದು ತಪದಲ್ಲಿ 
ತಂದು ಮನದಲಿ ಶಿವನ ಮೂರ್ತಿಯ 
ನಂದು ನಿಂದಳು ಘೋರ ತಪದಲಿ 
ಮಂದಿ ನಡುಗಲ್ಫವಳ ಕಾಂತಿಯ ನೋಡಲಾರದೆಯೆ 


ತೊರೆದಳಾ ಸುತೆ ಸಕಲ ಭೋಗವ 
ಮರೆಯುತರಮನೆ ಬಂಧುಬಳಗವ 
ಹರನ ಚರಣದಿ ಸೂರೆಗೊಟ್ಟ ಳು ಮಾನಸಾತ್ಮಗಳ | 
ಹರನ ಹೊರತಿನ್ನೆ "ವ ಚ 
ತರಳೆ ತನ್ಮಯಳಾಗಿ ತಾನೇ 
ಕರುಣಿ ಶಂಕರಿ ಶಕ್ತಿಯಾದಳು ತನ್ನ ಮಹಿಮೆಯಲಿ 


ಕಂದ ಫಲ ಮೂಲಗಳ ಭಕ್ಷಿಸು 


ತಿಂದುಮುಖಿ ತಪವೆಸಗಿ ಮೆರೆದಳು 


ತಿಂಡು ತರಗೆಲೆ ಬಿಲ್ವ ಪತ್ರವ ತನವ ನೂಕಿದಳು | 
ಮುಂದವನು ತೊಕೆಯುತ್ತ. ಸವಿಜಲ 

ಬಿಂದುಗಳ ಸವಿಯುತ್ತ ಕೊನೆಯಲಿ | 
ನಿಂದಳಾಸತಿ ವಾಯುಭಕ್ಷಣಗೈ ದು ತಪದಲ್ಲಿ 


ಅಂತಿರುತ್ತಿರಲತ್ತ ಶಂಕರ 
ಚಿಂತಿಸುತ ರಘುವರನ ನಾಮವ 
ಕಂತುಸಿತ ಮೈ ದೋರಿದನು ಹರುಷದಿ ರಾಮರೂಪದಲಿ | 
ಸಂತತವು ಗಿರಿಜಾತೆ ನಿನ್ನನೆ 
ಚಿಂತಿಪಳು, ತೆಪದಿಂದೆ ಬೆಂದಳು, 
ಪಿಂತಿನಾ ದಾಕ್ಸಾಯಿಣಿಯು ಗಿರಿಜಾತೆ ಕೇಳೆಂದ 


los lk 


alk 


1೭.1 


11 


ಬಾಲಕಾಂಡ 


ರಾಮದರ್ಶನದಿಂದ ಹೆರ್ನ್ಹವ 
ಕಾಮಕ್‌ರ ಪೊಂದಿದನು ತನ್ನನೆ. 
ಕಾಮಿಸುತ ತಸದೊಳಿರೆ ಪಾರ್ವತಿಯರಿತು ಮನದಲ್ಲಿ | 
ಇಭಾಮಿನಿಯ ಪರಿಕಿಸಲು ನಿಶ್ಚಲ 
'ರಾಮಭಕ್ತಿಯ ತಾಳು ಕುಳಿತನು | 
ನೇಮದಿಂ ವತೌನದೆಲಿ ಲೋಕಕೆ ನಿಮುಖನಾಗುತ್ತ Hell 
ನಡೆದು ಖುಹಿ ಸಪ್ಮಕರು ಪಾರ್ವತಿ 
ಯೆಡೆಗೆ ನಿಧವಿಧದಿಂದ ಹರಿಕಿಸಿ 
ಹೆಡಲಕಯನನ ಗುಣವ ಬಣ್ಣಿಸಿ ಹೊಗಳಿದರೆ ಜರಿದು | 
ಮೃಡಗೆ ತೆತ್ತಿಹೆನಾತ್ಮ ವಂಚಿಸಿ 
ದೊಡೆ ದುರಾಗ್ರಹಿಯಾಗಿ ನರಕದಿ 
ಕಡೆದು ನೋವೆನು ಶಿವನ ಮಾತುಳಿದಾವುದಿಲ್ಲೆನಗೆ loll 


ಎರಡನರಿಯೆನು ಶಿವನ ನಂಬಿದೆ 
ಪರಮ ಮಹಿಮರು ನೀವು ಎನ್ನೊಳು 
ಕರುಣದೋರುತ ಶಿವನ ಚರಣವ ಕಾಣ್ಪ ಬಗೆದೋರಿ | 
ತೆರಳೆಯನು ಸಲಹುವುದು ಮೇಣದ 
ನರುಹದಿರ್ದೊಡೆ ಬಳಿಲಿದಿರಿ ಪಿಂ 
ತಿರುಗಿ ಬಂದೆಡೆಗೆಂದಳಾ ಗಿರಿಜಾತೆ ಖುಷಿಗಳಿಗೆ lanl 


ಅವನು ಭಿಕ್ಷುಕಯೋಗಿ ನಿರ್ಧನ 
ನವನರಿಯ ಮಾನಾಪಮಾನವ 
ನವನರೂಪನು ವಿಲಯಮೂರ್ತಿ ಕಪಾಲ ಪಿಡಿದಿಹನು | 
ಅವನು ಮನಬಂದಂತೆ ಕುಣಿವನು 
ಸುವಧು ಸುಂದರಿ ಮೋಸಹೋಗದಿ 
ಪವನ ಮರೆ ನಾರದನ ನುಡಿ ಪುಸಿಯೆಂದರಾಗವರು lil 


ರಣ 


೨.೨ 


ಶ್ರೀ ತುಲಸೀ ರಾಮಾಯಣ 


' ಭೂತಗಳು ಸೇವಕರು ಶಿವಗೆ 
ಪ್ರೇತೆಗಳು ಮಂತ್ರಿಗಳು ಮೇಣಾ: 
ತಾತ ವಿಧಿ ಶಿರವನ್ನು ಕಡಿದ ದ್ರೊ ಹಿ ನವನ | 
ಮಾತೆ ವೀ ಬಗ ನಿನ್ನ ಮ. 
ಮಾತಿನಿಂ ಕೆಡಿಸಿದನು ನಾರದ 
ನಾತಗೀ ಗುಣ ಸಹಜ ಬಿಡುತಪವೆಂದರಾಗವರು 


ದೇವ ಮುನಿ ಮಹಿಮೆಗಳ ಬಲ್ಲೆನು 
ಪಾವನನು ಸರ್ವಜ್ಞ ನಿರ್ಗುಣ 
ಪಾವನತುಲಾಭರಣನಂ ಶಶಿಮೌಳಿ ಶಂಕರನ | 
ಭಾವನೆಯನುಚಿತದಲಿ ಕೊಟ್ಟಹ 
ದೇವನೊಳು ಹೆಗೆಯೇಕೆ ನಿಮಗಾ 
ದೇವದೇವನ ಹೆರಕೆಯಿರಲೆಂದೊಕೆದಳಾ ಗಿರಿಜೆ 


ಹರಸಿದರು ಮೆಚಿ ಕ್ರಿದರು ಶಿವನೇ 
ಶರವ ಪಿಡಿವನು ತಪವು ಫೆಲಿಸಿತು 
ತರಳೆ ಗ ಸಹೆವನು. ಸಾರು ನಡೆಯೆಂದವರು ಗಿರಿಗೈದಿ | 
ಅರುಹಿದರು ಪರ್ವತಗೆ ಪಾರ್ವತಿ 
ಯುರುತರದೆ ಮಹಿಮೆಗಳವಿವಳಾ 
ಹರಗೆ ಸತಿಯಹಳೆಂದು ತಿಳುಹುತ ಸರಿದರಲ್ಲಿಂದ 


ಅತ್ತ ಶಂಕರ ವಿಮುಖನಾಗಿ ವಿ 
ರಕ್ತನಾಗಿರೆ ದನುಜ ತಾರಕ 
ಗಿತ್ತ ವರಬಲದಿಂದ ಕಂಟಿಕನಾದ ಜಗಗಳಿಗೆ | 
ಮೃ ತ್ಯು ಶಿವಸುತನಿಂದ ತನಗೆ 
ನ್ಹುತ್ತ ಸ ಿದನಿಂದ್ರ ಲೋಕವ 
ಮುತ್ತುತಾಕ ಕ ಮಿಸಿದನು ಸುರರಂಕೆಡಿಸಿ ಸೋಲಿಸಿದ 


lls. iF 


೧೪॥ 


11೧೫1 


. ॥೧೬!॥ 


ಬಾಲಕಾಂಡ ೨ಷ್ಟ 


ಶಿವಗೆ ಸತಿಸುತರಿಲ್ಲ ವಿಧಿತಾ 
ನಿವಗೆ ವರಗಳನಿತ್ತು ಕೆಡಿಸಿದ 
ಜವನು ನಡುಗುವ ದುರುಳನಿಂ ಜಗನೊಂದು ಬೆಂಡಾಯ್ತು ! 
ನವೆದನಿಂದ್ರನು ರಾಜ್ಯ ತೊರೆಯುತ 
ಲಿನನ ಮರಣಕೆ ಶಿವಗೆ ಸುತನಾ! 
ಗುವನೆ ಕರುಣಿಸು ತಾತ ಹಾಯೆನುತಿರ್ದುದಮರಗಣ ೭ 


ಹೆರ ವಿರಕ್ಕಿಯೊಳಿರುವನವನಂ 
ಸ್ಮರನು ತಿರುಗಿಸಬಲ್ಲನದರಿಂ 
ಕರೆಸಿ ಕೇಳುವುದೆನಲು ತುತಿಸಿದರಾಗ ಕಾಮನನು | 
ಹರನ ತಶುಡುಕಿದೊಡೆನಗೆ ನಿಶ್ಚ ಯ 
ಮರಣವಾದೊಡೆ ರೋಕಕಂಟಿಕ 
ಪರಿಹೆರಿಸಲಾ ಶಿವವಿರಕ್ತಿಯ ಮುರಿವೆನಾನೆಂದೆ 1೧೮1 


ಇಕ್ಷು ಚಾಪವ ಧರಿಸುತಾ ಫಾ 
ಲಾಕ್ಷ ಗಿರಿಯನಮ ಹೊಕ್ಕ ವಿರತಿ ವಿ 
ಲಕ್ಷಣರು.ಸೈನಿಕರು ಶೀತಳ ಮಂದಮಾರುತರು | 
ಭಕ್ತಿಸಿದ ಯೋಗಿಗಳ ಮನಮಂ 
ಸುಕ್ಷಿಯೊಳು ಸುಖಮಂತ್ರ ಕಾಮನ 
ಪೇಕ್ಷೆ ಸೆರ್ಚಲ್ಯಾತ್ಮ ಸುಜ್ಞಾನಗಳು ಜಾರಿದುವು ೧೯೪ 


ಪಸರಿಸಿತು ಮಧುಮಾಸ ಗಿರಿಯೊಳ 
ಗೆಸೆದು ಕಾಮನ ಚೇಷ್ಟೆಯಿಂ ಸ ಸಂ 
ತಸದಿ ಶುಕಪಿಕ ಸೋಗೆ ಕಲಹೆಂಸಗಳೆ ಸವಿಗಾನ | 
ಹುಸುಮ ಮಕರಂದವನು ಚೆಲುತ 
ಲೆಸೆಯುತಳಿಕುಲ ಸುಳಿಯೆ ಯತಿಮುಕಿ 
ರಿಸಿಗಳಾಗಲು ಮೋಹೆಮಂತ್ರವ ಜಪಿಸಿದರು ಮನದಿ 1೨೦! 


ಶ್ರೀ ತುಲಸೀ ರಾ ಮಾಯೆಣ 


ಸ್ಮರನ ರತಿಮಂತ್ರಗಳು ಶಿವನೊಳು 
_ಹುರುಳದೋರದೆ ಪುಸಿಯೆ ಮಾವಿನ 
`ತರುವರೇರುತ ಕುಸುಮ ಶರವನು ಹೊಡಿ ಗುರಿವಿಡಿದು |, 
:ಹೆರನ. ವಕ್ಷದೊಳೆಸೆಯೆ ರತಿಕಳೆ 
ಮ ಶರ' ಯೋಗದಿಂದಾ' 
ಹೆರನ ಸೆಳೆದುದು ಕಲಕಿ-ಮನಮಂ ಕೋಭೆಗೊಳಿಸಿದುದು sal 


ಇ 


ಯೋಗ ನಿದ್ರೆಯಮಳಿದು ಶಂಕರ 
ನಾಗಲಾಕ್ರೊ ೀಶದಲಿ ನೋಡಲು 
ವೀಗಿದನು ತನು ಘಾಲನಯನಾಗ್ತಿಯಲಿ ಮನ್ಮಥನು | 
ಪಾಗಭೂಷಣನುರಿವ ದೇಹವ 
ಹಾಗ ಮಾವಿನ ಮರದಿ ಕಾಣುತೆ 
ಮೂಗನಾದನು ಕೊಂಡೆನೇ ರತಿಪತಿಯನೆಂದಳಲಿ 1೨.೨! 


1 


ನಿಲಯ ರುದ್ರನು ಕೋಪ ಜಲದೊಳು 
ತೊಳೆದನಾ ರತಿಸತಿಯ ಪೀಡೆಯ 
ಕಳೆದು ಫಾಲಾಗ್ನಿಯಲಿ ದಹಿಸಿದ ಹೆರಿಕುಮಾರನನು | 
ಇಳೆಗೆ ಹಿತಮಂ ಬಯಸಿ ಮನ್ಮಥ 
ವಳಿದೆನೇ ಹಾಯೆಂದು ಶಂಕರ 
ಖಲನೆ ರತಿಯಂ ಕರೆದು ಕರುಣದಿ ವರವ ನೀಡಿದನು 11೨೩! 


ಸರುವರೊಳನಂಗನೆನಿಸುತ ಪತಿ 
ಯಿರುವ ಸೂಕ್ಷ ಒದಿ - ಮುಂದೆ ಯದುಕುಲ 
`ಸರಸಿಯಲಿ ಶ್ರಿ (ಕೃ ಷ ನ ಮುದಿಸುವನವನ ಬಸುರಿನಲಿ | 
ಹ ರನೊಗೆವ ಪ ದ್ರದ್ಯು ಪಕ್ಕ ನಾಮದಿ 
ತರಳೆ ನೀ ವರಿಸವನಿ ಕರವಿಡಿ - 
ತೊರೆ ಬಸನ ರತಿಯೆಂದು ಕರುಣದಿ ಕಳುಹಿದನು ಶಿವನು ೨೪॥ 


ಬಾಲಕಾಂಡ 


ಹರಿವಿರಿಂಚಾದಿಗಳು ನೆರೆದರು 
ಸುರರ ಬಂದರು ಕರುಣವಾರಿಧಿ 
ಗೆರಗಿ ನಿಂದಿರೆಲರಿತು ಶಂಕರನಭಯ ಜಿನ J 
ವರಿಸಕೊಫ್ಫಿದ ಗಿರಿಜೆಯಂ ಹರ ` 
ಏರತಿ ಬಿಡುತಲಿ ತಾರಕನ ಭೆಯ 
ಪರಿಹರಿಸೆ ಮನ್ನಿಸಿದ ದೇವರ್ಕಳನು ಕಳುಹಿದನು 1೨೫! 


ನಡೆದು ಖಷಿ ಸಸ್ಮಕರು ಪರ್ವತ 
ನೆಡೆಗೆ ಗಿರಿಜೆಯ ಕರೆದು ಕಾಮನ 
ಮೃಡನು ದೆಹಿಸಿದ ಬಗೆಯ ಪೇಳಲು ನಗುತ ಪಾರ್ವತಿಯು | 
ಸುಡನು ರುದ್ರನು ಕರುಣಿ ಮನ್ಮಥ | 
ನಡಗಿರುವ ಹೈದಯದಲಿ ಪೊರೆಯುವ 
ನೆಡಬಿಡದೆ ಸಾಂಬಶಿವ ಮೋಹೆದೊಳೆಂದಳಾ ತರಳೆ |೨೬.!| 


ಅವಳ ಮಾತಿಗೆ ಸೋತು ಹರಸುತ 
ಶಿವನನುಗ್ರಹವಾಯ್ತು ಕರವಿಡಿ 
ಯುವನು ನಿನ್ನನೆನುತ್ತ ಸರ್ವತರಾಯನಂ ಕರೆದು | 
ಶಿವಗೆ ಪಾರ್ವತಿ ವಧುವು ಸುವಿವಾ 
ಹವನು ನಡೆಸಲು ಲಗೃಪತ್ರವ 
ಜವದಿ ಬತಕೊಳನಟು. ಕ ನಿಶ್ರೆ ಸಿದನು ಮದುವೆಯನು ||೨೭.|| 


೪) 
ಗಿರಿಜೆಯನು ಕೈವಿಡಿವ ಶಂಕರ, 
ದುರುಳ ಸಂಹಾರವನು ಕೋರುತ 
ಸುರರ ಶಿತವನು ಬಯಸಿ ಕರುಣವ ಸುರಿದನೆನ್ನುತಲಿ | 
ಸುರಿದರಾಗಸದಿಂದ ಸುಮಗಳ: 
ಹರನ ತುತಿಸುತ ಕಳಸವಿಟ್ಟರು 
ಭರದಿ ದುಂದುಭಿ ಭೇರಿ ವಾದ್ಯ ಧ್ವನಿಯ ಮೊಳಗಿದರು 1೨೮1 


೩೫ 


ವಿ೬ 


ಶ್ರೀ ತುಲಸೀ ರಾಮಾಯಣ 


ಬಂದು ನೆರೆದರು ಸುರರು ಕಿನ್ನರ 
ರಿಂದುಧರನಂ ನಮಿಸಿ ತುತಿಸಿದೆ 
ರಂದು ಖೇಚರ ಯಕ್ಷ ವಿದ್ಯಾಧೆರರು ನೆರೆಯಲ್ವಿ | 
ಬಂದನಾಗೆ ವಿರಿಂಚಿ ವಾರ್ತೆಯ 
ತಂದ ಘೇಯೆನೆ ಸುರರು ಭಕ್ತರ 
ಬಂಧು ಸರ್ವರ ಮನ್ನಿಸಿದ ಕರುಣಾವಿಶೇಷದಲಿ ' 1೨೯! 


ವೀರನಾರಾಯಣನು ಬರುತಿರೆ 
ಮಾರಹರನೈ ತರುತಲಫ್ಪಿ ದ 
ಶ್ರೀರಮಣ ಜಯಯೆಂದು ನಮುತಿಸಿದ ಹರಿ ಗುಣವ ನೆನೆದು | 
ಸೇರಿ ಶಿವಗಣ ಗಿರಿವರನ ಎ 
ಗಾರ ಮಾಡುತ ಲಗ್ಗಕಾ ಸಂ 
ಭಾರಗಳನಣಿ ಮಾಡಿದವು ಭೂತಗಳು ಶೀಘ್ರಿದಲಿ' lla. oll 


ಕೊರಳಲುರಗಾಭರಣ ಗಂಗೆಯು 
ಶಿರದಿ ಪಣೆಯೊಳು ಚಂದ್ರ ಚರ್ಮಾಂ 
ಬರವು ಶಿವನಿಗೆ ರುಂಡ ಮುಕ್ತಾಹಾರ ಮಕುಟ ಜಟೆ | 
ಕರದಿ ಶೂಲ ಕಪಾಲ ಡಮರುಗ 
ಹರಿಣಿಗಳ ಪಿಡಿದಿಹನು ಚಿಲುವಿನ 
ವರನು ನಂದಿಯನೇರಿ ಪೊರಟಿನು ಶುಭಮುಹೂರ್ತದಲಿ 1೩೧॥ 


ವಿವಿಧರೂಪವ ತಾಳ್ಹು ನಡೆದುದು 
ಶಿವನ ಭೂತ ಪ್ರೇತಗಣ ಮಾ i 
ಧವನು ರಚಿಸಿ ವ್ಯೂ ಹೆ ಕ್ರಮದಲಿ ನಖದು ತಾವಿಂದ | 


' ಕವಿದುದಾಗಸ ಕಾಶಿಯ 


ಳವನಿಯನು ಮುಸುಕಿದುದು ಕತ್ತಲೆ - 
ಶಿವನ ಸೇನಾನಿಕರ ಸಾರುತ್ತಿರಲಸಂಖ್ಯೆಯಲಿ lls. ol 


ಬಾಲಕಾಂಡ 


ಅತ್ತ ಪರ್ವತ ಶಿಲ್ಪಿಗಳ ಕರೆ 
ಸುತ್ತ ನಗರವ 1 ಜ್ರ” 
ಚಿತ ತ್ರವೆೆ ಕೊಂಡಾಡಿದರು ನೋಡುತ್ತ ಲಚ್ಛ ರಿಯ! 
ಜು ಮದ ಬೀಡಾರ ಗುಡಿಗಳ. 
ಚಿತ್ರ ತರದಲಿ ಕಟ್ಟಿ ನಿದ ನ 
ಪ್ರತ್ರ' ಕಾಂತಿಯ ಬರಿವಪೊಲು ಮಣಿಕಾಂತಿಯೆಸೆಯುತಿರೆ 11೩೩ 


ಇದಿರುಗೊಂಡನು ಶೈಲರಾಜನು 
ವಧುಗಳುಪ್ಪಾರತಿಯನೆತ್ತೆಲು 
ಮುದದಿ ಮಯನಾದೇವಿ ಶಂಕರನಡಿಯ. ಸಾರುತಲಿ | 
ಅದುಭುತವ ಕಾಣಲೈ ಭಯದಿಂ 
ಮದುವಣಿಗನಿವನಲ್ಲ ಹಾಯೆಂ 
ದೊದರೆ ನಾರದ ಶಿವನ ಮಹಿಮೆಯ ಬಣ್ಣಿ ಸಿದನಾಗ ls. olf 


ಹಿಂದೆ ದೆಕ್ಷಬ್ರ ಹ್ಮನುದರದಿ 
ಬಂದ ದಾಕ್ಸಾಯಿಣಿಯು ಶಿವನಂ 
ಪೊಂದಿ ರಾಮನ ಪರಿಕೆಸಲು ಜಾನಕಿಯ ರೂಪದಲಿ 
ವಿಂದಿರಲು ಶಿವ ಸತಿಯ ತೊರೆದನು 
ದಂದುಗವಪಡಲಾರದಾ ವಮ 
ವಂದು ದಕ್ಷನ ಯಾಗ್ಗಶಿಖಿಯಲಿ ತನುವ ದಹಿಸಿದಳು 1೩.೨೫1 


ಇಂದವಳು ಸುತೆಯೆನಿಸಿ ನಿನಗಾ 
ನಂದಮಂ ನೀಡಿಹಳು ಜಗದಾ 
ನಂದರೂಪಿಣೆ ಲೋಕನಾಮಕಿ ಸರ್ವಮಂಗಳೆಯು | 
ಇಂದುಧರನರ್ಧಾಂಗಿ ಶಿವನಂ | 
ಪೊಂದಲಾವಪರಾಧ ಹೃದಯದ ' 
ದಂದುಗವತೊರೆ ನಿಜವನರಿಯೌಾ ತಾಯೆ ಹೋಗೆಂದ ' 1೩೬॥ 


೨೬೭ 


ಸಾ 


ಶ್ರೀ ತುಲಸೀ ರಾಮಾಯಣ 


ನಾರದನ ನುಡಿಕೇಳಿ ಸರ್ವರ 
ಪಾರ ಪರಿತೋಷದಲಿ ನಲಿದರು 
ಮಾರಹೆರನಂ ಕಾಣುತುಪ್ಪಾರತಿಯನೆತ್ತಿದರು | 


, ಪಾರುವತಿಯಲಿ ಶಕ್ತಿ ಡು 


ಪಾರ ಮಹಿಮೆಯ ಕಂಡು ವಿನಯದಿ' 
ಬಾರಿಬಾರಿಗು ನಮಿಸಿದರು ಗಿರಿರಾಜರಾಣಿಯರು , * 0೩೭! 


ವಿಧಿತಘನ ಸಿಂಹಾಸನವ ರಚಿ 
ಸಿದನು, ಧಾರಾಮಂಟಸನ ಮಾ 


ಡಿದೆನು ಮಜೆರತುನದಲಿ ವೇದಿಕೆಯನ್ನು ನಿರ್ಮಿಸಿದ | 


ವಿಧಿಯು ನಿಜಕರದಿಂದ ಸಿಂಗರಿ 
ಪಿಧೆನು ಲೋಕಶರಣ್ಯನೀಶ್ವರ 
ಸುದತಿ ಪಾರ್ವತಿಯರಿಗೆ ಕೇಸರಿಪೀಠಮಂ ರಚಿಸಿ llaell 


ಚಿತ್ತದೊಳು ರಘುರಾಮನಂ ನೆನೆ 
ಯುತ್ತಲೇರಿದ ದಿವ್ಯಪೀಠವ 
ನುತ್ತಮಾಂಗನು ಸುರರು ಸುಮವರ್ಷವನು ಕರೆಯಲೈ 


ಮತ್ತಗಜಗಾಮಿನಿಯರಾಗಲ್ಲು 
ಚಿತ್ತಜನ ಸೋಲಿಸುವ ರೂಪವ 
ಫೊತ್ತ ಗಿರಿಜೆಯ ಸಿಂಗರಿಸಿ ಕರೆತಂದರಾ ಸಭೆಗೆ 1೩೯1 


ಬರುವ ಪಾರ್ವತಿಗಾಗ ಸರ್ವರು 
ಶಿರವ ಬಾಗಿಸಿ ನಮಿಸಿದೆರು ಉರು 
ವರೆಯ ಭಾರವ ಕಷ್ಟಪ ಪರಿಹರಿಸೆಂದು ಪ್ರಾರ್ಥಿಸುತ | 
ಸರುವಲೋಕಶರಣ್ಯೆ ಮೆಲ್ಲನೆ 
ಬರುತಲಭಯವನಿತ್ತು ಮನ್ನಿಸಿ 
ಕರುಣದಲಿ ನೋಡುತ್ತ ಮಿಕ ಪೀಠವೇರಿದಳು lv oll 


ಬಾಲಕಾಂಡ ೨೯ 


ಆದಿಶಕ್ತಿಯ ಕರವಪಿಡಿದನ 
ನಾದಿ ಪುರುಷನು ಸಪ್ತಖೆಷಿಗಳು 
ವೇದ ಘೋಷವ ಮಾಡೆ ಪಾರ್ವತಿ ವರಿಸಿದಳು ಶಿವನ | 
ಸಾಧುಗಳು ಜಯರವದಿ ಹೊಗಳಲು 
ಮೋದೆದಿಂದಲಿ ಪರ್ವತನು ಜಗ 
ದಾದಿ ದೇವಿಯನಿತ್ತು ಕನ್ಯಾದಾನ ಮಾಡಿದನು [೪೧1 


ಮೊಳಗಿದವು. ನಿಸ್ಸಾಳ ಭೇರಿಗ 
ಳುಲಿಯೆ ಮಂಗಳವಾದ್ಯ ಬರ್ದಿಲ 
ರೊಲಿದು ಸುರಿದರು ಕುಸುಮವರ್ಷವನುಬ್ಬಿ ಮನದಲ್ಲಿ 
ನಲಿದು ನರ್ತಿಸೆ ಖಚರ ಕನ್ನ ರ 
ರೊಲಿದು ಪಾಡಿದರಾಗ ಚಚ 
ನೆಲಸೆ ಸರ್ವರು ತಾರಕಾಸುರ ಭಯವ ನೀಗಿದರು 1೪.೨1 


ಜಗದ ಮಂಗಳ ಮೂರ್ತಿಯಿರ್ವರು 
ಜಗದ ಶಾಂತಿಯ ಬಗೆದು ಕರವಿಡಿ 
ದೊಗುವ ಪುಳಕಾಶ್ರುಗಳನೊರೆಸುತ ನೋಡಿದರು ಜನರ 
ನಗುತಲುಪ್ಸಾರತಿಯನೆತ್ತುತ 
ಮುಗುಥೆಯರು ಪಾಡಿದರು ಹರಸಿದ 
ರಗಜೆಯನು ಮಣಿಯುತ್ತ ಕರುಣವ ಬೇಡಿದರು ಮುದದಿ ॥೪೩॥ 


ಮಾಡಿ ಕನ್ಯಾದಾನ ಪರ್ವತ 
ರೂಢಿಯಿಂದುಡುಗೊರೆಯನಿತ್ಮನು 
ನೀಡಿ ಬಳುವಳಿ ದಾಸದಾಸೀ ಜನರನಿರ್ವರಿಗೆ | 
ದೂಡಿ ಮಯನಾದೇವಿ ಸಂಶಯ 
ಪಾಡಿದಳು ಮಂಗಳವ ಶುಭವನು 
ಬೇಡಿದಳು ಸುಜ್ಞಾನವೈರಾಗ್ಯಗಳ ಶಿವನನ್ನು | Heol 


ತಿಂ 


ದ ತ್ರ ತುಲಸೀ ರಾಮಾಯಣ 


ಮುಗಿಸಿ ವೆ ಕೈ ವಾಹವನು ಪರ್ವತ 
ನಗಜೆ ಸಹಿತಾ ಶನ ಕಳುಹಿಸಿ 
ಜಗವು ಹೊಗಳಲು ಧನ್ಯನಾದನು ಸುತೆಯ ಲಗ್ಭ ದಲ್ಲಿ | 


. ಸೊಗದೊಳುಪಚರಿಸುತ್ತ ಕಳುಹಿದ 


ನೊಗುವ ಬಾಷ್ಟದಿ ಬಂದುವರ್ಗವ 
ನಿಗಮ ವೇದ್ಯನ ನೆನೆಯುತಿರ್ದೆನು ಮನದೊಳನವರತ 1೪೫! 


ಸಕ್ಕದ ಶಿವನು ಪ ಪಾರ್ವತಿ . 
ಭೋಗಿಯಾದನು ಲೋಕ ರಕ್ಷಣೆ 
ಗಾಗಿ ಲೋಕದ ತಂದೆತಾಯ್ದೆ ಗಳು ಶಿವನು ಗಿರಿಜೆಯರು | 
ನಾಗವೇಣಿಯೊಳೊಗೆದು ಷಣ್ಮುಖ 
ಸಾಗುತೇಳನೆ ದಿವಸ ತಾರಕ 
ನಾ: ಗರುವ ಮುರಿದೊರೆಸಿದಾ ಕತೆ ಲೋಕಸಪಾನನು ॥೪೬॥ 


ಪರಿಕಿಸುತ ಪತಿಯಿಷ ತೈದ್ಧೈವವ 
ನೆರಡೆಣಿಸಿ ರಾಮನೊಳು ದೇಹವ 
ತೊರೆದು ದಾಕ್ಸಾಯಿಣಿಯು ಮಯನಾಡದೇವಿ ಸುತೆಯಾಗಿ | 
ಹರನ ಮೆಚ್ಚಿಸಿ ಸ ಪಿಡಿದಳು 
ಧರಣಿಜಾ ಪತಿಗಾಗಿ ಸತಿಯಂ 


'ತೊರೆದ' ಶಿವನಾ. ಮಹಿಮೆಯೆನಿತೋ ತಿಳಿದ ನೆರರಾರು 9 ೪ ॥ 


ರಾಮ ಶಿವರಲಿ ಭೇದವೇತಕೆ ? 


`' ರಾಮನೇ ಶಿವ ಶಿವನೆ ರಾಮನು 


ರಾಮನಂ ಶಿವ-ಶಿನನ ರಾಮನು ಜಾನಿಸರು ನಿತ್ಯ | 
ರಾಮನೊಲಿಯನು ಶಂಭುವೈರಿಗೆ 


| ರಾಮವೈರಿಗೆ ಶಂಭುವೊಲಿಯನು 
ರಾಮು-ಶಿವರೊಳಗೊಂದು ನೋಡದ ಮನುಜನೇ ಮೂರ್ಯ ॥೪ಆ॥ 


ಬಾಲಕಾಂಡ i '&೧ 


ಇಂತು ಕಾಲವ ನೂಕಿ ಪಾರ್ವತಿ 
ಕಂತುವೈರಿಯನೊಂದು ದಿವಸಂ ' | 
ಕಾಂತ ರಘುವರನಿರವ ಪರಿಕಿಸಿ Ni 
ಹಿಂತಿನಾ ಗುಣವನ್ನು ಸುಟ್ಟಿ 
ಸಂತತ ಶ್ರೀರಾಮ 4 1. 
ನೇತವಾಗಿರಲೆನಗೆ ಪೇಳೆಂದೆರಗಿದಳು ಪದಕೆ lel] 


ಸುಟ್ಟೆ ನಾನಜ್ಞಾನ ಕಾಮನ 
ಸುಟ್ಟ ವೊಲು ಹಣೆಗಣ್ಣ ಕಿಡಿಯಲಿ 
ತೊಟ್ಟಿ ನಾಂ ಭಕ್ತಿಯನು ರಘುವರ ಚರಣಯುಗಳದಲಿ | 
ಕೆಟ್ಟು ಪಡೆದೆನು ರಾಮನೊಲನನು | 
ಕೊಟ್ಟಿ ರಾಮಸುಧಾರಸವ ಮನ 
ತಟ್ಟಿ ಕಿಚ್ಚನು ದುರಿತವುರಿದುದು ನಾಥ ಕೇಳೆನಲು 1[೫೦/| 


ಸತಿಯ ಮಾತನು ಮೆಚ್ಚಿ ಶಂಕರ 
ಹಿತದಿ ರಾಮಧ್ಯಾನ ಮಾಡುತ 
ಮತಿಯನೆರೆದನು ಸತಿಗೆ ತತ್ವವನರಿಯೆ ಸುಲಭದಲಿ | 
ಮತಗುಣನು ನೇವರಿಸಿ ಕುರುಳನು 
ಸತಿಯ ತೊಡೆಯೊಳಗಿರಿಸಿ ರಾಮನ 
ಕಥೆಗಳಭಿವರ್ಣಿಸಿದ ತತ್ವರಹಸ್ಯಗಳ ಬಿಡಿಸಿ sal 


ವಿಶ್ರಾಮ ೩ 


ಸೂ ಸ್ಮರನ ಗೆಲ್ಲಾ ತಂರದಿ ನಾರದ 
`ನಏಿರಹ ದುಃಖದಿ ಶಾಪವೀಯಲು 
. ಹೆರಿಯ ರಾತ್ಮಸವಧೆಗೆ ಭಕ್ತ ನ ಶಾಹ ಫೈಗೊಂಡ Il 


ತ 


ಶ್ರೀ ತುಲಸೀ ರಾಮಾಯಣ . 


ಹೊಳೆಯೆ ರಾಮನ ಮೂರ್ತಿ ಹೈದಯದಿ 
ಲಲಿತೆಯೆಂ ಮನ್ಸಿಸುತ್ತ ಪಾರ್ವತಿ 
ಯೆಲಘು ಮತಿ ನೀನರಿವೆ ರಾಮರಹೆಸ್ಯ ಸಕಲವನು | 
ಇಳೆಯ ಹಿತಮಂ ಬಯಸಿ ಕೇಳುನೆ 
ಯೊಲವಿನಿಂದಾ ರಾಮ ಚರಿತೆಯ 
ಸುಲಭ ರೀತಿಯೊಳೊರೆನೆನೆಂದನು ಶಿವನು ಸತಿಯೊಡನೆ ಗ 


ನಿದ್ನಿಯೆಳ್ಳರನೆರಡಲಿ ನರ 
ಮೊದ್ದು ತನವನು” ನೀಗೆ ಮಾಯೆಯ 
ನದ್ದಿ ಸುಜ್ಞಾನಾಬ್ಬಿ ಯಲಿ ಹರಿಭಕ್ತಿಗೊಲಿಯುತ್ತ | 
ಶುದ್ಧ ಮನದಿಂ ನೋಡೆ ಚರಣದಿ 
ಬಿದ್ದೆ ಹೊರಳಲು ರಾಮನಲ್ಲಿಯೆ ಇ ತ" 
ಎದ್ದು. ಬರುವನು ಪರಮ ಕರುಣಾವನಧಿ ಕೇಳಿಂದ lol 


ರಾಮ ಪಾದಾಬಾ ಫನುರಾಗದಿ 
ಕಾಮಿಸಿದೆ ಸತ ಥೆಗಳಾಲಿಸೆ 
ರಾಮಲೀಲಾಶ್ರ. ವಣ ಪಾವನ ಮೋಕ್ಷ ಸಾಧನವು | 
ರಾಮ ಗುಣಗಳ ಬಲ್ಲುದೇ ಪೆಣ 
ರಾಮಕತೆಗಳ ಕೇಳ್ವು ದೇ ಬಿಲ 
ರಾಮಸ ದಕೆರುಗುವುತೆ ಸೋಕಿಯೆ ಬುರುಜಿ ಕೇಳಿಂದ 1೩.1 


ಹರಿಯ ಗಾನವ ಕಸ್ಸೈ ಬಲ್ಲುದೆ 
ಮರವು ಪೋಪುಜಿ ತೀರ್ಥಯಾತ್ರೆ ಗೆ “1 
ಹರಿಯ ಗುಣಗಾನದಲಿ ಸುಖಿಸದ ಹೈ ದೆಯ ಕಬು ಬ್ಬನವು 
ನರಪ ದಶರಥತನಯ ಮೇಣಾಂ 
ನಿರುತ” ಜಾನಿಪ ರಾಮನೊಬ್ಬ ನೆ 
ತರಳೆ ಲೋಕಾತ ಒನೊಳು ಭೇದವ ತಾರದಿರು ಮನದಿ loll 


ಈ ಬಾಲಕಾಂಡ" ಷಷ್ಟಿ 


 ಅರಿಯರುಚಿತಾನುಚಿತ ಜನಿಸುತ 
ಶುರುಡರವರಾಗುವರು ದ ದ್ರವ 
ನರಿಯದೆಯೆ ಜರಿಯುವರು ನಃ ಬಗೆಯಿಂದ ಕುಹಕಿಗಳು | 
ಪರಮ ಭಕ್ತಿಗೆ ಸಿಲ್ಕಿ ರೂಪವ 
ಧರಿಸಿ ಬರುವನು ಸಗುಣನಾಗುವ ಏ 
ಹರಿಯು ಶರಣರ ಪಾಲಿಸಲು - ನಿಜವೆಣಿಸೆ ನಿರ್ಗುಣನು 1೫! 


ಶೋಕ ಹರ್ಷ ಜ್ರಾ ನವಜ್ಞತೆ 
ಬೇಕು ಬೇಡೆಂಬಾಸೆ - ಅಹೆಮಿತಿ 
ಭೀಕರ ವ್ಯಾಪಾರ ಜೀವನ ಧರ್ಮ ಕರ್ಮಗಳು | 
ಸೋಕಲಾರವು ರಾಮನಂ ಹೆರಿ 
ಗೇಕೆ ದ್ವಂದ್ವದ ತೊಡಕು ಲೋಕದೊ . 
ಳೇಕ ರಾಮಬ್ರಹ್ಮೆ ನಾವರಿತಿಹುದು ತಿಳೆಯೆಂದ lla It, 


ಚರಿಸುವನು ಕಾಲಿಲ್ಲ ಮಾಡುವ 
ಕರುಮನನು ಕ್ರೈಯಿಲ್ಲ ಕೇಳುವ 
ಕರಣ ಮೊದಲವಗಿಲ್ಲ ರಸಗಳನರಿವ ಮುಖವಿಲ್ಲ | 
ಒರೆವ ನಾಲಿಗೆಯಿಲ್ಲ ಯೋಗಿಗೆ 
ಪರಮ ಸುಜ್ಞಾ ನವನು ನೀಡುವ 
ಹರಿಯು ನಿರ್ಗುಣಮಯನು ರಾಮನ ತಿಳಿವರಾರೆಂದ lel: 


_  ಮುಟ್ಟುವನು ತನುವಿಲ್ಲ ನೋಡುವ 
ಟ್ರ ಮೊದಲವಗಿಲ್ಲ ಲೋಕವ 
ಸ್ಟ ಸಸ ುವ ವಾಸನೆಯ ಕೊಳ್ತನು ಹೆರಿಗೆ ಮೂಗಿಲ್ಲ ॥ 
ಟ್ರುವನು ಮೂಸುವನು ಕೇಳುವ 
Ke ತಿರುಗುವನು ಮಾಯಾ | 
ವೇರಿದ ದೇವದೇವನಲೌಕಿಕದ ಕೃತಿಯಿಂ (ಆ! 
3 


ಓಲ ಗ 


ಟ್ಟಿ 
ಸವೇ 


av 


`ಶ್ರೀ ತುಲಸೀ ರಾಮಾಯಣ 


' ಹರುಷ ದುಃಖಂಗಳಲಿ ರಾಮ . 
ಸ್ಮರಣೆಗೈದೊಣೆ ದುರಿತೆ ಸಂಟಿತ 
ತಂದು ಪೋಪುದು ಸುಲಭದಲಿ ಭವಶರಧಿ ದಾಟುವನು | 
ಹೆರಿಯೆ ಪರಮಾನಂದರೂಪನು: 
ಘರಣಿಜಾಪತಿ ದಾಶರಥಿ ದನು 
ಜಾರಿ ರಾಘವ ಮನ್ಮನೋದೇವತೆಯು ಪರಮಾತ್ಮ” [lel 


ರಾಮನವತಾರಗಳ ಕಾರಣ 
ವೀ ಮಹಿಯ ರಾಕ್ಷಸರ ಪಾಪವ 


| ತಾಮಸವ ಪರಿಹರಿಸಲಾಯ್ತೆ. ಇಡಾಕ ಬುಧರು | 


ಪಾಮನೆಸೆದೆನು ಹಲವು ಕಲ್ಸದೊ 
ಳಾ ಮಹಾತ್ಮನು ಸಿಗನು ತರ್ಕಕೆ 
ಭಾವೆ ಕಾರಣವೊರೆಯೆಲರಿಯೆನಗೋಚರನ ಲೀಲೆ loll 


ಜಗದೊಳಾಗಲು ಧರ್ಮ ಸಂಕರ 
ಸುಗುಣಿಗಳಿಗನಮಾನವಾಗ 
ಲ್ಹೊಗೆವ ರಾಕ್ಷಸ ನಿಕರಕೀಯುವ ಮೋಕ್ಷ ಕರುಣದಲಿ | 
ಜಗಕೆ ತನ್ನ ಯಶೋವಿಶಾಲವ | 
ಮುಗ ಮುಗಿಸಿ ತೋರಲೈ ಬರುವನು 
ನಿಗಮ ಮರ್ಯಾದೆಯನು ಪುನರುತ್ಥಾನ ಮಾಡಲೈ lant! 


ವೀರ ರಘುರಾಮನಿಗೆ ಮಮತಾ 
ಪ್ರಾರಪಾ ೨ಲಕರಿರ್ವರಿರುವರು 
ಇತಾರುಗಾತ್ರರು ಮೆರೆಯೆ ಜಯವಿಜಯಾಭಿಧಾನದಲಿ | 
ಸಾರಸಾಕ್ಷನ ಭಕ ಕವರ್ಗವ 
ಮೊರಿದೆನಯಕದಿಂದ ಧರಣಿಗೆ | 
ಜಾರಿ ರಾಕ್ಷಸರಾಗಿ ಪುಟ್ಟದರವರು ಪಾಪಡಲಿ - .  ॥೧೨॥ 


ಕೆ 


ಬಾಲ ಕಾಂಡ 


ಕನಕ ಕಶ್ಯಪನೆನಿಸಿ ಜಯನುಂ 
ನೆಗೆ ವಿಜಯನು ಹಿರಣ್ಯನಯನನ 
ಜನುಮಮಂ ತಾಳಿದರು ತಾಪಸ ಶಾಹದಿಂದವರು | 
ಇ ವೆನೆಜನಾಭ ವರಾಹೆ ರೂಪದಿ 
ಕನಕನಯನನ ಕೊಂದ ನರಹರಿ 
'ಯೆನಿಸಿ ಕೊಂಬ ಹಿರಣ್ಯ ಕಶ್ಯಪನನ್ನು ಕರುಣದಲಿ 


- ಎರಡನೆಯ ಜನುಮದಲಿ ರಾವಣ 
ಮರುಳೆ ಕಂಟಕ ಕುಂಭಕರ್ಣನು 
ಮರಳಿ ಬಂದರು ಜಗದೆ ಶಾಂತಿಗೆ ಭಂಗವೊಡ್ಡಿ ದರು 
ಒರೆಸಿದರು ರಘುರಾಮನವರಂ 
" ಹೆರಿಯಸಾರ್ದರು ಮೂರು ಜನ್ಮದೊ 
ಳರಿಗಳೆನಿಸುತ ಜಯವಿಜಯರುಂ ಶೀಘ್ರ ದಲಿ ನಡೆದು . 


ಒಂದು ಸಲ್ಪದಿ ಹರಿಗೆ ನಾರದ 
ನಿಂದಲಾದುದು ಶಾಪ ಮೇಣರ 
ವಿಂದನಾಭನ ಕಶ್ಯಪಾದಿತಿ ತಸದಿ ಮೆಚಿ,ಸುತ | 
ವಂದನನು ನೀನಾಗು ತಮಗೊಲ್ಕಿ 
ದೆಂದು ವರಗಳ ಪಡೆಯೆ ಲೀಲೆಯೊ 
ಳಂದು ತಾನೇ ಮನುಜರೂಸವ ತಾಳ್ದನೇನೆಂಜೆ 


ನಾರದನು ಸಂಚಾರವಶದಿಂ 
ಸೇರಿದೆನು ಹಿಮಗಿರಿಯ ಗಂಗಾ 
ತೀರದಲಿ ಕುಳಿತಿರಲು ರಾಮಧ್ಯಾನ ಪರನಾದ 
ಸಾರುತಿರೆ ದಿವಸಗಳು ತಹದೊಳ 
ಪಾರ ಸಂಶೋಷದಲಿ ಮುಳುಗಿರೆ 
ಮಾರುವೋದನು ಶಕ್ರ ಸುರಮುನಿ ತಪದ ಬಲ್ಮೆಯಲಿ 


laa I 


lawl 


11೧8 


1೧೬! 


೩೫ 


ಷಹ 


ಶ್ರೀ ತುಲಸೀರಾ ಮಾಯಣ 


, ಮನದೊಳಾಶಯಮೇನೊ ಬಗೆವನೊ 
ಮುನಿಸ ಮೋಕ್ಷನಶಿಂದ್ರಪದವಿಯ | 
ನೆನೆವನೋ ಹಾಯೆಂದು ಭಯದಲಿ ಮನ್ಮಥನ ಕರೆದು | 
ಮನ ವಿಕಾರವಗೊಳಿಸಿ ನಾರದ ' 
ಮುನಿ ಸಮಾಧಿಯ ತೊರೆಸಿ ರಕ್ಷಿಸು 
ಘೆನಮಹಿಮ ನಿನಗವನು ತೋಟಯೆ ಕಾಮ ನಡೆಯೆಂದ ೭ 


ಕಾಮಜಾಲವನೊಡ್ಡಿ ನಾರದ 
ನಾ ಮಹಾತಪಕಿತ್ತ ಕಿಚ್ಚನ 
ಭಾಮೆಯರು ಸುರನಾರಿಯರು ನಲಿಯುತ್ತ ನರ್ತಿಸಲು | 
ಕಾಮ ಮೋಹಕೆ ಸಿಲ್ಪದಾಮುನಿ j 
ರಾಮಪದದಲಿ ಬಂಧಿಸಿದೆ ಮತಿ 
ಧೂಮವೇಳುತ ಕಾಮನಾಟವನಡಗಿಸಿತು ಮುರಿದು ॥೧೮॥ 


ಮರಳಿದನು ಲಜ್ಜೆ ಯಲಿ ಮನ್ಮಥ. 
ಸುರಮುನಿಯ ಬಲೆ ಯನು ಹೊಗಳಲು 
ಸುರರು NLT ಕರೆದರು ತುಹಿನಗಿರಿಯಲ್ಲಿ | 
ಸ್ಮರನ ಗರ್ವವ ಮುರಿದ ಪೆರ್ಮೆಯೊ 
೪ಜಿ ಮುನಿಪತಿ ಜರೆದ ವಿಧಿ ಹೆರಿ 
ಹರರ, ಮೆಚ್ಚಿದ ತನ್ನ ತಾನೇ, ನಡೆದ ಷಯಣದಲಿ . ॥೧೯॥ 


pa 


ಮುನಿಯ ಹಿತಮಂ ಬಯಸಿ ಮಾಯಾ | 


ವನಿತೆಗಾಣತಿಯಿತ್ತೆ ಸಿರಿಸತ 


ಮುನಿಪತಿಯ ಮಾರ್ಗದಲಿ ನಡೆಸಿದಳಚ್ಚ ರಿಯ ಮಾಯೆ | 


`ಜನಪನೊರ್ವಂ-ಇದಿರುಗೊಳುತಾ 


ಮುನಿಯನರಮನೆಗೊಯ್ದು ಕನ್ಯಾ 
ಮಣಿಯ ಸುಂದರಿ ವಿಶ್ವಮೋಹಿನಿಯನ್ನು ತೋರಿದನು. ॥೨೦॥ 


ಬಾಲಕಾಂಡ 


ನೆರೆದಿಹರು ಬಹು ರಾಜಪುತ್ರರು 
ತರಳೆಯನು ವರಿಸಲ್ಫೆ ಕರುಣದಿ ' 
ಹರಸಿ` ನೀವೆನೆ NM ಕಂಡು ಬೆಮೆಗೊಂಡ. 
ತೊರೆದ ಮತಿಯಂ ಜಸವು ಜಾರಿತು 
ಸರಿಯೆ ವೈರಾಗ್ಯಗಳು ಮನಸಿಜ 
'ಶರೆದಿ ನೊಂದನು ವಿಶ್ವಮೋಹಿನಿಯಂಗಸುಖ ಬಯಸಿ ಎಂ 


ಜನಪತಿಯ ಹೊಗಳುತ್ತ ಹರಸಿದ 
`ವನಿತೆಯನು ನೋಡುತ್ತ ಹರಿಪದ 
'ವನಜಮಂ ನೆನೆಯುತ್ತಲವನಾ ದಿವ್ಯರೂಪವನು | 
ಅನಘ ನೀಡರಘಳಿಗೆ ಮೋಹಿನಿ 
'ಮನವನೆನ್ನೊ ಳು ನಿಲಿಸಿ ಕರುಣದಿ 
ತೆನುಜನಂ ಹ ಬೇಡಿದ ರಿಸಿಯು ಮೋಹೆದಲಿ ||೨೨!| 


ತನುವ ಬಾಧಿಸ ರೋಗಕೌಷಧ 
ವನು ಕೂಡುವವೊಲು ಹಿತದೊಳಾಂ ಮೋ 
ಹಿನಿಯ ಮೋಹಾತುರವ ಕಳೆವೆನು ನಿನ್ನ ಕೈ ಬಿಡೆನು 1 
ಮುನಿಯೆ ಭಕ್ತರ ಪೊರೆವ ಬಿರುದಿರ 
ಲೆನಗೆ ಸಲಜೆನೆ ನಿನ್ನ! ನಡೆಯೆಂ 
ದೆನಘನೊರೆಯಲು ಬಂದ ನಾರದ ಲಗ ಮಂಟಿಸಕೆ ||_೨೩. | 


ಮದನ ಮಂತ್ರವ ಜಪಿಸುತಾಮುನಿ 
ಪದುಮನಾಭನು ರೂಪರಾಶಿಯ | 
ಮೊದನಿಸಿದ ತನಗೆಂಬ ಹರುಷದಿ ಮನದೊಳಾತುರದಿ | 
'ಇದಿರು ನೋಡುತಲಿರಲು ಸಮಯವ | 
ಮನದಿ, ಶಿವಗಣವೆರಡು ನಾರದ 
.ಗೊದವಿದಾಶಯದಿಂದ ಹಾಸ್ನವಮಾಡೆ ಚೇಷೆ,ಯಲಿ . [9೪1 


ಇ ್ಟ' 


ಶ್ರೀ ತುಲಸೀ ರಾಮಾಯಣ 


ವರಿಸಿದುದು ಕಪಿರೂಪ ಮುನಿಯನು 
ಹರಿಯು ಹಿತೆನನೆ ಬಯಸಿ ತಿದ್ದಿದ 
ಸುರಮುವಿಯ ಮುಖ ಕಪಿಯೆತೆರನಾಯ್ತರಿಯದೊಲು ಜನರು | 
ಪರಮ ಸಂತೋಷದಲಿ ಮೋಹಿನಿ 
ಕರವನೇ ಬಯಸುತ್ತ ಈುಳಿತಿರೆ 
ಹೆರಗಣಂಗಳ ಹಾಸ್ಯ ಮಿತಿನಿಶಾರಿದುದು ಸಭೆಯೊಳಗೆ 1೨೫! 


ವೀರ ರಘುವರ ಮೂರ್ತಿ ರಾಜ ಕು 
ಮಾರರೂಪದಿ ಬಂದು ಈುಳಿತಿರೆ 
ನಾರದನ ಕಪಿಮುಖವ ಕಾಣುತ ನಕ್ಕು ನೋಹಿನಯು | 
ಹಾರ ಹಾಕುತ ಹೆರಿಯ ವರಿಸಿದ " 
ಳಾ ರಮಾಧವ ವಿಶ್ವಮೋಹಿನಿ 
ವೆರಸಿ ನಿವಿಸದಿ ಮಾಯವಾದನು ತೋರುತೆಚ್ಚರಿಯ ೨೬ 


ಹೆರುಷಮಾರಿತು ಕೋಪಮೇರಿತು 
ಹೆರಿಗಣಂಗಳ ಮಾತಿನಲಿ ಮುನಿ | 
ನಿರುಕಿಸಲು ನೀರಿನಲಿ ಕಪಿಮೊಗ ಕಂಡಸಹ್ಯದಲಿ 
ಸರಿಸಿಯಲಿ ಮತ್ತೊ ಮ್ಮೆ ನೋಡಲು 
ಹೆರಿದುದಾ ಕಪಿರೂಪ ಮುನ್ನ ನ 
ಪರಮ ಕಾಂತಿಯ ಪೊಂದುತಾಕ್ರೊ ಶವನು ತಾಳಿದನು ೨೬! 


ಮರೆಸೆ ನಿಜವನು ಶಿವಗಣಂಗಳು' 
ದುರುಳ ರಕ್ಕಸರಾಗುತಲಿ ಕಕ್ಕಿ 
ವರರ ಕರದಿಂ ಮೋಕ್ಷನೆನ್ನು ತ ಶಾಪನೀಡಿದನು | 
ವಿರಹ ದುಃಖವನೊಡ್ಡೆ ಕವಡಿನೊ 
ಳಿರಿದೆ ಹೃದಯವ ಮಾನಗೆಡಿಸಿದೆ 
ವಿರಹದ ಖದಿ ನೋವಜನ್ಮವು ಬರಲಿ ಹೆರಿಗೆಂದ : 11೨೮11 


ಬಾಲಕಾಂಡ 


ಒಡೆ ಶಾಂತಿಯ ಪಡೆದು ನಾರದ 
`ಕೆಡೆದೆ ದೇಹವ ಹರಿಯ ಚರಣದಿ . 
ಮಡಿದ ತೆರನಾಯ್ಕಾನು ಮಾಯದ ಬಲೆಗೆ ಸಿಲ್ಪಿಡೆನು 
ಜಡಮತಿಯ ತೊಡಯೆಂದ - ಮುನಿಪತಿ 
` ಬಿಡು ನಿಷಾದನ ಮಾಯಹರಿದುದು 
ತೊಡುವೆ ಜೇಹವ ಮುಂಜಿ ಶಾನವಕೊಂಡೆ ನಾನೆಂದೆ. 1೨೯॥ 


ಮುನಿಯ ಶಾಪದೊಳೊಂದು ಕಲ್ಪದಿ 
ವನಜನಾಭನು ರಾಮನಾದನು ' 
ವಿನಯದಿಂ' ಸಾ ಪ ಯಂಭುಮನು ಶತರೂಪೆಯೊಡಗೂಡಿ 1 
ತನುವೆದೆಂಡಿಸಿ "ತಪವಗೈದರು 
ಫೆನಮಹಿಮೆಯಂ ಕೆಂಡು ಮೆಚ್ಚು ತ 
ವಿನುತ ವಿಧಿ ಹೆರಿ ಹರರು ದರ್ಶನವಿತ್ತು ಹೊಗಳಿದರು ಹಂಗ 


ಹರಿಯು ಕರುಣದಿ ವರವಬೇಜಿನೆ 
ತರಳ ನೀನೆಮಗಾಗಿ ಸಲಹೆನೆ | 
ದುರುಳ ರಾಕ್ಷಸ ವಧೆಯ ಕಾರ್ಯಕೆ ನಿಮ್ಮೊಳುದಿಸುವೆನು | 
ತೆರಣಿ ಕುಲದಲಿ ನಿಮಗೆ ಜನ್ಮವು 
ಬರಲು ಮಗನಹೆನೆಂದು ಹರಿ ಕ 
ಣ್ಮರೆಸಿ ನಡೆದನು ಮನುವು ಹರ್ಷದಿ ತುತಿಸಿ ಪಾಡಿದನು 1೩೧! 


ಮನುವೆ ದಶರಥ ಸತಿಯೆ ಕೋಸಲೆ 
ಘನತರದಿ ಮೆಚ್ಚಿಸಲು ಹರಿಯೇ 
ತನಯನಾದನು ರಾಮಚಂದ್ರನು ಮಹಿಮೆದೋರಿದನು |! 
ವಿನಯನೆನಿತೋ ಕರುಣವೆನಿತೋ 
ವನಜನಾಭಗೆ ಭಕ್ತರಲಿ ಕೇ, 
ಛ್ಹನಿತು ವರಗಳನೀವ ಮೈಜೋರುವನು ಕಾಯುವನು 1೩೨8 


ಶ್ರೀ ತುಲಸೀ ರಾಮಾಯಣ 
ವಿಶ್ರಾಮ ೪ 


ಸೂಟ ಧರೆಯಗೆಲ್ಹು ರವಿಪ್ರತಾಪನು 
ಗರುವದಲಿ ವಿಧಿವಶದಿ ಶಾಪದಿ 
ದುರುಳ ರಾವಣನೆನಿಸಿ ಜನಿಸಿದ ಬಂಧಂಜನ ಸಹಿತ 0 


ಕೇಳು ಮುಂಗತೆ ಸತ್ಯಕೇಶು ನೃ 
ಪಾಲಸುತ 'ಭಾನುಪ್ರತಾಪನು * 
ಪಾಲಿಸಿದ ಧರ್ಮದಲಿ ಕೇಕಯರಾಜ್ಯಮಂ ಪಡೆದು | 
ಹೋಲಿಸಿದ ನೃಪ ನಾಲ್ಭುದಿಕ್ಕಿನ. 
ಮೂಲೆಯರಸುಗಳನ್ನು ಮೆರೆದನು * 
ಮೇಲೆಸಿಸಿ ಭಯೆಗೊಳಿಸಿ ಸರ್ವರ ಬಾಹುವೀರ್ಯದಲಿ ಗ! 


ಕಿರಿಯೆನರಿಮರ್ದನನುಮಂತ್ರಿಯು 
ಧರುಮರುಚಿಯತಿ ವೀರರಿರ್ವರು 
ಧುರದೊಳಪಜಯಮೆಂಬುದೆರಿಯರು ನೀತಿಕೋವಿದರು | 
ನರಪನಿಕರವ ಗೆಲ್ಲು ಕೈಯೊಳ 
ಗಿರಿಸೆ ಸಕಲರಸೂಯೆಯಲಿ ನರ 
ಪರನ ಹಾನಿಯ ಬಯೆಸುತಿರ್ದರು ಬದ್ಧ ವೈರದಲಿ loll 


ಏಕ ಚಕ್ರಾಧಿಸತಿ ಲೋಕೋ 
ಪ್ರೇಕವಡಗಿಸಿ ಬಾಹುವಿಕ್ರಮಿ ಸ 
'ಲೋಕನಿಖ್ಯಾತಿಯನು ಪಡೆದನು ಧರ್ಮನೀತಿಯಲಿ | 
ವಾಕಕೆಂ ಮಿಗಿಲಾದ ಭೋಗವ 
ನೇಕಮಡಿಯಿಂದನುಭವಿಸಿದನು 
ಮೂಕರಾದರು ಸುರರು ಧರೆಯಮರಾವತಿಯಿದೆಂದು ೩! 


ಬಾಲಕಾಂಡ 


ಕಟ್ಟ ಸಿದೆ ಕೊಳೆ ಬಾವಿ ಕೆರೆಯೆರ' 
ವಟ ಗೆಯ” ದೇವಾಲಯೆಂಗಳ 
ಇಟ್ಟಿ ಭೂಸುರನಿಲಯವಿಡಿಸಿದನನ್ನ ಸತ್ರೆಗಳ | 
ಅಟ್ಟಿ ಹಿಡಿದುದು ಕೇಡು ನ್ಸೃ ಪಜಗ 
ಜಬ್ಟೆಯಂ ವಿಧಿ ಸೂ 
ಸಿಟ್ಟುಸುರು ಕಟ್ಟಿ ದುದು ರಾಯನ ಪುಣ್ಯಕೇಲಿಸುತ : [|| 


ನಡೆದ ಮೃಗಯಾವ್ಯಸನದಲಿ ನೃಪ 
ನಡವಿಯಲಿ ಮೃಗಗಳನು ಬಾಣದಿ `` 
ಕೆಡಹುತೊಟ್ಟಿದ ರಾಶಿ - ಭೀಕರ ಹಂದಿಯಿದಿರಾಯ್ತು | 
ಬಿಡದೆ ಬಾಣನ ಹೊಡಿ ಕೋಪದಿ 
ಕಿಡಿಯಕಾರುತಲೋಡಿ ನೃಪ ನ 
ಟ್ರಡನಿ ಸೇರ್ದನು ಮಾಯಮಾದುದು ಹೆಂದಿ ಮರೆಯಾಗಿ llssll 


ಶತಿಯ ನುಂಗುವ ರಾಹುವೊಲು ಕ 
ಣೆ ಸೆದುದಾ ಮಿಗವಡಗಿ ಕುದುರಿಯ | 
ಬುಸು ಬುಸು ಸ್ವರದಿಂದಲೆದ್ದುದು ಮಸೆದು ದಾಡೆಯರನು | 
ನಿಶಿಯ ತಮ ಪಥದಲ್ಲಿ ಬೆಚ್ಚುತೆ 
ಲೆಸೆದ ವಿಶಿಖವ ತಪ್ಪಿದುದು ಗುರಿ 
ಬಿಸಿಯುಸುರುಗರೆಯುತ್ತ ಮುಂದಕೆ ನಡೆದ ಕಷ್ಟದಲಿ |೬| 


ಹಳುವದಲಿ ಸಂಚರಿಸಿ ದಾಹದಿ 
ಬಲುಬಳಲಿ ಬೆಂಡಾಗಿ ಮೂರ್ಛೆಯೊ ' 
ಳಿಳೆಗೊರಗಿ ಬಿದ್ದಿರಲು ಶೀತಅವಾಯು ಸೋಕುತಿರೆ | 
ತಿಳಿದು ನೃಪನೇಳುತ್ತ ನಡೆದನು 
ಜಲವನರಸುತಲಿರಲು ಕಂಡನು 
ಕುಳಿತಿರಲು ಮುನಿಯೊರ್ವ ಯೋಗಾರೂಢನಾಗಿಹುದ ೭! 


೪೧ 


೪೨ 


. , ಶ್ರೀ ತುಲಸೀ ರಾಮಾಯಣ 


ತ ರದಿ ಕುದುರೆಯನಿಳಿದು ಮುನಿಸದ 


` ಕೆರಗಿ ತಿಳುಕದೆ ತನ್ನ ಕುರುಹನು 
_ ಶರವ ಯಾಚಿಸಿ ನಿಂದ ನರಪತಿ-ಕಣ್ಣೆರೆದ ಮನನ 


ಸರಸಿಜಾಕರವನ್ನು ತೋರಲು ' 
ಪರಮಹೆರುಷದಿ ಎಟ 


ತೆ 2ರೆದನಾಯಾಸವನು- ಕುದುರೆಗೆ ಜಲವ *ಕುಡಿಸಿದನವು. ಗ 


ರಣದಿ ಸೋತು ರವಿಪ್ರತಾಪಗೆ 
ಓನಸನೊರ್ವನಸೂಯೆಯಿಂದಲಿ ೧ 
ಮುನಿಯ ವೇಷವ ತಳೆದು ಹೊಕ್ಕನು ಕಾನನಾಂತರವ | 
ದನುಜಪಡೆ ನೇಹೆದಲಿ ವೈರಿಯ 
ಹಸನಗೈನೆನೆನುತ್ತ ದುಃಖದ 
ಹೊನಲಿನಲಿ ಸಿಕ್ಕಿರ್ದ ಸಮಯವ ಸಾಧಿಸುತ ಕಪಟ 1೯!| 


ಹಲವು ರಾಯರ ಧುರದಿ ಪರಿಭವ 
ಗೊಳಿಸಿ ಭೂಮಿಯ ಕೊಂಟ ಬಗೆಯನು ಸ 


-ತಿಳಿಯುತುಳಿದಿಹೆ ಭೂಪರಿಗೆ ಹಗೆಯನ್ನು ತೀರಿಸಲು | 


ಹೊಳಹುದೋರುತ ಸಮಯ ಸಾಧಿಸಿ 
ತಲೆದರಿವೆನೆನ್ನು ತ್ತ್ವ ರಕ್ಕಸ ಸ 
ಕೊಲವ ಸಂಪಾದಿಸಿದ ಕಪಟಿ ಮುನೀಶ್ವ ರನು ಭರದಿ Aol 


ಕಟ್ಟು ನ ಪಬೇಂಟಿಗಾವನ 


ಕಂದು ರಾಕ್ಷಸ ಜಾ ಕೇಯು 


ಹಂದಿಯಾದನು ಸುಳಿದು ನರಪತಿ ಬಟ್ಟೆ ದಪಿ ಸಿದ | 
ನಿಂದು ಕನಟವನರಿಯದವ ಮುನಿ 


. ಯೆಂದೆ ನಂಬಿ ರವಿಪ್ರ ತಾಸನು ತಿ 


ತಂದೆ ದರುಶನದಿಂದೆ ಪಾವನನಾಡೆ ನಾನೆಂಡ . lanl 


ಬಾಲಕಾಂಡ 
"ಕ್ಕ 


ಕುರುಹೆ ಮರೆಸಿರೆ ನಿನ್ನ ನಿಜಗಳ 
ನರಿಯಬಲ್ಲೆ ರವಿಪ್ರತಾಪನು 
ನರಪರೊರೆಯರು ತಮ್ಮ ಪದನಿಯೆನಿದುವೆ ಧರ್ಮವಲಾ | 
ಇರುಳು ಕವಿದುದು ನಾಳೆ ನಗರಕೆ : 
ಸೆರಿವೆ ಮಲಗಿರಲೆನ್ನ ಶಕ್ತಿಯ 


ಕರೆದು ಕಳುಹೆವೆ ನಿನ್ನ ನೀನರಿಯದೊಲು ನೋಡೆಂದ 1೧೨॥ 


ಇನಿತು ಶಕ್ತಿಯ ಪಡೆದ ನೀನಾ 
ರೆನಲು ಜನಪ ಬಿಬಾರನೆಂಬರು ' 
ಜನರು ನಿರ್ಧನ ಗೃಹೆವಿಹೀನನು ರಾಜ್ಯಬಾಹಿರನು | 
ಜನರ ಕಾಣೆನು ಕಾಣರೆನ್ನಂ 
ಜನರು ಯೋಗಾರೂಡನಾಗಿಹೆ 
ನೆನಿತೊ ಸಾವಿರೆ ವರುಷದಿಂದಾನಿಲ್ಲಿ ಕೇಳೆಂದೆ Moai 


ನಿನ್ನ ಭುಜಬಲ ನೃಪರನಾಹುತಿ 
ಯನ್ನು ಗೈದುದ ಬಲ್ಲೆ ಮೆಚ್ಚುತ 
ನಿನ್ನ ಸತ್ಯಕೆ ಕುರುಹನೊರೆದೆನು ಗೂಢನಿರಿಸಿಜೆನು | 
ಅನ್ಯರಿಂದೆನಗೇನು ಲೋಕದೊ 
ಳೆನ್ನ್ನನೇ ಮರೆಯುತ್ತ ನೆನೆವೆನ | 
ನನ್ಯ ಭಾವದಿ ದೇವದೇವನ ನೃಪತಿ ಕೇಳೆಂದ lawl 


ಬಂಡೆನೊಂದೇ ಸಾರಿ ಭೂಮಿಗೆ 
ಬಂದುದೊಂದೇ ತನುವನಾದಿಯು 
ತಂದೆ ಪೆಸರಾಯ್ಮೇಕತನುವೆಂದೆನಗೆ ಧರಣಿಯಲಿ | 
ಪೊಂದಲಿಲ್ಲೆರಡತೆಯ ದೇಹವ 
ವಿಂದಿರಾಪತಿಯೊಲಿಸಿ ಸಕಲವ 
ನಿಂದು ನನದೊಳೆ ಕಾಣೆನೆಂದೆನು ಕಪಟಿದಲಿ ಮುನಿಯು!೧೫॥ 


೪೩ 


ಶ್ರೀ ತುಲಸಿ ರಾಮಾಯಣ 


. ಒರೆದುದಿಲ್ಲಾರೊಡನೆ ಮೇಣ್ನಾ 
ನರಿಯೆನಾರಂ ಹಲವು ಕಾಲಕೆ | 
ತರಳೆ ನಿನ್ನಂ ಕಂಡೆ ಮೆಚ್ಚಿದೆ ನಿನ್ನ ಭಕ್ತಿಯನು | 
ವರವ ನೀಡುವೆ ಕೇಳೆನಲು ನೃಪ 
- ಹರುಷದಲಿ ಮುನಿಪದದಿ ಹೊರಳಿದ 
ನರಿಯದಿರ್ದೆನು ಕವಡುಯೋಗಿಯ ಕಪಟಮಂತ್ರಗಳ 


ಕರುಣವೆನಿತೋ ತರಳನಲಿ ಮುನಿ 
ವರನೆ ಪಾಲಿಸು ಸಮರ ಜಯೆಸಿರಿ 
ಧರಯನೇಕಚ್ಛ ತ್ರಪತಿಯೆನಿಸುತ್ತ ಶತಕಲ್ಪ 
ಪೊರೆದು ಕೀರ್ತಿಯ ಪಡೆಯೆ ಕರುಣಿಸು 
ಮರಣದುಃಖ ಜರಾದಿ ಸಂಕಟ 
ವರವಿದೂರನ ಮಾಡು ಮನದಿಷ್ಟಾ ರ್ಥ ನೀಡೆಂದ 


ಕವಡುಮುನಿ ಸಂತಸವ ನಟಿಸುತ . 
ಲವನಿಪತಿ ನಿನಗಿತ್ತೆ ವರಗಳ 


ಬುವಿಯ ಶತಕಲ್ಪಗಳು ಪಾಲಿಸೆ ಕೀರ್ತಿವಣೆಯುತ್ತೆ | 


ದಿವಿಜಪಡೆ ಬ ಹೊಸಬ ರಿನಗುಂ 
ಟವರು ಜಹತಪಯೋಗ ಬಲದಿಂ, 
ಭವನಿದೂರರು- ಹಾರುವರು ವೈರಿಗಳು ನಿನಗೆಂದೆ 


ಅವರ ಶಾಪದಿ ನಿನಗಳಿನು ನೀ 
ನವರ ವಶಪಡಿಸಿದೊಡೆ ಸರಿಸಿಜ ' 
ಭವನು ಹಿರಿಹಿರರೂಳಿಗವ ಮಾಡುವರು ನಿತ್ಯ ದಲಿ | 
ಅವರ ಮೈತ್ರಿ ಗುಪಾಯಮೊಂದಿಹು 
ದನನಿಪತಿ ಮಾಡಿದೊಡೆ ಕೈಗೂ 
ಡುವುವು ಮನದಿಷ್ಟಾ ರ್ಥ ರಾಜ ಸ್ಥಿರವು ನೇಳೆಂದ 


1೧೬! 


(೧೭! 


11೧೮! 


1೧೯1 


ಬಾಲಕಾಂಡ 


ಮೇಲೆನಿಪ ಸೌಭಾಗ್ಯಗಳ ಕೀ 
ಪಾಲಿಸಿದೆ ಕರುಣದಲಿ ಧರೆಯಮ . 
ರಾಳಿಯನ್ನೊ ಲಿಸಿಂದು ನೀನಾಯುಕ್ತಿಯಂ ರಚಿಸಿ | 
ಕಾಲನಂ ಸೋಲಿಸಿದೆ ವರದಿಂ 
ದೇಳಿಗೆಯ ನಾಂ ಪಡೆದೆ ಕೃಸೆಯಿಂ | 
ದೇಳು ಕಾರ್ಯವ ಮಾಡು ಕರವಿಡಿಯೆಂದನಾ ಭೂಪ soll 


ಅರಸ ಯುಕ್ತಿಯ ಮಾಡುವೊಡೆ ನಾಂ 
ಪುರಕೆ ಬಾರೆನು ಬಾರದಿರ್ದೊಡೆ 
ವರವು. ನಿಷ್ಟ ಲಮಪ್ಪು ದದರಿಂ ಕಷ್ಟಮಾಗಿಹೆದು | 
ಅರಿಯರೆನ್ನಂ ಬುವಿಯೊಳಾರುಂ ` 
ಪುರಕೆ ಗಮಿಸಿದುದಿಲ್ಲ ನಾನಿದು 


ವರೆಗೆ ನಿನ್ನಿಸ್ಟಗಳನೆಂತಾಂ ಗೈವೆ ಹೇಳೆಂದೆ ೨೧. 


ನೋಡಿದನು ಕಷಟ ಪ್ರವೀಣನು 
ವೀಡಿ ವರಗಳ ತಂತ್ರ ಜಾಲವ 
ಹೂಡಿ ಮೋಹ್‌ದಿ ಸೆಳೆದ ನರಪತಿ ಮನವ ಮೋಸದಲಿ | 
ಮೋಡಿಯರಿಯದೆ ಚರಣಗಳಲೀ 
ಡಾಡಿದನು ದೇಹವನು ಮುನಿಯನು | 
ಕಾಡಿದರೆ ಬಹೆನೆಂದ ಹೃದಯದೊಳಹಿತ ಮಂತ್ರದಲಿ ||೨೨|| 


ಒರೆಯದಿರು ಗೂಢವಿದು ಬರುವೆನು 
ಪುರಕ ನಿನ್ನ ಪುರೋಹಿತನೊಲಾಂ 
ಮರೆಸುತೆನ್ಸ್ಟೀ ಮುನಿಯ ವೇಷವ ಕೆಲವು ದಿನಗಳಲಿ | 
ವರಪುರೋಹಿತನೆನ್ನ ರೂಪದೊ 
ಳರಸ ವನದಲ್ಲಿರಲಿ ಪುರೆಜನ 
ರರಿಯದಿರಲೆಮ್ಮ್ಮಾ ಹಸ್ಯವನೆಂದ ಕಪಟಮುನಿ [sa Il 


೪೫ 


೪೬ 


ಶ್ರೀ ತುಲಸೀ ರಾಮಾಯಣ 


ಅವನ ರೂಪದೊಳರಮನೆಯ ಸೇ 


`ರುವೆನು ಸವಿರಸ ಪಾಕಗಳ ಗೈ. 


ಯುವೆನು ದಿವಸಕೆ ಲಕ್ಷವಿಪ್ರ ರಿಗಶನವೀಯುತಲಿ 1 


- ವಿವಿಧ ಸೇವೆಯೊಳವರ ಮೆಚ್ಚಿಸೆ 


ಕುವರ ನಿನಗೆಣೆಯಾರು ಲೋಕದಿ 
ಜವದಿ ಬರುವೆನು ಮೂರು ದಿನಗಳೊಳೆಂದ ಮಾಯಾವಿ 1೨೪! 


ಫರಪ ನಿದ್ರಿಸು ಪುರಕೆ ಕಳುಹುವೆ 
ತುರಗ ಸಹಿತಲೆ ಯೋಗ ಬಲದಿಂ. 
ದಿರುಳು ಕಳೆಯುವ ಮುನ್ನ ಕತಿಪಯ ದಿನಕೆ ನಾ ಬತ I 
ಪುರದಿ ಕಾಣಿಸಿಕೊಂಡು: ಇರ್‌ 
ನ್ಹೊರೆವೆ ಯುಕ್ತಿಯ ಸಾಧಿಸುತ ಬುವಿ 
ಸುರರ ಇರ್‌ ಹವಣಗೆ ಸವೆನು ಚಿಂತೆ 44 " lsall 


ಛಿ 


ಇತ್ರ; ನರಪತಿ ಮುದದಿ ನಿದ್ರಿಸ 
ಲತ್ತ ಬಂದನು ೬೬. ನೃ 
ಪೋತ್ತಮನ ಹಾನಿಯನು ನೆನೆದರು ರಾತ್ರಿಯಲಿ ನೆರೆದು | 
ತೆತ್ತಿಹೆರು ಭಾನುಪ್ರತಾಪಗೆ . 
ಪೊತ್ತ ದೇಹನ ಹಿಂದೆ ರಾಕ್ಷಸ 
ರೊತ್ತೆಯಾಗಿರೆ ಕಾಲಕೇಯನು ತಲೆಮರೆಸಿಕೊಂಡ ೨೬ 


ರೋಷದಿಂ ರಕ್ಕಸರು ಭೂಪತಿ 
ನಾಶಗೈಯಲು ಸೋತನರಪತಿ 
ಗಾಸೆಯಂ ತೋರಿಸುತ ಭಾನುವ ಯುಕ್ತಿಯಿಂ ಜಯಿಸೆ | 
ಭಾಷೆನಡೆದರು ದುರುಳ ಸೂಕರ 
ವೇಷದಿಂ ಸೆಳೆಯುತ್ತ ಜನಸನ 
ಮೋಸದಾಸರೆಯಲ್ಲಿ ಹಿಡಿದನು ಕಾಲಕೇತನಮ 1೨೭! 


ಬಾಲಕಾಂಡ . ೪ 


ದೆರುಳ ನಿಪಿಸದೊಳೊಯ್ದು ರಾಯನ 
ತುರಗ ಸಹಿತರಮನೆಯೊಳಿರಿಸಿದ ' 
ಸೆರೆಯೊಳಿರಿಸಿ ಪುರೋಹಿತನ ತಾನವನ ಸರಿಜಿಂದ | 
ಪುರವ ಹೊಕ್ಳನು ಕಾಲರಾಕ್ಷಸ ' 
ನರಿಯ ಹಾನಿಯ ಬಗೆದು ಸೇರಿದ 
ನರಮನೆಯ ಮೂರನೆಯ ದಿವಸದಿ ಕಂಡ ರಾಯನನು 1೨೮॥' 


ಬಂದನೇ ಗುರು ಸಿರಿಯ ಸೆಳೆದ್ಳೆ 
ತಂದನೇ ಮುನಿ ಜವನ ಶಕ್ತಿಯ 
ನಂದಿಸಿದನೇ ಕ್ಲಷೆಯೊಳೆಂದ ರನಿಪ್ರತಾಪನೃನ | 
ಹಿಂದರಣ್ಯದೊಳೆರೆದ ನುಡಿಗಳ 
ವಂದುಮನಡೊಳು ತಂದು ಮೋಸದ 
ಬಂಧನವ ಸೇರಿದನು ಕಾಳೋರಗನ ಹಿಡಿದಂತೆ sell 


' ದುರುಳನಾಣತಿ ಯಂತೆ ವಿಪ್ರ 
ಹರಿಸಿ ಬಹುಸಂಖ್ಯೆ ಯಲಿ ಕಡೇ ಕ್ವ 
ವರ ಭೂರಿದಕ್ಷಿಣೆ ದಾನ ಧರ್ಮದಲಿ | 
ಅರಸ ಮನಮಾಡುತ್ತ ಕರೆಸ 
ಲ್ವರಮನೆಗೆ ಸಂತಸದಿ ಬಂದರು 
ಭಿ ನೃಪ ಹನ ಸುಗುಣಾವಳಿಯ ತುತಿಸಿದರು ೩೦ 


ಮಾಡಿದನು ಪಾಕವ ಪುರೋಹಿತ 
ಲಾಡು ಹೋಳಿಗೆ ಫೇಣಿರಾಶಿಯ 
ಮಾಡಿ ಮೃ ಷ್ಬಾ ನ್ನ ಗಳ ಬಗೆಬಗೆಯಿಂದಲೊಟ್ಟ ಚ | 
ಮಾಡಿ ಜಿ 14 
ರೂಢಿಗತಿಶಯಮಾದ ಪರಿಮಳ | 
ಹೂಡಿದುದು ನೃಸತೋಷಗೊಂಡನು ಮುನಿಯ ಸಹೈದಯಕೆ lanl 


೪೮ 


ಶ್ರೀ ತುಲಸೀ ರಾಮಾಯಣ 


ಸದೆದು ದುಷ್ಟ ಬ್ರಾ ್ಪ್ರಹ್ಮಣರ ಮಾ 
ಡಿದನು ಪಾಕವ ಹ ಥ್ರ ಮಾಂಸದಿ 
ವಿಧವಿಧದ ಮೃಗಮಾಂಸ ಪ ಪಕ್ಚ ವಗ ದ ಮೋಸದಲಿ | 
ಬುಧನಿಕರ ಕಾಲ್ದೊಳೆದು ಯಾತ | ತ 
ಮುದದಿ ರಾಯನು ತಂದು ಬಡಿಸಿದ 
ನಧೆಮ ಮಾಡಿದ ಸಕಲ ಪಾಕವ ಮಾಂಸಭಕ್ಷ್ಯಗಳ ೨ 


ಖಳನು ಭೂಸುರ ಮಾಂಸಪಾಕದಿ 


. ಸೆಳೆದ ರಾಯನ ಸಕಲ ಧರ್ಮವ 


ಕುಲವ ದೆಹಿಸಿದ ಸಿರಿಯ ತುಳಿದನು ತಲೆಯಮೆಟ್ಟ ದನು | 
ಮೊಳಗಿದುದು ನಭನಾಣಿ ವಿಪ್ರಕೆ 

ತೊಳೆಯಿಕ್ಳೆ ಕೈಗಳನು ಕೆಡುತಿಹ 

ರಿಳೆಯಮರ ಮಾಂಸವನು ಸವಿಯೆದಿರೆಂದು ಕೇಳಿದುದು 1೩೩॥ 


ನಡುಗಿದರು ಭೂಸುರರು ನರಪತಿ 
ಸಿಡಿಲೆರಗಿದೊಲು ಬಿದ್ದ ಭೂಮಿಯೊ 
ಳಡಗಿದುದು ಸಂತಸವು - ವಿಪ್ರರು ತಾಳ್ಜು ರೋಷವನೆ 
ಜಡಮತಿಯೆ ನರಮಾಂಸನಿಕ್ಟಿದೆ 
ಸುಡು ಸುಡೆಲವೋ ನಿನ್ನ್ನ ಧರ್ಮವ 
ಪೊಡವಿಯೊಳು ರಾಕ್ಷಸನು ಇ ಶಸಿಸಿದರು.., 1೩೪! 


ಅಳಿದು ಹೋಗಲಿ ನಿನ್ನ ಬಾಂಧವ | 
ಕುಲವು ರಾಕ್ಷಸ ಜನ್ಮಸಜೆಯಲಿ ್ನ 
ಕುಲದ ನಾಮಕ್ಷಯವು ನಿನ್ನೀ ಪಾಪ ಪಕ್ಸ ತಿಯಿಂದ | 
ಉಳಿದುನೆಮ್ಮಾ, ಕರ್ಮ ನೀತಿಯು 
ನಳಿನನಾಭನ ಕೆರುಣದಲಿ ನಿನ 


ಗಳಿವು ಶೀಘ್ರ ದೊಳೆಂದು ಶಾಸವಠಿಶ್ತರಾ ದ್ವಿಜರು- ಗ 


ಬಾಲಕಾಂಡ | ೪೯ 


ಮೊಳಗಿದುದು ಮತ್ತೊಮ್ಮೆ ಗಗನದಿ 
ಕುಲವನಳಿಸಿದಿರೇಕೆ ನರಪತಿ | 
ತಿಳಿಯನೊಂದೆನು-ನೃಸನ ಹಾಥಿಯ ಬಯಸಿ ರಾಕ್ಷಸನು. | 
*ತುಳಿಯೆ ರಾಯೆನ ಸಿರಿಯೆ ಮೋಸದೊ 
ಳೊಲಿಸಿ ಭೂಸುರ ಮಾಂಸೆನಿಕ್ಕಿಸಿ 
ಸಿಲುಕಿಸಿದೆ ಶಾಪಾಗ್ನಿಯಲಿ ಖಳನೆಂದು ಕೇಳಿದುದು 1೩೬! 


ಗಗನ ವಾಣಿಯ ಕೇಳಿ ಭಯದಿಂ , 
ದಗಿದು ವಿಪ್ರೋತ್ತಮರು ಮರುಗಲು 
ಬಿಗಿದು ಬರುತಿಹ ದುಃಖದಲಿ ಭಾನುಪ್ರತಾಪನ್ಭಪ | 
ಮುಗಿದು ಕೈಗಳ ನನೀಸಿ ಚರಣದಿ 
ಹೆಗೆಯ ತಾರದೆ ಮನಕೆ ಕರುಣದಿ 
ತೆಗೆದು ಶಾಸನ ಕುಲವನುಳುಹಿರಿಯೆನುತ ಬೇಡಿದನು 1೩೭! 


ಶಾಸಮಾಗಲು ನೃಸಗೆ ರಾಕ್ಷಸ 
ಸೂಪಕಾರನು ಮಾಯವಾದನು 
ಪಾಪಿಯಾಮುನಿ ಕುಲವಿಘಾತಿಯಗೈದ ಕೈಮೆಯಲಿ | 
ಭೂಸತಿಯ ಕೆಡಿಸಲೈ ವಿಪ್ರರು - 
ಶಾಪ ಕಠಿನವು ತಿಗಿಯೆಲೆಂತಿದ 
ರೂಪುಗೆಡಿಸಿದೆವೆಂದು ಶೋಕದ ಭರದಿ ಮರುಗಿದರು 1೩.೮1! 


ಮರುಗಿದರು ಧರಣೀಸುರರು ಪುರ 
ವರವು ಶೋಕದೊಳದ್ದಿ ಮುಳುಗಿತು 
ಧರುಮವಳಿದುದು ಸತ ಶ್ರ್ರವುರುಳಿತು ನೃ ಪನ ಥಲ ಸ 
ಧರೆಗೆ ರಕ್ಷಕರಾರು ಲೋಕದ 
ಧರುಮ ದೇವತೆ ಕೆಟ್ಟ ನಕಟಾ 
ತಿರೆಯು ತಬ್ಬ ಲಿಯಾಯ್ತೆ ನುತ ಜನ ಕೊರಗಿ ಮರುಗಿದುದು 1೨೯!" 


೫೦ 


ಶ್ರೀ ತುಲಸೀ ರಾಮಾಯಣ 


'ಅತ್ತೆಲಾ ಖಳನೈದಿ.ವಿಪ್ರನ 


y & 


: ಪತ್ತನಕೆ ನೂಕಿದನು ಸಕಲವ 


ಬಿತ್ತರಿಸಲಾ. ಕವಡು ಯೋಗಿಗೆ ಶಾಸಸಂಗತಿಯ 
ಪತ್ರೆ ಬರೆಸುತಲಿತರ ನೃಸರಂ 
ಹ್‌ ್ರಿವನ್ನೊ ರೆಸಲೈ ಕಕೆಸಲು ' 


ಮುತ್ತಿ ತೀಕಯರಾಜ್ಯ ಯುದ್ಧವ ಮಾಡಿದರು ಮತ್ತೆ 1೪೦ಂ। 


ಕೂ ವೈರಿಗ 
ಳಳಿದು ಕರೆದು ರನಿಪ್ರ ತಾಪನ 
ಬಲವ ಮುರಿದರು ಕೇಡುಹಿಡಿದುದು ನೃಪನ ಬಂಧಿಸುತ 
ತಲೆಯ ಮೆಟ್ಟಿ ತು ವಿಪ್ರಶಾಪದೊ ' 
ಛಳೆಗೊರಗಿದಲು ತ್‌ ಹಿತಲೆ 
ಕುಲವ ತೊಡೆದರು ಪೂರ್ವವೈರಿಗಳಂದು ಕಳನೊಳಗೆ ೪ 


ಘೋರ ಧುರದಲಿ ಗೆಲ್ಲು ತಂತಮ 
ಧಾರುಣಿಯ ಪಡೆಯುತ್ತ ಹೊಕ್ಕ ರು 
ವೈರಿರಾಯರ್ಕು ವಿಪ್ರ ಶಾಷದಿ ಸತ್ಯಕೇತುಕುಲ | 
ಮಾರುವೋಡುದು ಕಾಲಮುವಿದರೆ 


ಭಾರಮಪ್ಪುದು ತೃಣವು ತಾಯೇ 


ವೈರಿಯೆನಿಸಳು ಹಗ್ಗ ಹಾನಹುದೆಂದೆ ಮುನಿನಾಥ 1೪೨ 


ಕಾಲವುರುಳಲು ದೈವನಿಧಿಯಿಂ 
ಖೂಳ ರಾಕ್ಷಸ ವಂಶದೆಲಿ ಭೂ 
ಪಾಲನೊಗೆದನು ರಾವಣಾಂತಿತದಿಂದ ದಶಶಿರದಿ 
ಮೇಲೆನಿಸ ನಿಶ್ರ ವಸು ಬಸುರಲಿ 
ತಾಳಿದನು ಜನ್ನ ವನು ಧರಣೀ ಟ್ಟು 
ಪಾಲ ಸೋದರ ಮಂತ್ರಿಯರ್ವೆರಸುತ್ತ ಭೂನಿಯಲಿ 1೪೩] 


ಬಾಲಕಾಂಡ 


ಅನುಜನೇ ಘಟಿಕರ್ಣನಾಮದಿ " , 
ಜನಿಸಿದನು ಧರೆನಡುಗೆ, ಮಂತ್ರಿಯು 
ಜನಿಸಿದನು ಧರ್ಮಾತ್ಮ ಭಕ್ತ ವಿಭೀಷಣಾಂಕಿತದಿ | 
ಅನುಜ ತನುಜರು ಬಂಧು ಬಳೆಗವು 
ಜನಿಸೆ ದನುಜಾನ್ಹಯೆದಿ ರಾನಣ 


'ನನುಜರೊಡಗೂಡುತ್ತ ತಪವಾಚರಿಸಿದನು ಭರದಿ pel ` 


ಸರಸಿಜಾಸ ನವೆ ಮುಚ್ಚಿ ಬರೆ ದಶ 
ಶಿರಮು ಮಾನವರೆತ್ತ ಬಲದಲಿ: 
ಧರೆಯೊಳಾರುಂ ಕೊಲದೆ ಶಕ್ತಿಯ ನೀಡು ತನಗೆಂದ | 
ಮರೆತು ಬುದ್ದಿಯ ಕುಂಭಕರ್ಣನು 
ಭರದಿ ಬೇಡಿದ ನಿಡ್ರೆಯನು, ರಘು ಕ 
ವರನ ಭಕುತಿಯ ಕೇಳ್ದ ವಿನಯದೊಳಾ ವಿಭೀಷಣನು ೪೫ 


ವರಗಳಿತ್ತಾ ವಿಧಿಯು ತೆರಳಿದ 
ಹರಸಿ - ಮೂವರು ಮರಳೆ ಹೆರುಷದಿ 
ವರಿಸಿ ರಾವಣ ಮಯಕುಮಾರಿಯ ಕರವಿಡಿದ ಭರದಿ | 
ಅರಿತು ರಾಕ್ಸಸರವನತಿಯ ದಶ 
ಶಿರನು ರಾಕ್ಷಸ ರಾಜ್ಯ ಕಟ್ಟಲು 
ಧರೆಯ ದಿಗ್ವಿಜಯಾಭಿಲಾಷೆಯೊಳ್ಳಿದಿದನು ಜವದಿ lp il 


ಹಿಂದೆ ತನ್ನ ವರಾಳ್ವ ಲಂಕೆಯ 
ಸೊಂ ಸೂ ಬಳಲು ಬಲುಭಯ 
ದಿಂದ ಬಿಟ್ಟೋಡಿದರು ಯಕ್ಷರು ತೊರೆದು ಲಂಕೆಯನು | 
ಅಂದೆದಿಂ ಹರಿಪೀಠವೇರುತ 
ನಿಂದ ರಾವಣ ಭುಜಸರಾಕ್ರಮ 
ದಿಂದಲವನೀ ಸಕಲರುಂ ಸೋಲಿಸಿದ ಪೆರ್ಮೆಯಲಿ lez ll 


೫೧ 


ಸ 


ಶ್ರೀ ತುಲಸೀ ರಾಮಾಯಣ 


ಪುತ್ರ ಮಿತ್ರ ಕಳತ್ರ ಬಾಂಧವ 
ನಿತ್ಯ ಸಂಪದ ಸೆರ್ಜ ಜಾ 
ಗತ ಧಿಕ ಭುಜಶಕ್ತಿ ಮೆರೆದುದು ಲೋಶನಡುಗುತಿರೆ 
ತ್ರಿ, ಕೈಲಾಸವನು ತನ್ನಿ 
ಕ್ಕೆ ತೋಳ್ಗಳ ಬಲದಿ ಶಿವನಿಗೆ 
ತತ್ತು, ಗರ್ವನ. ನೊಂದ ರಾವಣನೊಮ್ಮೆ ದರ್ಷದಲಿ level 


ಹೋಮ ಜನತೆಪ ಯಜ್ಞ ಪೈತ್ಛಕ 
ಧೂಮಗಳ ಕಂಡಲ್ಲಿಗೈದುತ | 
ಕಾಮರೊಸರು ರಾವಣಾಜೆ ಯೆ ತಳೆದು ಕೆಡಿಸುವರು | 
'ನೇಮ ಮೌನ ಸಮಾಧಿಯಡಗಿತು 
ಭೊಮಿ ನಡುಗಿತು ಭಯದೊಳುಡುಗಿತು 
ಸೋಮ ಸೂರ್ಯ ವಿರಿಂಚಿ ದಿಗುಪಾಲಕರ. ಬಳಲಿಸಲು ॥೪೯॥ 


ನಡುಗಿದುದು ಹದಿನಾಲ್ಕು ಲೋಕಗ 
ಳಡಗಿದ್ದುದು ಜಯಸಿರಿಯು ಸರ್ವರು 
ಕೆಡೆದೆರಾ ದೆಶಶಿರನ ಚರಣದಿ ಸಕಲನರ್ಪಿಸುತ | 
ನಡೆದು ಖೇಚರ ಯಕ್ಷ ಕಿನ್ನರ 
ಪೊಡವಿಪಾಲರ ಸುರರ ಸೋಲಿಸಿ 
ಕೆಡಿಸುತವರಾ ಸುಂದರಿಯರಂ ಸೆಳೆದ ಮೋಹದಲಿ 11೫101 


ಇಳೆಯು ನೊಂದಳು ಧರ್ಮವಡಗಲು ಕ 
ಬಲಕೆ ಬೆದರುತ ಹೆರಿಯ ಚರಣದಿ 
ಬಿಳಲು ದೆಶರೆಥ `ತನುಜನಾಗುತ ಬರುವೆ ಶೀಘ ದಲಿ: | 
ಇಳೆಯ ಭಯಮಂ ಬಿಡಿಸಿ ದಮಜರೆ 
ತಲೆಯ ಚೆಂಡಾಡುವೆನು ಲೋಕದ 
ಕಲೆಗಳೆತ್ತುವೆ ಮತ್ತೆ ತಾನೆಂದಭಯ ನೀಡಿದನು 1೫೧1. 


k ಟೊಲಳಾಂಡ 


ಅತ ತ್ರಯೋಧ್ಯಾ ಪುರದಿ ರಘುಕುಲ 
ವೃ ತ್ತಮಣಿ ದಶರಥನು ಹೆರಿ ಸ 
ರ್ವೋತ್ತ ಮನ ನೆನೆಯತ್ತ ರಾಜ್ಯವನಾಳುತಿಕುತಿಹನು 
ಉತ್ತಮ ಪ್ರ €ವೆರಸಿ ಧರ್ಮದಿ 
ಸತ್ಯ ಕಾಮನು ರಾಜಖಷಿಯೆಕಿ 
ಸುತ್ತಲೆಸೆದನು ರಾಮಚಂದ್ರನ ಸತಿ 11891 


ಶ್ರಾಮ ೫ 


ಸೂ॥ ಪುತ್ರಕಾಮೇಷ್ಟಿಯಲಿ ನಾಲ್ವರು 
ಪುತ್ರರಂ ಪಡೆಯುತ್ತ ವೃಪತಿ ಪ 
ವಿತ್ರರೊಪೆಗೆ ಮಾಡಿದನು ಚೌಲೋಪನಂರುನಗಳ ॥ 


ಶ್ರೀವರನ ಕೃಪೆಗಳಿಸುತನುದಿನ 
ದೇವ ದೇವನ ಚರಣ ಕಮಲದ 
ಸೇವೆ ಜನತಾ ಸೇವೆಯೆಂದರಿಯುತ್ತ ದಶರಥನು | 
ಆವಗಂ ಪ್ರಜೆಗಳನು ಪಾಲಿಸ , ಕ 
ತೀವಿ: ಸದ್ದು ಣದಿಂದ ಕೋಸಲ | 
ದೇವಿಯಾರಾಧ್ಯನೆಯೆ ಜನತಾಸೇವೆಯೆಂದರಿದು 1೧॥ 


ಸತ್ಯವಚನವೆ ತಾಯಿ ನಿತ್ಯಾ 
ವಿತ್ಯಮತಿಯೇ ತೆಂದೆಯನುಜರು. 
ಸತ್ಯಧರ್ಮವು ದಯವೆ ಗೆಳೆಯನು ಶಾಂತಿ ಸತಿಯೆನಿಸೆ | 
ಉತ್ತಮಕ್ಷವಮೆ ಸೂನು ಸೂರ್ಯಕು 
ಲೋತ್ತಮನ ಗುಣವನಧಿ ನಿಲುಕದು 
ಮತ್ತೆ ಶೇಷಾದ್ಯರಿಗೆ-ಮಿಕ್ಟುಳಿದವರ ಪಾ ಪಾಡೇನು ? lls! 


೫ಳ 


ಶ್ರೀ ತುಲ್ಬಸಿ! ಕಾಮಾಯಣ, 


ಧರಣಿಪತಿಯರುವತ್ತು ಸಾವಿರ 


`` ವರುಷ ರಾಜ್ಯವನಾಳ್ವು ಸರ್ವರ 


ಪರಮ ಪಿ ಪ್ರೀತಿಯ. ಪಡೆದು ತೃ ಪ್ರಿಯ ಯು 
ಜರೆಯು ಮೂಡ ತನುಜರಿಬ್ಲದೆ 
ಹರುಷ ತಗ್ಗಿ ತು-ನಿಲಲು ಸೆಂತೆತಿ . 


ನರಪ ನೀಳಿಗೆಯಳಿದುದಕಟಿನುತೊರಗಿದನು ಬಿಳ್ಳು 


ಹಿಂದೆ ಮನುವಾಗಿರಲು ನಿಜತೆಪ 
ದಿಂದೊಲಿಸೆ ಕರುಣದಲಿ ಜನಿಸುವೆ ' 
ನೆಂದ ಸಿರಿಸತ್ಕ, ನಮ್ಮ ಪೂರ್ವಜ ಭೂಪನೆನರಣ್ಯ | 
ಹಿಂದೆ ರಾನಣನಿಂದ ಪರಿಭವ 
ಪೊಂದಿ ದಶರಥನಿಂದ ಸಿರಿಗೋ 
ಇಂತ ಕೊಲುನನೆಂದೊರೆದೆ ನುಡಿ ಪುಸಿಯಾಯ್ತೆ | 


ಕುಲವಿಘಾತುಕನಾದೆ ನರ ರಘು 
ಶುಲದವಾನಲನಾದೆನೆನ್ಸಿಂ | 
ನಿಲುವುದೀ ರನಿವಂಶ ಕೇಸೆರಿಪೀಠ ತೆರಪಾಯ್ತು I 
ನಳಿನನಾಭನ ಕರುಣೆ ಪಡೆಯೆದ 
ಖಳನು-ಬದುಕಿನ್ಸ್ನೇಕೆ ಧರ್ಮದ 
ಸಶಿ ಮುರಿದುದು ಪಾಪಿಯಕಲಾಯೆಂದು ಕೊರಗಿದನು 


ಅನಿತರಲಿ ಗುರುಮಂತ್ರಿ ಪರಿಜನ 
ಜನಪನಿದಿರಲಿ ನಂದು ಮುರುಗಲು. 
ಮುನಿ ವಸಿಷ್ಕನು ನೃಪನ ದುಃಖನ ತಿಳಿದು ನುಡಿಸಿದರು | 
ತನುಜರನು ನೀಪಡೆದೆ ಬಿಡು ಬಿಡು- 
ಮನದ ತಾನನ, ಯಷ್ಯಶ್ಪ ಗನ 
ನನಘ ಕರೆಸುತ ಮಾಧು ಸುತಕಾಮೇಷ್ಟಿ ಯಾಗವನು 


[fg Il 


ಗ 


pil 


119೪1 


lal 


ಬಾಲಕಾಂಡ 


ಪರಮ. ಪಾವನ ಯಜ್ಞ ಮಿದು ಮುನಿ 
ವರನ ಕ್ಸ ಪೆಯಿುಂ ಸಾಂಗಮಾಗಲು 
ಹರಿಯೊಲಿವ ಸುತರಾಗುವರು ನೀ ಮಾಡು ಯಾಗವನು | 
ತೊರೆದು ದುಃಖವ ಖಷ್ಯಶೃಂಗನ 
ಕರೆಸು ಸಂಭಾರಗಳ ತರಿಸೆನೆ ' A 
ಭರದೊಳದ್ವರ ಮಾಡೆ ಮನಮಾಡಿದನು ಭೂಪಾಲ 1೭! 


ತ್ವರದಿ ಹೆರಿದೈದಿದರು ದೂತರು. - 
ಧರಣಿಪಾಲಕ ರೋಮಪಾದವನ 
' ಭರದಿ ಕಾಣಿಸಿಕೊಂಡು ಕಾಣಿಕೆಯಿತ್ತು ವಿನಯದಲಿ | 
ನರನ ದಶರಥನಿತ್ತ ಸತ್ರವ 
ಕರದೊಳಿತ್ತರೆ ಮುದದಿ ಮನ್ಸಿಸಿ 
ಕರೆದು ಕಳುಹಿದ ಖುಷ್ಯಶೃಂಗನ ದಶರಥನ ಪುರಕೆ |[೮॥ 


ಗುರುವಸಿಷ್ಕನ ನೇಮದಿಂದ 
ಧ್ವರವ- -ನಡೆಸಿದ ವಿಭವದಿಂ ನಪ 
' ಧರಣಿ ಧನ ಕನಕಾದಿ ದಾಣೆಗಳಿತ್ತು ವಿಪ್ರರಿಗೆ | 
ಕರು ಸಹಿತ ಗೋವ್ಲಳನು ಶತಸಾ 
ವಿರದೊಳಿತ್ತನು ಭಕ್ತಿ ಯಲಿ ಸಿಂ 
ಗರಿಸಿ ರತ್ನಾಭರಣದಿಂ ತಣಿಸಿದನು ಸರ್ವರನು lll 


ಫ್ರೇಮದಿಂದಾಹುತಿಯ ನೀಡ 
ಲ್ಛಾ ಮಹಾಗ್ನಿ ಯೊಳೆದ್ದು ಬಂದನು 
-ಭೂಮಿಪನ ನೇಹಕ್ಕೆ ಮೆಚ್ಚುತ ದಿವ್ಯಪೂರುಷನು | 
ಆ ಮಹೀಶನ ಕರಿದು ಮನ್ನಿಸಿ 
ತಾಮರಸ ಕರಗಳಲಿ ನೀಡಿದ . 


ಕಾಮಿತಾರ್ಥವನೀವ ಪಾಯಸಪಾತ್ರೆಯಂ ಮುದದಿ ॥೧೦॥. 


೫೫ 


೫೬ 


ಶ್ರೀ ತುಲಸೀ ರಾಮಾಯಣಿ 
ಎಲೆ ಮಹೀಪತಿ -ಸತಿಯರುಣಲಿದ 
ಕೊಲಿನುವೈ ಪುರುಷಾರ್ಥಗಳು ಮನ . | 
ದೆಳಲ ತೊಡೆ ಸುತರುಗಳ ಸಡೆಯುನೆ ತೆಗೆದುಕೋಯೆಂದ | 
ನಲಿದು ಪಾತ್ರೆಯ ಕೊಂಡು ಸೆತಿಯರಿ | 
ಗೊಲಿದು ಪಾಯಸವಿತ್ತ ಮೂವರು ಈ 
ಲಲನೆಯರು ಭುಜಿಸಿದರು ಪುತ್ರಾ ನೇಕ್ಷೆಯಿಂ ಮುದದಿ 1೧೧1 


ಧರಿಸಿದರು ಗರ್ಭವನು ಮೂವರು 
ತರಣಿವಂಶದ ಕೀರ್ತಿ ಬೆಳಗಿಸೆ' 
ನರಸ ದೆಶರಥನೀಪ್ಪಿತಾರ್ಥವ ಸಜೆಯುವಾತುರದಿ | 
ದುರುಳ ಬಾಧೆಯ 0 ರಘು 
ವರನ ಬಸುರಲಿ ಧರಿಸಿದಳು ಕುಶಲೇ ' 
ಶ್ವರಿಯು ಪ ಪದುಳೆದಿ ಲೋಕಕಲ್ಯಾಣವನು ಬಯಸುತಲಿ. asl 


ಹೆರನು ನಾಲ್ಮೊಗ ಸಕಲ ಸುರಪಡೆ 
ವೆರಸಿ ಲಕ್ಷಿ ಒಿಪತಿಯೆ ಕಾಣಿಸಿ 
ದುರುಳ ಎ೩6 ವಧೆಯ ಕಾರಣ ಮನುಜರೂಪಿನಲಿ | 
ಆರಸ ದಶರಥಸಿಷ್ಟ ನೀಯಲು 
ತರಣಿಕುಲದಲಿ ಜನ್ನ ವೆತ್ತುವೆ 
ಹರಿಯೆ ಚಟಕ ಬತ ಮೆ ಪ್ರಮೋರೆಂದು ತುತಿಸಿದನು lca ll 


ದೇವ ದೇವ ಜಗತ್ತತಿಯೆ ಕರು 
ಣಾವಲಂಬನ PME RE ಹ 
ರಾವರೇಶನೆ ಮತ್ಸ್ಯ ಕೂರ್ಮ ವರಂಹೆ ನರಸಿಂಹೆ | 
ಮಾವರನೆ ಜಯಜಯತು ನಿಜ ಭ- 
ಕ್ತಾವಳಿಯೆ ಮನದಿಷ, ಕರುಣಿಸು ; 
ಪಾವನನೆ ಸಲಹೆಂದು ತುತಿಸಿದರಂದು ಕೈಮುಗಿದು ॥೧೪॥ 


ಟಾಲಕಾಂಡ | 1 ೫೬ 


ಕೊಟ್ಟ ವರಗಳೆ ಸಲಿಸೆ ದೆಕರಥ 
ಪಟ್ಟ ದರಸಿಯ ಬಸುರೊಳೊಗೆವೆನು 
ಬಟ್ಟು ಕಳೆಯಿರಿ ಮನದ ದೆಗುಡವ ದುಷ್ಟ ಶಿಕ್ಷಣಕೆ | . 
ಕಟ್ಟ. ಹಿಡಿದುದು ಮ ಮೃತ್ಯು ದನುಜರೆ 
ಕಟ್ಟಡವಿಯಲ್ಲಿಹರು ಕಪಿಗಳು : 
ತೊಟ್ಟು ದೇಹವನಿದಿರು ನೋಡುತ್ತಿಹರು ಸಮಯವನು ೧೫1 


- ಕೋಸಲೇಶ್ವ ರಿಯುದರ ಹೊಕ್ಕನು 
ಶ್ರೀಶನಾನಂದಾತಿಶೆಯ ಸ 
ಸೂಸಿದುವು ಸಂಪದವು 4 ಪಾಪವಡಗಿದುದು | 
ಮಾಸಿದುದು ದುರ್ಶೀತಿ ಮುನಿಗಳು 
ಪಾಸನೆಯ ಮಾಡಿದರು ಹೊಗಳುತ 
ಭೂಸುರರು ಕೌಸಲ್ಯೆಯನು ಕೊಂಡಾಡಿದರು ನಲಿದು ೧೬! 


ದೇವದೇವನು ಜಗದಿ ಜನಿಸುವ 
ಪಾವನದ ಸುಮುಹೂರ್ತ ಬರೆ ತಾ 
ರಾವಳಿಗಳೊಡಗೂಡುತುಚ್ಚಸ್ಥಾ ನದಲ್ಲಿರಲು | 
ಜೀವನವತಾರವನು ತಿಳಿಯುತ 
ತೀವಿದುದು ಸಂತೋಷ ಲೋಕವ 
' ಕಾವ ಕರುಣಾವನಧಿ ಜನ್ಮ ಮುಹೂರ್ತ ದಿವಸ oe 


ರಾಮಜನ್ಮ ಮುಹೊರ್ತವರಿಯುತ 
ಭೂಮಿಯೊಳು ನಿರ್ಜೀವ ಜೀವಿಗ 
ಳಾ ಮಹಾತ್ಮನ ದರ್ಶನಾತುರದಿಂದ ಹರಿಸು! , 
ಶ್ರೀಮದನುಪಮ ರೂಪ ಭಕ್ತ | 
ಫ್ರೇಮ ಜಗದಭಿರಾಮ ರಘುಕುಲ 
ರಾಮನಂ ಜಗಹೊಗಳಿ ಹಾಡಿದುದಾ ಮುಹೂರ್ತದಲಿ nl 


ಜಳ 


'ಶ್ರೀ ತುಲಸೀ ರಾ ಮಾಯಣಿ 


ಸೊಗದ ಮಧುಮಾಸದಲಿ ಚೈತ್ರದ 
ನಗುವ ಪಕ್ಷದ ನವಮಿ ದಿವಸೆದಿ 


ಜಗವು ವಿಶ್ರಾಂತಿಯಲಿ ಸುಖದಿಂದಿರುವ ಸಮಯದಲಿ [ 


ಮುಗುಳು ನಗುತಿಕೆ ಕುಸುಮ ಶೀತೋ 

ಷ್ಣ ಗಳು ಪೆರ್ಚದೆ ಸೊಂಸೆಸೆಯುತಿರ 

ಲೊಗೆಡ ರಘುಪತಿ ಹೆರುಷದಿಂದಭಿಜಿನ್ಮುಹೊರ್ತದಲಿ 
ಬೀಸಿದುದು ತಂಗಾಳಿ ಪರಿಮಳ 

ಸೂಸಿದುಡು. ಸುರಸಾಧು ಖುಹಿಮುನಿ 


ತೋಷದಿಂದುತ್ಸಾ ಹನಡೆದರು ಹರಿಯ ಜನನದಲಿ | 


ಸೂಸಿ ಹರ್ಷವ ಸರೂರ 
ಹಾಸಿದುವು ಗಿರಿಶಿಖರ ಮಣಿ ಸಂ 


ತೋಷದಿಂ ನದಿನದವು ಹೆರಿದುವು ತುಂಬಿ ನ 


ಮೊಳಗೆ ದುಂದುಭಿ ಭೇರಿ ಗಗನದಿ 
ನಲಿದು ಸುರಪಡೆ ಸುಮವ ಸುರಿದುದು 
ಸಲಿಸಿ ತಂತಮ ಸೇವೆ ಹೆರಿಪದಪದ್ಮದಲಿ ನಿಂದು | 
ನಳಿನನಾಭಗೆ ನಮಿಸಿ ತೆರಳಿದ 
ರಿಳೆಯ ಭಾರವು ಮಾಸಿತೆನ್ನುತ 
ತಳೆದು ಸಂತಸ ಸಕಲ ಸುಖಗಳ ಕರೆದರವರಿಳೆಗೆ 


ಭಟ ಸುರಮ್‌ನಿ. ಸನ್ನು ತ 
ವನಜಮುಖ ಕೌಸಲ್ಯೆ ಯುದರದಿ 


` ತನಯನಾದನು ರ ವ ಬೀರಿ ಮ್ಪೈ ಜೋರಿ | 


ಮುನಿಮನೋಹಾರಕನು ಸಿರಿವರ 
ಜನಿಸಲದ್ಭುತ ರೂಪಗರೆಯುತ 
ಲನಘನಂ ನೋಡುತ್ತ ಹಿಗ್ಗಿದಳಾಗ ಮನದಲಿ 


1೧೯1 


soll 


1.೪೧1 


ls.sil 


ಬೌಲಕಾಂಡ 


ರಾಮ ಜಗದಭಿರಾಮ ಮೇಘ 
ಶ್ಯಾಮ. ರಘುಕುಲಸೋಮು ಸುಂದರ 
ಧಾಮ ನಯನಾರಾಮ. ದೈೆತ್ಯವಿರಾಮ ನಿಸ್ಸೀಮ | 
ಭೂಮಿಜಾಸತಿರಾಮ. ಭಕ್ತ 
ಪ್ರೇಮ ದಶರಥರಾಮ ನತೆಜನ 
ಕಾಮ ಜನಿಸಿದೆನಿಳೆಯ ಭಾರವಕಳೆಯೆ ನರನಾಗಿ ಸ 


ಜನಿಸಿದನು ನಿಜರೂಪದಲಿ ಮಾ 
ವಿವಿಗೆ ತೋರಿದ ವಿಶ್ವರೂಪವ | | 
ನನುಸಮ ಸುಂದ 'ಕೊಟ್ಟ ನು ದಿನ ದ್ಧ ಷ್ಟಿ ಯನು 
ಮುನಿಸುರರು ತಿಣುಕುವರು ತ ಜಟ 
ವನಜನಾಭನ ಕೋಸ ಸಲೇಶ್ವರಿ | 
ಗನಘ ಸುಲಭದೊಳೊಲಿದು ಮೈದೋರಿದನು ತಾನಾಗಿ 1೨ಭ॥ 


ನೋಡಿದಳು ಹರಿ ದಿವ್ಯ ರೂಪ 
ಮೂಡಿದುದು ಪುಳ 'ಕಾಶ್ರು ಚ. ಕಣ 
ಡಾಡಿದಳು ಪದಪದ ದಲಿ ಮೈದೋರಿರಲು ತನಗೆ | 
ರೂಢಿಯೊಳು ಕ್‌ ನಿನಗೀ | 
ಮೋಡಿಯೇತಕೆ ದೇವ ದನುಜವಿ 
ಭಾಡ ನಿರ್ಗುಣ ಶ್ರುತಿಗಗೋಚರ ಮಹಿಮ ಶ್ರೀಧಾಮ 1೨೫! 


ಲೋಕವೇ ನಿನ್ನುದರದೊಳಗಿರೆ 
ಬೇಕೆನುತ ರಿಜಗರ್ಭದೆಲಿ ಬರ 
ಲೇಕೆ ನಗರೇ ಸಾಧುಸಂತರು ತಿಳಿದು ನಿಪ್ಲಿರವ | 
ಸಾಕು ಭಕ್ತ ರಭೀಷ್ಟ ಸೆಲಿಸ 
ಲ್ಪೀಕುಮಾರನ ರೂಸತಾಳುತ A 
ನೇಕ ರೂಸನೆ ಬಂಜೆ ನೀ ಮೈದೋಂಿದ್ಯೆ ತಂದೆ Isa Il 


೫೯ 


೬೦ ' 


ಶ್ರೀ ತುಲಸೀ ರ್‌ಮಾಯಣಿ 


ಹಂದೆ ಮನು ಶತರೂಪೆ ತೆಸಡಲಿ 
ಕಂದನಾಗೆಂದುದನು ತಿಳುಹುತ | 
ಅಂದು ಸರ್ವರ ಮನಕೆ ಮಾಯವನೊಡ್ಡಿ ಕೋಸಲೆಗೆ | 


' ಅಂದದಿಂ ನಿಜರೂಪ ತೋರುತೆ | 


ಮಂದಹಾಸದಿ ವಿಂದ ಸಿರಿಪತಿ 
ಯಂದು ಜನಿಸಿದ ಬಗೆಯೆನರಿಯರು ಮಾಯದೊಳು *ಸಿಲುಕೆ [1೨೭1 


ಶ್ರೀಶನುಪಸಂಹರಸೆ ಶೋಭಾ ' 


ಜಸ ವರ ವಿಶ್ವ ರೂಪವ 


ಭಾಸುರಾಂಗಿಯು ನೆಜೆದ ವಿಷಯವ ಮರೆತು ಮೋಹದಲಿ 1 
ಆ ಶಿಶುವ ಕ್ಸ ಗೊಳಲು ಬಂದು ಸು 


ಸ್ಟ Aue ಮಗುವ 


ಶಿಸುತ ನೋಡಿದರು ಹೆರುಷದೊಳೊಲಿದು ಹಾಡಿದರು ॥೨೮1॥ 


, ಕಂದನುದಿಸಿದನೆಂದು ತಿಳಿದಾ. 
ನಂದದಿಂ ದಶರಥನು ನಿಲದ್ದೆ 
ತಂದು ತನಯನ ನೋಡಿ ಕೋಮಾಂಚನಜೊಳುರುಬುತಲಿ | 
ನಿಂದು ನೋಡಿದನೆನೆಯನಿಶ್ವ ದೆ 
ಸುಂದರಾಂಗವ ನಲಿದು ಮರೆಯುತ 
ಲಂದು ದೇಹೆವ ಬಾಷ್ಪ ಪೂರಿತನಾಗಿ ಹಗ್ಗಿದನು 1೨೯1 


ತಂದರುಪ್ಸಾರತಿಯ ಬೆಳಗಿದ 
ರಿಂದು ಮುಖಿಯರು ಹಾಡಿಹೊಗಳಿದ 
ರಂದುಮುತ್ತಿನ ಸೇಸೆ ತಳಿಯುತ ಹರಸಿದರು ಶಿಶುವ | 
ಮಂದಿಯಾಶೀರ್ವದಿಸೆ ಸಂತಸ 
ದಿಂದ ಮಂಗಳ ವಾದ್ಯ ಮೊಳಗಿತು. 
ನಿಂದು ಮಂತ್ರ ನಿಕೊರಯೆ ನಿಪ್ರರು ನೃಪ ಪತಿ ಹರ್ಹಿಸಿದ ಗಂಗ 


ಬಾಲಕಾಂಡ 


ಗುರು ವಸಿಷ್ಕ ನು ನೋಡಿ 'ಮಗುವನು 
ಹೆರಸಿ ನಾಂದಿಯನಿರಿಸಿ ಜಾತಕ | 
ಕರುಮಮಂ ಮಾಡಿಸಿದ ಹೊಂಪುಳಿವಡೆಯುತಡಿಗಡಿಗೆ | 
ಧರಣಿಸುರರಿಗೆ ಕನ್ನಕರತ್ನಾ ತ 
ಭರಣವಿತ್ರ ನು ಗೋವು ಶತಸಾ 


ವಿರವನಿತ್ತನು ವಸ್ತ್ರ ಮಣಿಗಣವಿತ್ತ. ಲೋಗರಿಗೆ 1೩.೧! 


ಸಾರಿಸುತ ವೀಧಿಗಳ ಮನೆಗಳ 
ನೋರಣದಿ ಸಿಂಗರಿಸಿ ಬಳಿದರು 
ಕಾರಣೆಯೆ ಪನ್ತೀರ ತೆಳಿದರು ಚಿತ್ರಗಳ ಬರೆದು | 
ತೋರಣವ ಕಟ್ಟಿದರು ಬಾವುಟ 
ವೇರಿಸುತ ಗುಡಿಗಟ್ಟಿ ಪುರದಲಿ 
ಸಾರಿದರು ರಘುವರನ ಜನ್ಮವನಾತುರದಿ ಜನರು 118.೨1 


ಅನಿತೆರಲಿ ಕೇಕಯೆಕುಮಾರಿಯು 
ತನಯನಂ ಪ್ರಸವಿಸಿದಳೇ ನೆಂಜಿ 
ಜನಸನಾನಂಬಾಂಬುಧಿಯೊಳೀಸಾಡಿದನು ನಲಿದು | 
ವನಜನಯನೆ ಸುಮಿತ್ರೆ ಯಿರ್ವರು 
ತನಯರಂ ಪಡೆಯಲ್ಲಿ ಪುರದೊಳು 
ಜನರು ಹಿಗ್ಗಲು ಟ್‌ ನಸುನಗೆಯಿಂದ ಬೀಗಿದುದು ೩೩ 


ಜಗದಿ ಧರ್ಮವು ಸತ್ಯ ನಿರಿಪತಿ, 
ಯೊಗೆಯೆ ಬದುಕಿತೆನುತ್ತ ಚಂದ್ರಮ 
ನೊಗುವ ಹರ್ಣದಿ ತಂಗಿದನು ಶಾಂತಾತ್ಮ ತಾನಾಗಿ | 
ನಗುತ ಹೆರಿದ್ದೆ ತಂದ ಭಾಸ್ಟ್ರರ 
ನೊಗೆದ ನಿಜಕುಲದಲ್ಲಿ ಹರಿಯೆಂ 
ಧೊಗುವ ಪ್ರೇಮದಿ ಜಗವ ಬೆಳೆಗಿದ ಸರಮ ಹರುಷದಲಿ |೩೪॥ 


೬೧ 


೬೨ 


_ತ್ತೊಂದು ದಿನಗಳ ಕಳೆದೆನರಿಯಜೆ 


ಶ್ರೀ ತುಲಸೀ ರಾಮಾಯಣ 


ಬಂದ ಸೂರ್ಯ ನಿಜಾನ್ರ ಯೆದಿ ಹರಿ 
ಬಂದನೆಂಬಾತುರದ ಮನದಿಂ ' _ 
ಬಂದ ಕರ್ತನ್ಯವನು ಮರೆತನು ತನ್ನ ಗತಿ ನಿಲಲು | 
ನಿಂದು ಪೊಂದಿ ಸಮಾಧಿ ಮೂವ 
ತಂಜಿಯುದೆಯದಿ ಜಗದ ಭಾಕೆವು ಹಂಯೆ ಹೆರ್ಜಿಸಿದ /!8೫॥ 
. ವನಜನುಖಿ ಪಾರ್ವತಿಯೆ ಹ 
ಮನುಜ ರೂಪದಿ ಪುರನ ಹೊಳೆ ನು 


ವಿನುತ ಕಾಕಭುಸಂಡಿ Ee ತಿಳಿಯೆಜೊಲು | 


ಮನದ ಪರಮಾನಂದ ಫೆ ಪ್ರೆ (ಮದಿ 
ಕುಣಿದು ಕಾಸುಮಡೊಲಾವು ಚರಿಸುತ 
ಲಿನತನೂಜನ ಕಂಡೆವೆಂದನು ಚಂದ್ರಶೇಖರನು 1೩.೬ || 


ಇಂತು ಮೂವತ್ತೊಂದು ದಿನಗಳು ' 
ಪಿಂತೆ ತೆರಳಲ್ವೊ ೦ದು ದಿನದೊಲು 


ಚಿಂತೆ ತೊರೆದರು ಹೆಗಲುರಾತಿ ತ್ರಿಗಳರಿಯದೆಯೆ ಜನರು ( 


ಅಂತರಾತುಮನೊಲಿದಿರಲು ವ 
ಶ್ರಾಂತಿಯಲಿ ಸಾಕೇತನಗರವ 
ನಂತ 'ಪುಣ್ಯೋತ್ಸವದಿ ಮೆರೆದುದು ಪರಮವೈ ಭವದಿ lla. ell 


ಭೂಮಿಸತಿ ಗುರುವರನ ಕಕೆಸುತ 
ನಾಮಕರಣೋತ್ಸವವ ನಡೆಸಿದ 
ರಾಮನೆಂಬಭಿಧಾನಮಾಡುದು ಕೋಸಲಾತ್ಮಜಗೆ | 
ಕಾಮದಶ ಶತಕೋಟ ರೂಪ ನಿ 
ರಾಮಯನು ಲೋಕಾಭಿರಾಮನು 
ರಾಮನಾಮದಿ ಜಗವ ಬೆಳಗುವನೆಂದು ಹೊಗಳಿದನು lal 


ಬಾಲಕಾಂಡ 


ಭರತನೆಂಬಭಿಧಾನಮಾದುದು 
ತರುಣಿ ಕೈಕಾಜೀವಿ ತನಯಗೆ 
ವರಸುಮಿತ್ರಾತ್ಮಜರು ಲಕ್ಷ ಡಿ ನೇಣು ಶತ್ರು ್ರುಫ್ನ | 
ಭರಿಸುವನು “ಜಗವನ್ನು ಭರತನು 
'ಹರಮ' ಲಕ್ಷಣಯುತನು ಲಕ್ಷ್ಮಣ | 
'ವರಿ ಭಯಂಕರ ವೀರನೀ ಶತ್ರುಘ್ನ ಕೇಳೆಂದ ` 1೩೯॥ 


ಎಳೆತನದೆ ನೇಹೆಡಲಿ ಲಕ್ಷ್ಮಣ 

ನೊ ಲಿಸಿಕೊಂಡನು ರಾಮಚಂದ್ರನ ವ 

ಗೆಳೆಯರಾದರು. ಭರತ ಶತ್ರು ಕೂಟ `ಕೂಡಿ | 
ಕಲೆತು ಮೂವರು ಹಿರಿಯ ಡುತ 

ನೊಲಿಸಿಕೊಂಡರು ಸೇವೆಮಾಡುತ 

ಹೆಲವು ಸರಿಯಿಂದುಸಚರಿಸುವರು ಮನದ ಹೆರ್ಷದಲಿ 1!೪೦॥ 


ಪ್ರೇಮ ಮುಗ್ಗಳು ಕೋಸಲೇಶ್ವರಿ 
ರಾಮನಿರ್ಗುಣನೆಂಬುದರಿಯದೆ ` 
ಕಾಮಿಸುತ ನುಡಿಸುವಳು ಮುದದಲಿ ಪುತ್ರಮೋಹದಲಿ | , 
ರಾಮನೇ ಸರ್ವಸ್ವ ಮೂವರು 
ಭಾವಮೆಯರು ಸಮ ಮಮತೆಯಿಂದಾ ` 
ರಾಮಲಕ್ಷ್ಮಣ ಭರತ ಶತ್ರುಫ್ನರನು ನೋಡುವರು val 


ಮೃದುನಗೆಯ ಹಾಸದಲಿ ಮಿನುಗುವ 
ರದನ ಪಂಕ್ತೆ ಗಳೆಸವ ಕಂಗಳು 
ಮದನ ನ ಜರೆವಕಾಂತಿಯು ರಾಮಚಂದ್ರಮಗೆ | 
ಹೃದಯದೊಳು ಶ್ರೀವತ್ಸ ಭೃಗುಮುನಿ 
ಪದೆದೆ ಲಾಂಛಿನ ಮಗುವಿನಂದಡಿ 


ಮುದದೊಳೀಸಾಡಿದನು ಸರ್ವರ ನಗಿಸಿ ನಗುತಿಹೆನು 1೪೨1. 


ಒಪ್ಪಿ 


೩೪ 


. ಶ್ರೀ ತುಲಸೀ ರಾಮಾಯಣ 


ಪುರಜನರ ಸುಕುಮಾರ ನಾಲ್ವರು ತೆ 

ಪರಮ ಸಂತಸಗೊಳಿಸಿ ಭಯ ಸಾ 

ಗರವೆ ತೊಡೆದರು ಭಕ್ತಿ ಮುಕ್ತಿಗಳಿತ್ತು ಸಲಹಿದರು | 

ದರುಶನದಿ ದುರಿತಾದ್ರಿ ಕರಗಲು 

ನಿರುತಮಾದುದು ಹರುಷ ಕೋಸಲೆ 

ಯರಿಯದೆಯೆ ತೂಗುವಳು ಬಾಲಭ್ರಮೆಯ ಮನದಂದು ೪೩ 
ಕುವರಗಭ್ಯಂ ಜನವ ಮಾಡಿಸಿ | 

ವಿವಿಧ ರತ್ನಾಭರಣ ತೊಡಿಸುತ 

ಲವನ ತೊಟ್ಟ ಲೊಳಿಟ್ಟು ತೂಗುತ ನಿದ್ದೆ ಗೊಳಿಸಿರಲು | 

ಅವಳು ಬೇಗಿದಿ ಹೆರಿಯ ಪೂಜಿಸೆ 

ವಿವಿಧ ಭಕಾ ಫ್ಲ್ಯದಿಗಳ ಮಾಡಿರೆ | ೫. 

ಜನವದಿ ತಿನ್ನು ತಲಿರುವ ಮಗನಂ ಕಂಡಳಾ ಕುಶಲೆ : [ಛಲ 


ತೊಟ್ಟ ಲೊಳು ನಿದ್ರಿಸುವ ರಾಮನು 
ತಟ್ಟಿಯನು ಕೊಂಡೊಯ್ದ ನೀ ಕಡೆ - 
ಮುಟಿ ನೈತೇನಿದು ಮಗನ ಭೂತ ಪಿಶಾಚ ಜೇಷ್ಠೆ ಕೈಗಳು | 
ತೊಟ್ಟು ತಾ ಹದಿನಾರು ವರ್ಷದ 
ಜಟ್ಟಿ ಆ ಕಾಣಿಸಲು ಭಯದೊಳು ' 
ಕಟ್ಟಿ ಕೈಗಳಮುಗಿಯೆ, ನರಹರಿಕಿಂದ ಮೈದೋರಿ . (೪೫1 


ರೋಮ ರೋಮಕೆ ಕೋಟ ಜಗಗಳ 
ನಾ ಮಹಾದೇವನ ವಿಧಿ ರವಿಶಶಿ '` 
ಭೂಮಿ ನದಿನದೆ ಸರಿಸ ಗಿರಿ ಗುಹೆ ಸಿಂಧು ಕಾನನವ | 


'ಆ ಮಹಾತ್ಮನ ದೇಹೆದಲಿ ಕಂ 


ಡಾ ಮಹಿಳೆ ಭಯದಿಂದ ನಡುಗಲು * 
ರಾಮ ನಗುತಿಲಿ ಮಾಯವಾದನು ಮಾತೆಯಿದಿರಿಂದ ॥೪೬॥ 


ಬಾಲಕಾಂಡ ೬೫ 


ನಡುಗುತದ್ಳುತೆ ರೂಪಮಂ ಕಂ 
ಡೊಡನೆ ಕರೆದರೆ ಕುಣಿದು ನಗುವನು 
- ಗುಡುಗಿನೊಲು ಹುಡುಕಿದರೆ ಸಿಗನಾ ರಾಮ ಮಾಯಾವಿ | 
ಸಡಗರದಿ ತೊಟ್ಟಿಲೊಳು ಮಲಗಿಡ 
ಕಡುಜೆಲುವ ನಿದ್ರಿಸುತ ಕೋಸಲೆ 
ಸಿಡಿದುಜೀನಿದು ಭೂತ ತನಯಂಗೆಂದು ಮರುಗಿದಳು ೪೭! 


.  ತೈಣವ ನೀವಾಳಿಸುತ ತಿಲಕವ 
ಪಣೆಯೊಳಿರಿಸುತೆ. ಹೆರಕೆಯರ್ಪಿಸಿ ' 
ವನಜನಾಭಗೆ ಭರದಿ ರಕ್ಷೆಯ ಕಟ್ಟಿದಳು ಕರದಿ | 
ಕೊನೆಗೆ ಬಾಯ್ದೆರೆದಾಕಳಿಸಿ ನಿಜ 
ಜನನಿಗದ್ಭುತೆ ತೋರ್ದ ಬಾಯೊಳು 
ವನಜಮುಖಿಯಪ್ಪಿ ದಳು ತರಳನ ಮೋಹೆವಶದಿಂದ ॥೪೮॥ 


ಯೋಗ ತಸ ಸಾಧನಕೆ ಸಿಲುಕನು 
ರಾಗರಂಜನೆ ಕರ್ಮಕೊಲಿಯನು 
ಮಾಗಧರ ಹೊಗಳಿಕೆಗೆ ತೋರನು ತನ್ನ ಮಹಿಮೆಗಳ | 
ಬಾಗಿದನು ಕೋಸಲೆಗೆ ಹೆರಿ ಶಿಶು 
ವಾಗಿ ನಲಿದನು ಜಗದುದರ ಹೆಂ | 
ಗೈಗಳಲಿ ದಿನದಿನಕೆ ಬೆಳೆದನು ಕಣ್ಣೆ ಬೆಳಕಾಗಿ 91 


ಶ್ರುತಿಗಗೋಚರ ನಿತ್ಯ ತೃಪ್ತ 
ಮತಿಗೆ ವಾಣಿಗೆ ಸಿಗನು ಲೋಕದ 
ವಿಶನು-ದಶರಥನ್ಭಸನ ಪಿಶನೆಂದೊಲಿದೆ ಮಾಯೆಯಲಿ | 
ಮತಗುಣರು ಪುರಜನರ ಹೃದಯವ 
ಮಥಿಸಿ ಭಕ್ಕಿಯ ಸೂರೆಗೊಂಡರು | 
ಸತತ ಸಜ್ಜನಲೋಲರಾದರು ಸುಲಭರೊಲಿಯುತ್ತ 1೫೦! 


5 


೬೬ , 


ಶ್ರೀ ತುಲಸೀ ರಾಮಾಯಣ : 


ಗುರುವಸಿಷ್ಕನ ಕರೆಸಿ ಚೂಡಾ 
ಕರಣ ಸಂಸ್ಕಾರಗಳ ಸುತರಿಗೆ , 
ವಿರಚಿಸಿದ ಸಂತಸ ದಿ ದಶರಥ ವಿಪ್ರರನು ತಣಿಸಿ | 
ಅರಸನಂಗಳದಲ್ಲಿ ನಲಿಯುತ 
ಪರಮ ಹರುಷನನೀವ ಸಹಜ : ತ. 
ರ್ವೆರಸಿ ವಿವಿಧಕ್ರೀಡೆಯಿಂ ಶ್ರೀರಾಮನೆಲಿಯುವನು ॥೫೧॥. 


ಆರನೆಯ ಬಯದಲ್ಲಿ ದಶರಥ 
ಭೊರಿವಿಭನಜೊಳುನನಯನ ಸಂ 


ಸ್ವಾರನುಂ ಮಾಡಿಸಿದ ಪದುಳದಿ ತನ್ನ ಶುವರರಿಗೆ | 


ಸಾರಿದರು ಮುನಾ ಶ್ರ ಮಕೆ ಸುಕು 
ವಾರಿಧಿಯ ಗುರುಮುಖದಿ- ಕಲಿತರು ಸಳಲಶಾಸ್ತ್ರ ಗಳ sl 


ಆವನುಸುರಲಿ ವೇದ ಜನಿಸಿತೊ 
ಆವ ದೇವನ ನುಡಿಯೆ ನಿಗಮವೊ . ಸ 
ಆವ ದೇವನ ಗುಣವ ನಿತ್ಯ ಶ್ರುತಿಯು ಹೊಗಳುವುದೊ | 
ಆ ವಿಭುವು ಗುರುಮುಖದೊಳರಿಯುತ 
ಲೀ ವಲಯದಲಿ ಲೀಲೆ ತೋರ್ಪನು 
ದೇನದೇವೋತ್ತಮನ ಚಿತ್ತವನರಿನರಾರೆಂದ 1218, | 


ಗುರುವು ನಡೆಯಲು ಮುಂದೆ ನಾಲ್ವರು 
ವರ ಧನುರ್ಬಾಣಗಳ ಬಡಿಯುತ 
ಹರುಷದಿಂ ಹಿಂಬಾಲಿಸುತ ನಡೆಯುತಿರೆ ವೀಧಿಯಲಿ | 
ಪುರದ ಸಚರಾಚರವು ಕಂಡುದು 
ಪರಮ ಭಕ್ತಿಯೊಳೆರಗಿ ನೆನೆದುಜು 


ಭರದಿ ಸಿರಿರಘುರಾಮಚಂದ್ರನ ಮನದಣಿಯೆ ನೋಡಿ ಣಗ 


ಬಾಲಕಾಂಡ . 
ವಿಶ್ರಾಮ ೬ 


ಸೂ ನಡೆದು ವಿಶ್ವಾಮಿತ್ರ ನೆಡೆಯೊಳು' 
ಕೆಡಹಿ ರಕ್ಕಸರನ್ನು ಮುನಿಸತಿ ' | 
ಯೊಡಲ ಕಾಯ್ದು ವಿದೇಹೆ ನಗರಳೆ ಬಂದನಾ ರಾಮಿ 


ಸಕಲ ಶಸ್ರ್ರಾ ಸ್ತ್ರಗಳ ಕಲಿತನು 
ಶಕುತಿ ನರ್ತಿಸೆ ಭುಜಗಳಲಿ ಸು 
' ವ್ಯಕುತನಾದನು ಸೋದರರ್ನೆರಸುತ್ತ ರಘುವರನು | 
ಅಖಿಳ ಲೋಕದೊಳೇಕ ವೀರ 
ಪ್ರಖರನೆನಿಸಿದ ಮಗನ ನೋಡುತ 
ಸುಖದೊಳಿರ್ದನು ಜನನ ಶ್ರೀಹರಿ ದರ್ಶನವ ಕೊಂಡು ಗ 


ಒಂದು ದಿನ ಸಭೆಯೊಳಿರೆ ನರಪತಿ 
ಬಂದೆ ವಿಶ್ನಾಮಿಶ್ರ - ಹರಿದ್ದೆ 

ತಂದು ದಶರಥನರ್ಫ್ಯಪಾದ್ಯಗಳಿತ್ತು ಸತ್ಕರಿಸಿ | 
ಅಂದದಿಂ ಕುಳ್ಳಿರಿಸಿ ಪೀಠದಿ 

ಬಂದೆ ದೆದನೇನೆಂದು ಕೇಳುತ 


ಅಂದು ಕುಶಲ ಪ್ರಶ್ನೆಗೈದನು ಭೂರಮಣ ಮುನಿಯ ೨1[. 


ಎರಗಿ ಪದಪದ್ಮದಲಿ ತನಯರ 
ಕರೆಸಿ ಕೆಡಹಿದ ಮುನಿಯ ಚರಣವಿ 
ಪರಮ ಪಾವನನಾದೆ ಖಷಿವರ ನಿನ್ನದರ್ಶನದಿ | 
ಕರುಣಿಸಿದೆ ಪಾಮರನ- ಹದನವ 
ನೊರೆಯಲಾಣತ ನಹಿಸಿ ಮಾಡುವೆ 
ವನೆರಡನಾಡೆನು ಕಾರ್ಯವೇನೆಂದವನಿಸತಿ ನುಡಿದೆ lls} 


೩೬: 


ಷಲ: 


ಶ್ರೀ ತುಲಸೀ ರಾಮಾಯಣ 


ತುಪ್ಪಿವಡೆಜಿನು ನಿನ್ನ ಮಾತಿಂ 
ಗೆಷ್ಟು ಹೊಗಳಲಿ ನಿನ್ನ ಗುಣಗಳ 
ನೆಷ್ಟು ನೆನೆಯಲಿ: ಸೂರ್ಯಕುಲಜರ ಸತ್ಯಧರ್ಮಗಳ | 
ಎಷ್ಟು ಬಣಿ ಕ್ಲಿಸೆಲಾನು- ನರಪತಿ | 
ಫಿಷ್ಕೆ ಯಂ 'ಪಾಲಿಸುವೆ ನಿನಗ 
ನೆ ಷ್ಟು ಕರುಣೆಯೊ ನಿನ್ನ ಜನಗಳಲೆಂದನಾ ಮುನಿಪ 


ಯಾಗ ಈ 5 ಕೊಂಡಿಹೆನು ಮುನಿಗಳ 
ನೀಗ ನೆರೆಸಿಹೆ ವನದೊಳಥ ರ 
ಕಾಗಿ ಸೆಂಭಾರಗಳು ಸಿದ್ಧಮರರೈ ರಕ ಸರು | 
ಯೋಗಿಗಳ ಸವರುತ್ತ ರಕ್ತದಿ 
ತೇಗಿ ವಿಪ್ಲವ ಗೆಯ್ಯುತಿಹರಾ 
ಯಾಗ ವೈರಿಗಳನ್ನು ಸವರಲು ಕಳುಹು ರಾಘವನ 


ಎನಲು ಕೇಳಿ: ನೃಪಾಲ ಭಯದಿಂ 
ದನುಜರಾರ್ಭಟಿ ತಡೆಯೆ ರಾಮನ 


11೪!॥ 


1೫1 


ಮುನಿಯು ಕೇಳುವ ಬಗೆಯನರಿಯದೆ ನೊಂದ ಮರುಗುತಲಿ | 


ಅನಿತರಲಿ ಗುರುನೆರೆದು ರಾಮನ 
ಘನತೆಯನು ವಿವರಿಸಲು ಭೂಪತಿ 
ಮನದ ಸಂಶಯವೊರೆಸಿ ವಿಶ್ವಾಮಿತ್ರ ಗೊಫ್ಬಿಸಿದ 


ಒಪ್ಪಿಸಿದೆ ಬಾಲಕರ ನಿನ್ನಡಿ' 
ಗೊಪ್ರಿಸಿದೆ ಸುತರಾಗುಹೋಗನು 
ಮುಖ್ರಿನಲಿ ನಾಂ ಪಡೆದ ಮಕ್ಕಳ ಯಾಗರಕ್ಷಣೆಗೆ | 
ತಪ್ಪದಿರು ಕಣ್ಣಿ ಟ್ಟು ಅಸಗ! 
ಬೊಪ್ಪ ನೀ ತರಳರಿಗೆ ಬಾಲ ಕ 
ಕೊಲ್ಲಿ. ದರು ಮುನಿಸಂಗ ಪಾಲಿಸು ಸುಖದಿ ನೀನೆಂದ 


[la 5 


lel 


'ಬಾಲಕಾಂಹ 


ಅದನರಿತು ಲಕ್ಷ ಒಣನು ರಾಮನ 
'ಪದಕೆರಗಿ ಮುನಿಯಾಗ ರಕ್ಷಣ : 
ಹೊದಗೆ ನಡೆದನು ರಾಮಸೌಮಿತ್ರಿಯರ ನೆಳಲಿನಲಿ | 
ಪಡೆದು ಮುನಿಪತಿ ನಡೆದೆ ಡುತ 
ಪಿದಿತವೇದ್ಯನ ಮಹಿಮೆ ನೆನೆಯುತ 
ಸದೆಯ ಹೈದೆಯನ ಲೀಲೆ ಕೊಂಡಾಡುತ್ತ ಹೆರಿತಂದ 1 


ಅರುಣರೋಚನನುಟ್ಟು ನೀತಾಂ 
ಬುರವ ಹೊನ್ನಾಯುಗವ ಸಿಡಿಯುತ 
ಕರದಿ, ಬತ್ತಳಿಕೆಯನು ಬೆನ್ನಲಿ ಬಿಗಿದು ನಸುನಗುತ | 
ಪರಮ ಸುಂದರ ರೂಸ ಲಕ್ಷ್ಮಣ 
ವೆರಸಿ ವರ್ಣಿಸಿ ವನದ ಬೆಡಗನು 
, ಸರದಿಕರನಿರಿಸುತ್ತ ವನದಲಿ ನಡೆದ ಲೀಲೆಯಲಿ lel 


ಒರ್ವ ಮೇಘಶ್ಯಾಮ ಸುಂದರ 
ನೊರ್ವ ಸುಂದರ ಗೌರವರ್ಣನು 
ಸರ್ವಲೋಕ ಶರಣ್ಯ ಮಹಿಮಾರ್ಣವನು ರಘುರಾಮ | 
ಉರ್ವರೆಯ ರಕ್ಕಸರ ಸವರುತ 
ಗರ್ವ ಮುರಿಯಲು ಮನುಜರೂಪವ 
`' ಫುರ್ವಿಯೊಳು ತಾಳುತ್ತ ಬಂದಿಹೆನೆಂದು ಮುನಿ ನಲಿದೆ ಣಂ 


ತೆರಳರನು ನುಡಿಸುತ್ತ ವಿಪಿನದ 
ಪರಿಯೆ ಪೇಳಿ ವಿನೋದ ಮಾತುಗ 


ಳೊರೆಯುತಾ ಮುನಿ ನಡೆಯೆ ಬಂದಳು ದುರುಳೆ ತಾಟಕಿಯು | ' 


ನರರ ವಾಸನೆಯರಿತು ಘರ್ಜಿಸೆ 
ಮೊರೆದ್ದು, ಕಂಟಕಿಯನ್ನು ಕೊಲ್ಲೆನೆ 
"ಗುರುವು, ಬಾಣದಿ ಕೊಂದು ಮೋಕ್ಷವನಿತ್ತನಾ ರಾಮ ೧೧ 


೬೯ 


ಪಿಎ 


ಶ್ರೀ ತುಲಸೀ ರಾಮಾಯಣ 


ಖಹಿಯು ಕಲಿಸೆ ಬಲಾತಿಬಲಗಳ 
ಹಸಿವು ತೃ ಸೆಗಳ ನೊಗೆವ ಮಂತ್ರ ವ 
ನೆಸೆದರಾ “ಸೋದರರು ತೇಜೋರಾಶಿಯಿಂದಾಗ | 
ಅಸಮ ಶಸ್ತ್ರಾಸ್ತ್ರಗಳ ಕಲಿಸಿದೆ 
ನಸದ್ಭಶಾತ ಒರಿಗವನು ಮಾರ್ಗಾ 
ಜೀ ಕಳೆಯುತ ಪೊಕ್ಕನಾಶ್ರ ಮ ವರವ ಮುವಿಪತಿಯು 1೧೨! 


ಪರಮ ಪುಣ್ಯೋದಯವು ರಾಮನ 

ಬರವು, ಕರುಣಾರ್ಣವನು ಕೃಷೆಯಲಿ 

ಸುರಿಸಿದನು ಮಹಿಮಾತಿಶಯಗಳ ಬರುತಲಾಶ್ರಮಕೆ | 

ಕರಗುವನು ಭಕ್ತರಿಗೆ ಸಿರಿಪತಿ 

ನೆರೆಯುವನು ಕರೆದಲ್ಲಿ ಕೊಟ್ಟುದ 

ಕರದಿಕೊಳ್ಳು ತಲಾಕ್ಷಣದಿ ಭುಂಜಿಸುವನೊಲಿಯುತ್ತ - 8೧೩8 
ಮಾಡಿ ಯಜ್ಞ ವ ಬಿಟ್ಟು ಭಯವನು 

ನೋಡುವೆನು ನಾನಿಂದು. ಬರಲ 

ಕ್ಳಾಡಿಸುವೆ ರಾಕ್ಷಸರು, ವಿಘ್ನ ವನೊಡ್ಡ ಲಧ್ವ ರಕೆ | 

ಓಡಿಸುವೆ ಯಮನಾಲಯಕೆ ನೀ 

ವ್ಮಾಡಿ ನಿರ್ಮಲ ಚಿತ್ತದಿಂಡೆನೆ 

ಕೂಡಿದುದು ಯಸಿನಿಕರವಧ ೨ರ ದೀಕ್ಷೆದಾಳುತ್ತ 11೧೪1! 


ಬಂದನಾ ಮಾರೀಚ ಹರಿದ್ಳೆ 
ತಂದನಾಗ ಸುಬಾಹು ಗಗನದೊ 


` ಳಂದು ನೆರೆದರು ರಕ್ಕಸೆರ ಪಡೆವೆರಸಿ, ಘರ್ಜಿಸುತ | 


ಕಂದು ರಕುತವ ಸುರಿಯೆ ರಘುವರ 
ನಂದಗೆಡಿಸಿದನವರನೆಚ್ಚ ನು 
ಕೊಂದು ಬಿಸುಟಿ ಸುಬಾಹು ದುರುಳನ ಸೀಳಿ ಬಾಣದಲಿ 1೧೫! 


ಚಾಲಕಾಂಡ 


ಕರುಣದಲಿ ಮಾರೀಚನನ ಕೊಲ್ಲದೆ 
ಶರಧಿಯಲಿ ಮುಳುಗಿಸಿದ ದನುಜರ 
ಮುರಿದು ಕೆಡಹಲು ಯಜ್ಞ ನಡೆದುದು ವಿಘ್ನ ವಿಲ್ಲದೆಯೆ | 
ಹರಸಿದರು ಹೊಗಳಿದರು '`ಶೌಮನ- 
ಹೆರಸಿದೆರು ಲಕ್ಷ್ಮಣನ ಮುನಿಗಳು 
ಹರಿಯ ದರ್ಶನದಿಂದ ನಲಿಯುತ ಮನದಿ ಹಿಗ್ಗಿದೆರು 1೧೬! 


ನಗುತ ವಿಶ್ವಾಮಿತ್ರ ಹರಸಿದ 
ರಘುವರನ ಲಕ್ಷ ಫೆ ಭನ ಮಿಥಿಲಾ 
ನಗರ ಪಯಣನನೊರೆದು ಮುನ್ನಿನ್ನೊ. ಂದು ದೃಶ್ಯ ೈವನು | 
ಸೊಗಯಿಸುವೆ ಸೀತಾ ವಿವಾಹಕೆ 
ಜಗದೊಳತಿಶಯ ಧನುಶಯಾಗನ. 
ನಘಹೆರಗೆ ತೋರಿಸುವೆ ನಡೆನಡೆಯೆಂದನಾ ಮುರಿಷ.. 1೧೩॥ 


' ನಡೆದು ಪಯಣದೆ ಮೇಲೆ ಪಯಣದೊ 
ಳಡನಿಯಲಿ ನಿರ್ಮಾನುಷಾಶ್ರಮ 
ವಡಗಿರಲು ತಾ ಕಾಣುತಾ ಇಶ್ರರ್ಯದಲಿ ಕೇಳಿದರೆ | 
ಕಡೆದ ನಾರಿಯ ಶಿಲೆಯ ರೂಪವ 
ಕಡಲಶಯನರನಗೆ ತೋರಿ ಗೌತಮ 
ರಡವಿಯಿದು ಶಾಪದಲಿ ನಿರ್ಜನವಾಯ್ತು ಕೇಳೆಂದ... ॥೧೮॥ 


ಕೇಳಹಲ್ಯಾ ದೇವಿ ಶಕ್ರನ 
ಜಾಲದಲಿ ಸಿಲ್ಕುತ್ತ ದುರಿತ 
ವ್ಯಾಳ ಬಂಧಿಸೆ ಪತಿಯ ಶಾಪದೊಳಿಹಳು ಶಿಲೆಯಾಗಿ | 
ಏಳು ನಿನ್ನೀ ಪಾದ ಸರಸಿಜ 
ಧೂಳಿ ಕರುಣಿಸಿ ಸತಿಯನೆಬ್ಬಿಸು | | 
ಶೀಲವಂತನೆ ವನನ ಪಾವನಮಾಡು ನೀನೆಂದ 1೧೯! 


೭೩೧ 


ಶ್ರೀ ತುಲಸೀ ರಾಮಾಯಣ 


ನೊಂಡೆನದ ಕೇಳುತ್ತ ತಳುವಜಿ 
ಬಂದು ಸೋಕಲು ಪದದಿ ಕಲ್ಲನು 
ನಿಂದಳಾ ಸತಿ ಮನುಜರೂಪದಿ ರಾಮನಂ ನೆನೆದು | 
ಬಂದೆ ಶಾಪವ ಪರಿಹೆರಿಸಲೈ ' 
ತಂದರೌಮನ ವನಜ ಚರಣ | 
ದ್ವಂದ್ರದಲಿ ಹೊರಳಿದಳು ಗೌತೆಮನರಸಿ ಭಕ್ತಿಯಲಿ ೨೦! 


ಸುರಿವ ದೃಗುಜಲದಿಂದ ರಾಮನ 
ಚರಣದೊಳೆಯುತ ಮುಖ ಸರೋಜನ | 
ಭರದೊಳೆರ್ಪಿಸಿ ಪೂಜಿಸಿದಳಾದೇವಿ ಭಕ್ತಿಯಲಿ | : 
ಸೆಕೆಬಿಗಿದು! ಬರುತಿರಲು ನುಡಿಗಳ 
ನರಿಯದೆಯೆ ನುತಿಸಲೈ ರಘುಪತಿ: 
ಕರುಣೆಯಂ ನೆನೆನೆನೆದು ಮೈ ಚಾಚಿದಳು ಪುಳಕದಲಿ ಲಗ - 


ಪತಿತ ಪಾವನ ಚರಣಕಮಲ, 
ಕ್ಲಿತಿಯ ಮೂರಡಿಯಳೆದ ಪದೆವಿದು 
ಸುತೆ ಸುರಾಪಗೆಯೊಗೆದ ಪಾವನ ಚರಣ ಭಯಹರಣ | 
ಸತತ ಭಕ್ತರ ಕಾನ ಕರುಣಾ ' 
ಯತನ-ಪಾಹಿಯ ಕರೆಯ ಕೇಳುತ | | 
 ಲತಿಹಿತಡೊಳ್ಳಿ ತಂದೆ ಸಲಹಿದೆ ಚರಣಧೂಳಿಯಲಿ ' ॥೨೨॥ 


ಪಡೆದು ಪತಿಶಾಪವನು ನಿನ್ನೀ 
ಕಡು ಚೆಲುವ ನೋಡಿದೆನು ಶಂಕರ 
ನೆಡಬಿಡದೆ ಜಾನಿಸುವ ರಘುವರನಾಮದಿರವರಿಶು | 
ಒಡೆದು ಬರೆ ಸುರಗಂಗೆ ಚರಣದಿ 
ಮೃಡನು ಹರುಷದಿ ಶಿರದೊಳಾಂತನಕು 
ನಡೆದು ಬರುತಲಿ ಪದವ ಸೋಕಿಸಿ ಶಾಸ ಕೀಗಿಸಿದೆ ॥೨೩.!! 


- ಬಾಲಕಾಂಡ. 


ಇಂತು ಪರಿಪರಿಯಿಂದೆ ನುತಿಸುತ 
ವಂತ ಗುಣಗಳ ನೆನೆವುತಿರಲ 
ತೃಂತ ಹೆರುಷದಿ. ಮುನಿನ ಗೌತಮ ಬಂದನಾತುರದಿ | 
ಕಂತುಪಿತನಂಥಿಗಳಿಗೆರಗುತ 
ಚಿಂತೆಯಂ ತೊರೆಯುತ್ತ ರಾಮನ ; 
ವಂತರಂಗದಿ ಜಾನಿಸುತ ಸರಿದನು ವನಕೆ ಸತಿವೆರಸಿ ೨೪ 


ಮುಂದೆ ಪಯಣದೆ ಮೇಲೆ ಪಯಣದಿ 
ಬಂದು ಗಂಗಾತೀರ ಸೇರ 
ಲ್ಬಂದು ಮುಧಿವರ ಗಂಗೆ ಧರೆಗೈ ತಂದ ಚರಿತೆಗಳ | 
 ಅಂದದಿಂ ಡೊರೆಯಲ್ಪೆ ಮೂವರು 
ಮಿಂದು ನುತಿಸಿದೆರೊಲಿದು ನಡೆದೆರು 
ಮುಂಜಿ ಬಹುದೃಶ್ಯಗಳ ನೋಡುತ ನಾಡುಗಳ ದಾಟ ೨೫! 


ಟ್ರ 


ಅನುಜ ಸಹಿತ ನಿಜೇಹೆನಗರವ 
ನನಘ ಕಾಣುತಮದರ ಸೊಗದಿಂ 
ಮನಕೆ ಹಿತಮಾಗಲ್ಪಿ ಪುರರಮ್ಯತೆಯ ಹೊಗಳಿದನು | 
ವನ ಸರೋವರ ಕೂಪವಾಹೀ 
ವನದಿ ರಂಜಿಸೆ ನಗರ ಮೆರೆದುದು 
ಘುನತೆರದ ಸೌಧಗಳು ಮಣಿಮಯ ಕಳಶಗಳು ಹೊಳೆಯೆ 1೨೬! 


ಬಡ ಜನರ ಸುಳಿವಿಲ್ಲ ಭಿಕ್ಷದ 
ಗೊಡವೆ ಮೊದಲಲ್ಲಿಲ್ಲ ಸರ್ವರು 
ಬಡವರಾಧಾರಿಗಳು ಸತ್ವರು ಸರಳ ಸುಹೃದಯರು | 
ಮೃಡಪತಿಯ ಪದೆಭಕ್ತಿ ನಿರತರು 
ಬಿಡರು ಸತ್ಯವ ಧರ್ಮಕರ್ಮವ 
ನೆಡಬಿಡದೆ ಪಾಲಿಪರು ಮಿಥಿಲಾಪುರದ ಮಾನವರು 11೨೭1 


"ಪಿಷ್ಠಿ 


೩೪ 7 


ಶ್ರೀ ತುಲಸೀ ರಾಮಾಯಣ. 


ಜನಕ ಭೂಪತಿ ರಾಜಖಯಷಿವರ 


| ನೆನಿಸಿ ಸುತರೊಲು- ಪಾಲಿಸುವ ಧಾ ಯ 


ರುಣಿಯ ಧರ್ಮದಿ ಸುಜ್ಜ ಸಚಿವ ಸಹಾಯಮಿರಲೊಲಿದು [ 
ಜನಕನಾ ಪುರದೆಡೆಗೆ ಬರುತಲಿ 4 
ಮನಕೆ ಸಂತೆಸಮೂಡೆ ಮೂವರು 

ಮನೆಯ ಮಾಡಿದರಲ್ಲಿ ನಿರ್ಮಲ ನೆಕಿಯೆ ನೋಡುತಲಿ ॥೨೮ಗ 


ಬರಲು We ಮಿಥಿಲೆಗೆ 
ಸರಿಡು ದೊತೆರು ಪೇಳೆ ನೃ ನನಾ 
ತುರದಿ ಬಂದನು ತನುವ "ಚಾಚಿನೆ ಸನಿ ಪದಗಳಲಿ 1 


ಚರಣಯುಗಳವ ತೊಳೆದು ಮುನಿಸತಿ 


ಬರವು ಸಿರಿಪತಿ ಸುಳಿದವೊಲು ನೀ | 
ಕೆರುಣವಲಿ ಪಾಮರನ ಧನ್ಯನಸ್ಥೆದೆ ನೋಡೆಂದ sell 


ಸ್ನಾನ ಮೌನ ಸಮಾಧಿ ಜಸತಪ 
ಜಾನ ಶಮ ದಮ ಯಜ್ಞ ಯಾಗಗ 
ಳೂನಮಿಲ್ಲದೆ ಸಾಗುವುವೆ ಮುನಿ ಕುಶಲವೇ ನಿನಗೆ ?| 
ಮೌನಿನತಿ ನೀ ಬಂದನುಗ್ರಹ 
ಸಾನರಾಗದಿ ಮಾಡಿದೆ ನನ 
ಗೇನು ಕರುಣೆಯೊ ನಿನ್ನ ಶಿಷ ಶೈ ರೊಳೆಂದನಾ ಹ la oll 


ನಗುತೆ ವಿಶ್ವಾಮಿತ್ರ ಮುನಿಪತಿ 
ತೆಗೆದು ಭೂಪನ ನೊಸಲನೆತ್ತು ತ 
ಲೊಗುವ ಹರುಷದಿ ಮನ್ನಿಸುತ ಹೊಗಳಿದನು ನೃ ಪನ | 


. ನಿಗಮ ಧರ್ಮನವನನುಸರಿಸಿ ಮೂ 


ಜಗದ ಪುಣ್ಯವ ಸೂರೆಗೊಂಡಿಹೆ 
ಸುಗುಣ ಸಾಗರ ಜನಕ ನಿನ್ನ ಸಮಾನರಿನ್ನಾರು 9 18೩೧! 


ಬಾಲಕಾಂಡ 


ಅನಿತರಲಿ ರುಘುರಾಮ ಲಕ್ಷ ಟೌ 
ರನುವಿನಿಂದೊಳೆಹೊಕ್ತು' ನಮಿಸಲು : 
ಮುನಿಪದದಿ ಹಿಡಿದೆತ್ತಿ ಹೆರಸುತ ಕೂರಿಸಿದನವರ | 
'ಜನನನಾ ಬಾಲಕರ ನೋಡುತ 
ಕಣುಗಳೆವೆಯಾಡಿಸದೆ ಮರೆತೆನು 
ತನುವ ತೇಜೋರಾಶಿ ಸಸರಠಿಸಲಲ್ಲಿ ಹೊಳೆ ಹೊಳೆದು 1೩೨! 


ಅದನು ನೋಡಿ ವಿದೇಹೆ ಮೋಹದ 
ಮುದದೊಳನಫ. ವಿದೇಹನಾದನು 
ವಿದಿತಗೊಳಿಸಿದೆ ತನ್ನ ನಾಮದ ಬಲುಮೆಯನ್ನಾ ಗ 
ಚದುರಮತಿ ಆಭಾಸ ಸತ್ತುಲ 
ವಿದಿತಮಾಗಿ ಪವಿತ್ರನೆನಿಸಿದು 
ದುದಿಸಲೀ ವರಕುವರರಿರ್ವರು ಬೇಗ ನುಡಿಯೆಂದೆ 18೩1 


"ಆವ ಮುನಿಕುಲದನರು ಮೇಣಿ 
ನ್ಲಾವ ನೃಪಕುಲ ಜಾತಲಿವರಿ 
ನ್ನಾವ ದೇವಾಂಶದಲಿ rs ಧರೆಯಲ್ಲಿ ?! 
ಆವನಂ ವಿಧಿ-ಶಿವರು ನುತಿಪರೆ 
ಆವನಂ ವೇದಗಳು ತ ಕ 
ಆ ವನಧಿಶಯನನಿನ ನಿಜ ನೋಡೆಂದನಾ ಜನಪ ೩.೪1 


ಮೆರೆವ ಕೋಸಲದೊಡೆಯ ದಶರಥ 
ನರಪ ಸುಕುಮಾರಕರು ನಮ್ಮ 
ಧ್ವರದ ರಕ್ಷಣೆಗೆಂದು ಬಂದರು ಕೊಂದರರಿಬಲವ | 
ಹಿರಿಯ ರಾಮನು ಕಿರಿಯ ಲಕ್ಷ್ಮಣ, 
ಪೊರೆದು ಯಾಗವ ಸಾಂಗಗೊಳಿಸಿದ 
ಪರಮ ಕರುಣಾವನಧಿಯಾತನು ರಾಮಚಂದ್ಯಮನು ಜಗ 


೩೫ 


2೬ 


ಶ್ರಿ€ ತುಲಸೀ ರಾಮಾಯಣ 


ನೋಡಿ ದಣಿಯನು ಜನಪ ಕೀರ್ತಿಯ 
ಹಾಡಿ ದಣಿಯನು ಹರಿಯ ಗುಣ ಕೊಂ 
ಡಾಡಿ ದಣಿಯನು ಕೇಳಿ ದಣಿಯನು ನಾಮಮಹಿಮೆಗಳ | 
ಮೂಡಿದುತ್ಸಹದಿಂದ ತನುವೀ | 


`ಡಾಡಿ ನಮಿಸಿದ ಮನದಿ ನುತಿಸಿದ 


ಬೇಡಿದನು ಕರುಣೆಯನು ಬಂದಿಕೆ ನಡೆದು ಶೃಷೆಯಿಂದ 1೩೬! 


ಸರುವರನು ಮನ್ಸಿಸುತೆ ಮುನಿನರ 
ಚರಣಗಳಿಗೆರಗುತ್ತಲೊಯ್ದನು 
ಸರುವರನು ನಿಜಗ್ಗ ಹಕೆ ಮುದದಲಿ ಜನಕ ಭೂಪಾ ಲ| 
ಸಿರಿಯಿರುವ ಹಹ ಸೇರಿದ 
ನರಸಿ ಹೊಕ್ಕನು ರಾಮಚಂದ್ರನು 


ನರಪತಿಯ ಹೊಗಳಿದನು ಮಾನಸಪೂಜೆಯಿಂ ತಣಿದು 1೩೭! 


ಶ್ರಾಮ ೭ 


ಸೂ! ಜನಕ ನಗರವ ನೋಡಿ ಮರುದಿನ 
ಜನಕನುಪವನದಲ್ಲಿ ಜಾನಕಿ 
ಯನು ರಘೂತ್ತಮ ಕಂಡು ಮನದಲಿ ವೆರಿಸಿದನಂ ನಲಿದು H 


"ಅನುಜ ಸಹಿತಾ ರಾಮ ನಮಿಸಿದ 
ಮುನಿಯ ಮಿಥಿಲಾಪುರವ ನೋಡಲು 
ವಿನಯದಿಂದಾಣತಿಯ ಪಡೆದನು ಭಕ್ತಿ ಭಾವದಲಿ | 
ಅನಘರಿರ್ವರು ಎ ನಿಮ್ಮ ದೆರ್ಶವ 
ವನು ವಿಜೇಹದ ಜನರು ಪಡೆಯಲಿ | 
ಹಛಣುಗಳಿಗೆ ಸವಿಯೂಟಮಾಗಲಿ ನಿಮ್ಮ ರೂಪದಲಿ all 


ಬಾಲಕಾಂಡ | ೭೭ 


ಉಟ್ಟು ಪೀತಾಂಬರವ ಮಕುಟವ 
ನಿಟ್ಟು ತಲೆಯೊಳು ತಿಲಕ ಸಣೆಯೊಳ 
ಗಿಟ್ಟು ಕಾರ್ಮುಕವಡಿದು ಬತ ತ್ತಳಿಕೆಯನು ಬಿಗಿಯುತ್ತ | 


ಸಹ 


ಸುಟ್ಟು ದುರಿತವ ಮುಕ್ತಿ ಫೆಲವನು | 
ಕೊಟ್ಟು ಭಕ್ತರ ಪೊರೆವ ದನುಜ ಘ. 
ರಟ್ಟ ನಡಿದ ನಿದೇಹೆ ನಗರದ ರಾಜ ವೀಧಿಯಲಿ ೨1 


ನೀಲವರ್ಣನು ಗೌರರೂಪ ವಿ 
ಶಾಲಮತಿಯೊಡಗೂಡಿ ನಡೆವನು 
ನೀಲಕುಂತಳ ಸಿಂಹೆಕಂಧರ ಬಾಹು ವಿಸ್ತಾರ | 
ಪಾಲಿಸುತ ನೋಕ್ತವನು ದುರಿತ 
ವ್ಯಾಳ ತೊಲಗಿಸಿ ತನ್ನ ಭಕ್ತರ 
ಪಾಳಯಕೆ ನಡೆತಂದನಾತುರದಿಂದ ರಾಘವನನು Ha IF 


ಬರುವ ಸುಂದರ ನಿಗ್ರ ಹೆರನನು 
ಸರಿಸಿ ಮಿಥಿಲಾಪುರದ ಬಾಲರು 
ಹೆರುಷದಿಂದೊಡಗೂಡಿ ನಡೆದರು ವೀಧಿ ನೀಧಿಯಲಿ | 
ಸರಳ ಗುಣಮನ್ನ ರಿತು ಸರ್ವರು 
ಹೆರಿಯೆ ದೇಹ ಸ್ಸ ರ್ಶಕಾತುರ 
ಭರದಿ ಮುಟ್ಟು ತ ನಡೆದು ರೋಮಾಂಚನವ ನಲಿಯುವರು 1೪1 


ಆ ಮುಖದ ಸವಿ ಸೊಂಪು ನಗರದ 
ಭಾಮೆಯರ ಮನಸೆಳೆಯೆ ಬಿಸುಟರು 
ಕೋಮಲೆಯರತ್ಯಾಶೆಗಳ ಹರಿಷಾದ ಮೂಲದಲಿ | 
ರಾಮನೇ ಗತಿಯೆಂದು ಹರುಷದಿ 
ಈ. ಮುಗಿಯುತಲಿ ರಾಮ ಮಂಗಳೆ 
5) 
ಧಾಮ ದರ್ಶನವಿತ್ತ ಪುಣ್ಯಮಿದೆಂದು ಹೊಗಳಿದರು 18 


2.ಆ 


ಶ್ರೀ ತುಲಸೀ ರಾಮಾಯಣ 


ಕರೆದು ಸಖಿಯರ ತೋರಿಸಲು ಹರಿ 
ಚರಣ ದರ್ಶನದಿಂದ ಪಡೆಯುತ 
ಹೆರುಷ ನೇತ್ರಾನಂದದಿಂ ನೋಡುವರು ಮನದಣಿಯೆ | 


"ಹೆರಿ ಹೆರ ವಿರಿಂಚಾದಿ ದೇವರು 
ಸರಿಯೆಹರೆ ಕಾಂತಿಯೆಲಿ ಮೂವರ 
ಪರಮ ಚೆಲುವಿಂದಾದ ವಿಗ್ರಹೆರೀ ಕುಮಾರಕರು lef 


ಚಂದ್ರ ನೋ ಕಮಲಾಪ್ತನೋ ದೇ 
ವೇಂದ್ರೆ ಸ `ಮದಡನಾರಿಯೋ ನಾ 
ಸೇಂಡ್ರ ನೋ ಮನ್ಮಥನೊ ಲಕ್ಷಿ ಕ ಕಾಂತನಿವನೇನೊ 
ಇಂದ್ರಿ 181048 ದೇವ ಜಿ 
ತೇಂದ್ರ ಯರ ಮನಹಾರಿ ಸದ್ಗುಣ 1 
ಸಾಂದ್ರ ತಾಪತ್ರಯವ ತೊಡೆನನು ನೋಡಲಿವನನ್ನು lle lf 


ಇಂತು ನಾನಾ ವಿಧದಿ ಸೌಧದಿ 
ನಿಂತು ನಾರಿಯರವರ ನೋಡುತ 
ವಂತೆನಂ ಹೊಗಳುವರು ಸಖಿಯರ ಕರೆದು ಹೇಳುತ್ತ | 
ಸಂತಸದೊಳೊರ್ವ ಸಮಿ ಪೇಳ್ದ 
ಳನಂತರೂಪರ ಬಲ್ಲೆ ಮಿಥಿಲಾ 
ಕಾಂತ ಕರೆತಂದಿಹೆನು ವಿಶ್ವಾಮಿತ್ರ ಮುನಿಸಹಿತ les! 
ಇವರು ದಶರಥರಾಯ ತನಯರು 
ಇವನು ರಘುಪುಂಗವನು ರಾಮನು 
ಇವನು ಲಕ ಕ್ಷ್ಮಣ ಮುನಿಯ ಯಾಗವ ಕಾಯ್ದು ಮಾರ್ಗದಲಿ | 
ಇವನಹ ಲಯ ಶಾಪವೊರೆಸುತ 
ಲವನಿಜೆಯ ಕ್ಲೈವಿಡಿಯೆ ಬಂದಿಹೆ 
ನಿವನ ರೂಪೇ ರೂಪು ನೋಡೆಂದಳು ಸರೋಜಮುಖ 1 


“ಬಾಲಕಾಂಡ 


ಅವಳ ರೂಪಿಂಗಿವನ ಚೆಲುವನ . 
ಳವಡಿಸಲ್ಫೊನ್ಸುವುದು ಜನಪತಿ 
ಯನಘಡನನೊಡ್ಡಿದೆನು ಶಂಕರ ಚಾಪರಪಣದಲಿ | 
ಅವನಿಯೊಳಗಿನ್ಸಿ ಹರೆ ರೂಪು ' 
ಳೃವರು ರಾಮಗೆ ಜನಕ ಶನಥವ _ 
ಸವೆದು ಸೀತೆಯನೀವನಿನಗೆಂದಳು ಸರೋಜಮುಖಿ 


ಎನಲು ಮತ್ತೊರ್ವ ಸಖಿ ಟ್‌ 
ವನಜ ಮುಖ ಸಾಮಾನ್ಯ ನೇಸ 
ಧನುವ ಲೀಲೆಯೊಳೆಕ್ತಿ Air ಸೀತೆಕರವಿಡಿವ | 
` ದನುಜರಂ ಸೆಜಿಬಡಿದು ಮಾರೀ 
. ಚನ ಸುಬಾಹುವ ಭಂಗಗೊಳಿಸಿದ 
ನನಘ ಪದಧೂಳಿಯಲಿ ಮುನಿಸತಿ ಶಾಸನೊರೆಸಿದನು 


ಜನಕಜೆಯ ಸೃಷ್ಟಿ ಸುವ ಬಯಕೆಯೊ 
ಳನಘೆಯಂ ವರಿಸಲ್ಫೆ ರಾಮನ 
ವನಜಪೀಠನು ಸೃಷ್ಟಿ ಸಿದ ಸೌಂದರ್ಯಮಂ ತುಂಬಿ | 
ಧನುಗಿನುವ ಲೆಕ್ಸಿಸನೆ ಮುರಿದೊಗೆ 


ವನ, ಸರೋಜಾನನೆಯ ವರಿಸುವ ' 


ಜನಕ ಸುತೆಯಿನ್ನೇಸು ಧನ್ಯಳೊಯೆಂದು ಹೊಗಳಿದೆರು 


ಈ ನುಡಿಯ ಕೇಳುತ್ತ ಸಕಲರು 
ಮೌನದಿಂದಂತಾಗಲೆಂದರು 


ಮಾನನಿಧಿಯಂ ಹರಸಿ ಬೇಡಿದರೊಲವ ವಿನಯದೆಲಿ | 


ಮಾನಿನಿಯರೊಲಿದವನ ಹರಸಿ ಸು 
ವಾಣಿಯಿಂ ಗುಣಗಾನ ಮಾಡುತೆ 
ಮೂನ ಸುಂದರ ರೂಪರಂ ನೋಡಿದರು ಮನದೆಚಿಯೆ 


೧೦! 


lanl: 


೧೨! 


೧೩1 


&೯ 


ಶೀ ತುಲಸೀ ರಾಮಾಯಣ 


ಎಲ್ಲಿ ಚರಿಸಲ್ಯಲ್ಲಿ ನೋದವ 
ಜೆಲ್ಲಿ ಸಂತೋಷಗಳ ಬೀರುತ ಸ 
ಫುಲಲೋಚನರಿರ್ವರುಂ ನಡೆದಿಹೆರು ನ 
ಮೆಲ್ಲ ಮೆಲ್ಲಡಿಯಿಡುತೆ ಗೆಳೆಯ 
ರ್ಗೊಳ್ಳೆ ನುಡಿಯಂ ಪೇಳುತೆಳನಗೆ 


ಮಲ್ಲಿಗೆಯ ಸೂಸುತ್ತ ತೋರಿದೆ ದಿವ್ಯರೂಪವನು 1೧೪! 


ನಡೆದು ಗೆಳೆಯರ ನೆರವಿಯಲಿ ಸವಿ 
ನುಡಿಗಳಾಡುತ ಸುತೆ 'ವಿವಾಹೆಕೆ ' 
ಪೊಡವಿಪತಿ ಕಟ್ಟ ಸಿದ ಕಾರ್ಮುಕ ಯಜ್ಞ ಮಂಟಿಪವ | 
ನಡೆದು ಡಿ ಸಜ ಸೊಬಗನು 
ನುಡಿದನನುಜಗೆ-ಜನಕನಗರಿಯ 
ಬೆಡಗ ವಿವರಿಸಿ ಬಾಲಕರ ಪಡೆ ಸೋಕುತಿಹುದವನ lass It 


ರಾಮನೊಡನಾಡುವರು ನೋಡುತ 
ಲಾ ಮನೋಹರ ರೂಪರಾತ್ಮಾ 
ರಾಮರಾದರು ತರಳರೆಲ್ಲರು ಚಿತ್ರವನು ತೆತ್ತು | 
ಫ್ರೇಮಮಯನಾರಾಮ ಮಿತ್ರರ 
ಕಾಮನೆಗಳರಿಯುತ್ತ ನುಡಿಸಲು 
ಕಾಮನಂ .ನಿಜಧಿಲಯಕೊಯ್ದೆರು ಕರೆದು ಸಲುಗೆಯೆಲಿ ॥೧೬೫ 


ಅವರವರ ಗೃಹಕ್ಚೈದಿ ಭಕ್ತಿಯ . 
ನನನು ಕ್ಸ ಕೊಳ್ಳು ತಲಿ ಮಿಥಿಲೆಗೆ 
ನಿವಿಸದಲಿ ತಾನಾಪ್ತ ನಾದನಪಾರ ಗುಣದಿಂದ | 
ಅವರವರ ಕೆಲಸಗಳ ಮರೆಯುತ 
ಲಿವನ ತಮ್ಮೆವನೆಂದೆ ಬಗೆಯುತ | 
ಲವಚಿ ಕತ್ತು ರಿ ತಿಲಕವಿಡುತಲಿ ಹರಸಿಕಳುಹಿದರು ೧.1 


ಬಾಲಕಾಂಡ ೧ 


ಅನುಜ ಲಕ್ಷ ಬಣಗಾಗ ಮುದೆದಿಂ * 
ಜನಕನಗರಿಯ ಸೊಬಗ ತೋರಿದ 
ವನಜಲೋಚನ ಮೃದು ಮಧುರವಾಣಿಯಲಿ ವಿವರಿಸುತ | ತ 
ಪಣದಿ ನಿರ್ಮಿತವಾಯ್ತು ಸಕಲ ಭು . 
ವನವು ಮಯನಾಣಶಿಯ ದೆಸೆಯಿಂ ಶಿ 
ಮಣಿಖಚಿತ ಚಿತ್ರತೆರದಿಂ ಬ್ರಹ್ಮಾಂಡ ನೋಡೆಂದ. ೧೮! 


ಹೊತ್ತು ಮಾರಲು ನೇಹಿಗರ ಕಳು 
ಹುತ್ತ ವಿಶ್ವಾಮಿತ್ರ ಸನ್ನಿಧಿ 
ಯತ್ತ ಸಾರಿದರಿರ್ವರುಂ ಭಕ್ತಿಯಲಿ ನೆಡೆತಂದು | 
ಬಿತ್ತರಿಸುತಿರೆ ಕಂಡ ನೋಟವ 
ನತ್ತ ಸೀತೆಯ ನಾಳೆ ತೋರ್ಪೆನೆ 
ನುತ್ತ ಪಡುವಣ ಸೀಮೆ ಸಾರ್ದನು ಭಾಸ ಸ್ಪರನು ತೆರಳ ಗ 


ಓಡಿದುಡದು ದಿ ಜನಕ ಸುತೆಯನಮು 
ನೋಡುವಾತುರದಿಂದಲಿತ್ತಲು 
ಮೂಡಿದನು ಪೊರ್ವದಲಿ ಚಂದ್ರನು ರಾಮನನ್ನ ರಸಿ | 
ಮಾಡಿಸಂಧ್ಯಾದಿಗಳ ಗುಣಗಳ 
ಹಾಡಿ ಮುನಿಸದವೊತ್ತಿ ಸೇವೆಯ 


ಮಾಡುತೊಲಿಸಿದರಂದು ಮುನಿಪತಿ ನಿದ್ರೆವೋಗಲ್ಕೆ 1೨೦! 


ಅಣ್ಣನಡಿಯೊಳು ಕುಳಿತು ಲಕ್ಷ್ಮಣ 
ನುನ್ನತಾಮಲ ಪದಗಳೊತ್ತುತೆ 
ನನ್ನಿಯಿಂ ಪವಡಿಸಿದೆ ರಾಮನ ಗುಣವ ನೆನೆಯುತ್ತ | 
ತನ್ನ, ವಂಶದಿ ಬಂದ ರಾಮಿ 
ಗಿನ್ನು ಸೀತೆಯ ತೋರುವಾತುರ 
ವನ್ನು ನೆನೆಯುತ ಮೂಡಣದ್ರಿ ಯನೇರ್ದೆ ನೇಸರನು . ॥1೨೧॥ 


ಆ೨ 


ಶ್ರೀ ತುಲಸೀ ರಾಮಾಯಣ . 


ಗುರುವಿನಾಣತಿಯಿಂದ ಪುಷ್ಪವ 
ತರಲು ನಡೆದರು ನೃ ಪನ ಹೊಬನ 
ವರಸಿ ನೋಡೆ ತಗಳ ಬೀರುತಿರಲಲ್ಲಿ | 
ಕಿರತೆರದ ಫ ಫಲವೃಕ್ಷರಾಜಿಯ 
ನೆರಳನೀಯುವ ತರುಸಮುಚ್ಚಯ 
ಪರಮ ಸುಂದರ ಪುಷ್ಪವಾಬಟಕೆಗಳನು ನೋಡಿದರು 1೨೨1 


ಬನವು ನಂದನವನವ ಮಿಾರಿಸಿ 
ಮನಸೆಳೆಯೆ ಸುರಭೂಜದೊಲು ಫಲ 
ವನು ಸುರಿಸಿ ತೆರುನಿಚಯವಿಹವಾ ವನದಿ ಸೊಗಮಾಗಿ | 
ಕುಣಿಯೆ ನವಿಲುಗಳಲ್ಲಿ ಕೋಗಿಲೆ 
ಗಿಣಿ ಚಕೋರ ವಿಹಂಗಮಂಗಳು 
ಬನದಿ ಸುಖಗಾನವನು ಮಾಡುತ್ತಿಹವು ಬೆಡಗಿಂದ ' ೨೩ 


ಕೇಳಿ ವನಪಾಲಕನ ರಾಮನು 
ನಾಲ್ಕು ದೆಸೆಗಳ ನೋಡಿ ಮುದದಲಿ 


- ಮೇಲಿನಿಂ ಪುಷ್ಪಗಳ ಕರಪಲ್ಲವದೊಳೆತ್ತು ತಿರೆ | 


ಫಾಲನೇತ್ರೆನ ಸತಿಯ. ಪೂಜೆಗೆ ' 
ಬಾಲೆ ಸೀತಾರಮಣಿ ಬಂದಳು 
ಶೀಲ ಸಖಿಯರ್ವೆರಸಿ ರಾಜೋದ್ಯಾನ ಮಾರ್ಗದಲಿ' ॥೨೪॥ 


ನದ ಬೆಡಗನು ಸೀತೆ ನೋಡುತ 
ವನಜ ಮುಖಿಯರ್ಗೊಲಿದು ತೋರುತ 
ವನಜನಿಲಯದೊಳಿಳಿದು ಮಜ ನಗೆ ದು ಮಡಿಯುಟ್ಟು | 
ಘನಮಹಿಮೆ ಪಾರ್ವತಿಯನರ್ಚಿಸೆ 
ವನಯದಿಂ ದೇಗುಲವ ಹೊಕ್ಕಳು 
ತನುವನೀಡಾಡಿದಳು ಶಂಕರಿ ಪಾದಪದ್ಮದಲಿ ॥೨೫1 


ಬಾಲಕಾಂಡ ಆತ್ಟಿ 


ಮುಗಿಸಿ ಪೂಜೆಯನುಸವನದಿ ` . 
ಪ್ರಪ್ಪಗಳನೆತ್ತಲು ನನದೊಳಲೆಯುತ ' 
_ನಗೆಯ ಸೂಸುತ ಬರುತ ಕಂಡಳು ರಾಮಲಕ್ಷ್ಮಣರ | 
ಮುಗುದೆ ಮರೆಯಲಿ ನಿಕದು ರಾಮನ 
ಮೊಗವನೀಕ್ಷಿಸಿ ತನ್ನ ಮರೆಯುತ 
ಬೊಗುವ ಸ ಸಂಪ್ರಿ 316 ನೋಳ್ಸಳು ಗಿಡದೆ ಮತೆಗಳಲಿ isk ll 


ಅತ್ತ ಜಾನಕಿ ಹೋದ ಮಾರ್ಗದಿ 

` ತೆತ್ತಿಗರು 'ನಡೆತಂದು ಕಂಡರು 

ಮತ್ತಗಜಗಾಮಿನಿಯು ಲೋಕವ ಮರೆತು ನಿಂದಿರಲು | 

ಎತ್ತ ನೋಡುವೆ ಸೀತೆ ಜನಕನ 

ಪುತ್ಥಳಿಯೆ ನೀನೇನ ಮಾಡುವೆ 

ಹೊತ್ತು ಹೋದುದು ಪೂಜೆಯಾಯ್ತಿನ್ಸ್ನೇಳು ಹೋಗುವೆವು 1೨೩! 


ಎನಲು ಮಾರುತ್ತರವ ಕೊಡದಿಹೆ 
ಜನಕಜೆಯ ನೋಡುತ್ತ ಸಖಿಯರು 
ವನಜನಯನೆಯ ನೋಟದೊಳು ನಿಜನೋಟಮಂ ಹರಿಸಿ | 
ಅನಘರಿರ್ವರ ಕಂಡು ಮೌನದಿ 
ಮನಮುಳುಗಿದಂತಾಗೆ ಮಾರನ 
ಣೆಗೆ ಹೃದಯವನೊಡ್ಡಿ ನಿಂದರು ವರ ಸಖೀಜನರು 1೨೮! 


ಅವರವರು ತಮತಮಗೆ ತೋರಿದ 
ಸವಿಗುಣನ ರೂಪುಗಳ ಹೊಗಳುತ 
ಕುವಲಯ ಶ್ಯಾಮನನು ಬಣ್ಣಿಸುತಿವರು ನರರಲ್ಲ | 
ದಿವಿಜರೊಡೆಯನ ಸುತರೊ , ಮನ್ಮಥ 
ಕುವರರೋ ಸಿರಿಯಾತ ಒಜರೊ ಮೇ 
ಚಿವರು ವಿದ್ಯಾಧರ ಸಾಸಿರ ಖೇಚರಾನ್ಹ ಯರೋ loll 


ಪಳ 


ಶ್ರೀ ತುಲಸೀ ರಾಮಾಯಣ . 


ನಾಲಿಗೆಗೆ ಕಣ್ಣಿಲ್ಲ - ಕಣ್ಣ ಳು 
ಪೇಳಲಾರವು ಹಲವು. ಮಾತೇಂ 
ವ್ಯಾಳ ಶಯನಂಗರಿದು ಚೆಲುವು ಸ್ಮರನ ಬೆಡಗೇನು 9! 
ಫೇಳಿ ಸಖಿಯರ ನುಡಿಯ ಜಾನಕಿ | 
ನೀಲವರ್ಣನ ಮೋಡಿ ಸಿಲ್ಪಿದ 
ವಾಲಿಗಳು ಸೆರೆ ಹರುಷವೇರಲು ಮಾತು ಮರೆಯಾಯ, 1801 


ತ್ವರದಿ ಮತ್ತೊರ್ವ ಸಖಿ ಪೇಳ್ದಳು 
ನರಪ ದಶರಥ ಸುತರು ಮುನ್ಯ 
ಧ್ವರವ ಕಾಯುತಹಕ್ಯೆ ಶಾಸವ ಕಳೆದು ಬಂದಿಹೆರು | 
ಹರಿಯು ಮೇಘಶ್ಯಾಮ ರಾಮನು 
ಕಿರಿಯ ಲಕ ಕ್ಷ್ಮಣರಿರ್ವರಂ ನ- 
ಮ್ಮರಸ ಕರೆತಂದಿಹನು ವಿಶ್ಲಾ ಫಿ ಮಿತ್ರ ಮುನಿಯೊಡನೆ 1೩೧! 


ಆವನಾ ರೂಪಿಂಗೆ ಮೋಹಿಸಿ 
ದೇವಿ ಸೋಲುತ ಸುಖವ ಬಗೆವಳೊ 
.ಆವನಂ ಪುರಜನರು ನರನಾರಿಯರು ತುತಿಸಿದೆಕೋ | 
ಆ ವನಜಲೋಚನನ ನೋಡ 
ಲ್ಪಾ ವನಿತೆಯರು ರೋಮಪುಳಕದೊ 
ಳಾವನತ ಮುಖರಾಗಿ ನಿಂದರು ಹರುಷಭಾರದಲಿ 1೩.೨11 


ನೆನೆದು ನಿಜವೃತ್ತಾಂತ ಜಾನಕಿ 
ವನಜನಾಭನೆ ರಾಮನೆಂದರಿ 
ದನುವಿನಿಂ ಮನದಲ್ಲಿ ವಂದಿಸಿ ಹಿಂದೆ ನಾರದನು | 
ತನಗೊಲಿದು ಪೇಳ್ದುಃ ದನು ಹ ಪೃ ದಯದಿ 
ನೆನೆದು ಹೊಂಪುಳಿಯೋಗಿ ಲಜ್ಜಾ 
ವನತೆಯಾದಳು ಸಿಕ್ಕಿದಳು ಸೆರೆ ರಾಮ ಹೃ ದಯದಲಿ ECR 


ಬಾಲಕಾಂಡ 


ಧ್ವನಿಸೆ ಕಂಕಣ ಕಿಂಕಿಣೀರವ 
ದನಿಗೊಡಲು ನೂಪುರವು ಕೇಳ್ದದ 
'ನನುಜನೊಡನಿಂತೆಂದ ರಾಮನು ವತ್ಸ ಸೌಮಿತ್ರಿ | 
ಮನುಮಥನು ದಿಗ್ವಿಜಯ ಕಾರಣ 
ವನದಿ ದುಂದುಭಿ ವಾದ್ಯ ಘೋಷದಿ 
ವನಿತೆಯರ್ನೆರಸುತ್ತ ನಡೆದಿರುವಂತೆ ತೋರುವುದು 1೩೪! 


ಎನುತೆ ದೆನಿಗುಡುವೆಡೆಗೆ ಬರುತಿರೆ 
ವನಿತೆ ಸೀತಾವದನ ಚಂದ್ರನ 
ನನಘ ನಯನ ಚಕೋರಕಂಗಳು ಭರದಿ ನೋಡಿದುವು | 
ಜನಕ ತನುಜೆಯನೆನೆಯನಿಕೃದೆ 
ಮುನಿಮನೋಹಾರಕನು ನೋಡಲು 
ಮನದ ಭಯದಿಂ ನಿಮಿಯು ತೊಲಗಿದ ರಾಮನಕ್ರಿಗಿಳಿಂ 1೩೫1 


ಉಡುಗಿದುದು ನಡೆ ನುಡಿಯೆ ಮಾತುಗ 
ಳಡಗಿದುವು ಹೃದಯದಲಿ ಸೀತೆಯ 
ಕಡುಚೆಲುವು ಚಿತ್ರತರಮಾಗಿರೆ ಮಿಕ್ಶನೋಟಗಳು | 
ಜಡವೆಸಿಸೆ ವಿಧಿ ರೂಸನಿವಳಿಗೆ 
ತೊಡಿಸಿ ನೈ ಪುಣ್ಯವನು ತೋರ್ದನು 
ಪೊಡವಿಯೊಳು ಸೌಂದರ್ಯರಾಶಿಯನಿನಳೊಳಳವಡಿಸಿ 1೩೬! 


ಸುಂದರಿಯು ಸೌಂದರ್ಯ ಕಾಂತಿಗೆ 
ಕುಂದಣವನಿಟ್ಟಂತೆ ಗುಣಗಳಿ 
ಗಂದಮಾದಾಭರಣವಿವಳೀ ನಿರ್ಮಲದ ಚೆಲುವು | 
ಅಂದವನು ಹೋಲಿಸುತ ಬಣ್ಣಿಸು 
ತಂದೆಗೆಡಿಸುವರಿವಳ ರೂಪಿಗೆ 
ಸಂದ ರೂಪಿನ್ನುಂಟಿ ನೀ ಸೌಮಿತ್ರಿ ಹೇಳೆಂದ 1೩೭1 


೬ 


ಶ್ರ ತುಲಸೀ ರಾಮಾಯಣ 


ಇವಳಿಗುಪಮಾನವಿಹುದೇಂ ಮೇ 
ಣಿವಳನಿಂತಾ ವಿಧಿಯು ಸೃಷ್ಟಿ ಸಿ 
ಭುವನ ಮೋಹೆನ ತನ್ನ ಗೆಲ್ಲನೆನುತ್ತ ಹೆರುಷದಲಿ | 


` ಅವಳ ರೂಪಕೆ ಮಾರುಕೋದನು 
. ರವಿಕುಲಜ ತನ್ಲಿರವನರಿಯುತ 


ಜವದಿ ಲಕ್ಷ್ಮಣ ತ ಫೇಳಿದನುಚಿತ ಸಮಯದಲಿ 1೩೮! 


ಅನುಜ ನೋಡೀ ಪರಮ ಸುಂದರಿ 
ಜನಕರಾಯನ ತನುಜೆ ಸೀತೆಯು 
ಧನುಷಯಾಗವನಿವಳಿಗೋಸುಗ ಮಾಳ್ಗೆ ಭೂವರನು | 
ವನರುಹಾಕರದಲ್ಲಿ ಮಾಯುತ 
ಲನಫೆ ಗೌರೀ ಪೊಜೆ ಮಾಡುತ 
ವನದಿ ತನ್ನ್ನೀ ಕಾಂತಿ ಪಸರಿಸೆ ನಡೆತರುವಳೆಂದ lal 


ಇವಳಲೌಕಿಕ ರೂಪಮದುನನು 
ಸವಿಯುತೆನ್ನ ಪವಿತ್ರಮನ ಮೋ 
ಹೆವನು ಪಡೆದುದು ವಿಧಿಯು ಕಾರಣ ಬಲ್ಲನಿದಕೀಗ 1 
ತೆವೆ ಶುಭಾಂಗಗಳದುರುತಿವೆ ಎನ 
ಗಿವಳ ಮೇ ನಮಾಗಿ ಶುಭವನು 
ಭವವ ತೋರ್ವವು ಶಕುನತತಿಗಳು ವತ್ಸ ಜನೇಳೆಂದ lv oll 


ಅರಿಯೆನಾಂ ಪರಿನಾರಿಯರ ಕಂ 
ಡರಿಯೆನಾಂ ಬ ಬ ರಘುಕುಲ 
ದರಸುಗಳು ಪರನಾರಿಯರ ನೋಡರು ಪರಮಧರ್ಮಿಗಳು | 
ಮರವೆಯಿಂ ದುಷ್ಟರ್ಮವೆಸಗರು ' 
ನಿರುತಮಿರಲೆನಗಿಂತು ಮೋಹ 
ಸ್ಫುರಿಸಿದುದು ಜಾನಕಿಯ ನೋಡಲೈ ಎನಗಿದಚ್ಚ ರಿಯು 1೪೧] 


ಬಾಲಕಾಂಡ 


ಬೆನ್ನು ಹಾಕಿದರಿಲ್ಲ ಮೊನೆಯೊಳು 

. ಬೆನ್ನು ಬಿದ್ದವರನ್ನು ಸಲಹುವ ' 

ಸೆನ್ನುತರು ನಾರಿಯರ ಮೋಹೆಕೆ ಸಿಲುಕಿದವರಿಲ್ಲ | 

ಉನ್ನತರು ಬಹುದಾನಿ ಯಾಚಕ 

ರನ್ನು ಮನದಣಿವಂತೆ ನೀಡುತ 

`' ಮನ್ಸಿಸುವ ಗುಣಯುತರು ರವಿಕುಲ ಮಕುಟನರ್ಥನರು ॥೪೨॥ 
ಎನುತ ವಿಶ್ವಾಸ ಸದಲಿ ಮೋಹ್‌ದಿ 

ಜನಕಸುತೆಯಂ ನೋಡಿ ದಣಿಯದೆ 

ವನಜಮುಖ ಮಕರಂದಪಾನವೆ ಗೆಯ್ಯು ತಿರಲತ್ತ | 

ಇನಕುಲೋತ್ತಮನನ್ನು ನೋಡುತೆ 

ಮನದೊಳಾ ಚಿತ್ರವನೆ. ಚಿತ್ರಿಸಿ 

ನೆನೆದು ಜಾನಕಿ ಚಕಿತಳಾದಳು ರಾಮಜಾನದಲಿ 11೪೩1 


ಸುಳಿಯೆ ಶೀತಳ ಮಂದೆ ಮಾರುತೆ 
ನಲುಗಿಸುತ ಗಿಡಬಳ್ಳಿ ಕನ್ನೆ 
ದಿಟೆಯು Bi ರಾಮನ ಮೊಗವನಾಗಾಗ | 
ಸುಳಿವ ಪುಷ್ಪದ ಮರೆಗೆ ಕನಲುತ 
ಬಳಲಿದಳು Es 
ತಳೆದಳಾ ಜಾನಕಿಯು ಹೃದಯದಿ ರಾಮರೂಪವನು poll 


ನೀಲ ಗೌರಾಂಗರನು ಸಖಿಯರು 
ಮೇಲಿನಿಂ ಹೊಗಳುತಿರಲೀ ಮಾ 
ಲೋಲ ನಿಜಕರವಿಡಿವ ಧನುಮುರಿದೆಂದು ಭಾವಿಸುತ | 
ನೀಲಕುಂತಳೆ ಸೀತೆ ರಾಮನ 
ಮೂಲಮಂ ಚಿಂತಿಸುತ ತೆನ್ನಾ 
ಮೂಲಜನ್ಮದ ಗೂಢವರಿತಳು ಸಂತಸದ ಮನದಿ 1೪೫ 


೪೭ 


ಶ್ರೀ ತುಲಸೀ ರಾಮಾಯಣ 


ಅನಘ ರಾಮನ ನೇತ್ರಮಾರ್ಗದಿ 
ಮನದೊಳೊಯ್ಯುತ ಹೃತ್ವವಾಟವ 
ನನುವಿನಿಂ ಮುಚ್ಚಿ ದಳು ನಿಶ್ಚಲಮನದಿ ನೋಡುತ್ತ | 
ಜನಕಜೆಯು ಮೋಹದಲಿ ಸಿಲ್ಪಿರೆ 
ವನಜಮುಖನಂ ಜಾನಿಸುತ್ತ ಲಿ 
ಮನದಿ ತಲ್ಲಣಗೊಂಡುದಾ ಸೆಖಿನಿಚಯ ಬೆರಗಾಗಿ Mea ll 


ಮುನಿಗೆ ಪೊಜಾಸಮಯಮಾಗ 
ಲ್ವನುಜ ಸಹಿತಾರಾಮ ನಡೆದುಪ 


ವನಲತಾ ಮಂಟಿಪವ ಹೊರವಡುತಿರಲು ನೋಡಿದರು | 


ಘನತರದ ಮುಗಿ ಲೊಡ್ಡು ಜಾರಲು 
ಮಿನುಗುತಿಹ ಚಂದ್ರ ನೊಲು ಹೊಳೆದನು 

ವನಜಮುಖಿಯರ ಮುಂಜೆಸೆದು ಸರ್ವಾಂಗ ಸುಂದರನು 1೪೬॥ 
ವೀರರಿರ್ವರು ನೀಲ ಪೀತ ಸ 

ರೋರುಕಹದೊಲೆಸೆಯುತಿರೆ ಕಾಂತಿಯ 

ಬೀರಿ ಬೆಳಗಿದರವರು ಬನದೊಳಗೆಲ್ಲ ದಿಸೆಗಳಲಿ | 

ಚಾರುಗುಣ ಗಂಭೀರ ವರಸುಮ 

ಹಾರ ಪದಕ ಕಿರೀಟ ಕಮಲಾ 

ಗಾರ ಕರುಣಾಸಾರನೆಸೆದನು ವನಿತೆಯರ ಮುಂಡೆ [ಛಲ 


ತಿಲಕ ಸಣೆಯೊಳು ಮಕರ ಕುಂಡಲ 
ತೊಳಗೆ ಕಿವಿಯೊಳು ವನಜಲೋಚನ - 
ಗಳಿಯ ಜರೆಯುವ ಪುರ್ಬು ಗಲ್ಲಡೊಳಿಸೆವ ಶ್ರಮಬಿಂದು | 
ಹೊಳೆನ ನಾಸಿಕ ನುಣ ದಪುಗಳು 
ಸುಳಿಯುತಿರೆ ಮುಂಗುರುಳ ಗುಂಗುರು 


ಸೆಳೆನ ಸರ್ವರ ಮನವ ಜಗದಭಿರಾಮ ರಘುರಾಮ ಗ[೪೯॥ 


ಬಾಲಕಾಂಡ ರ್ಳ 


ತೆ 


ಎಳನಗೆಯ ಮೊಗಕಾಂತಿ ಮನ್ಮಥ 
ಇೆಲಭಕರದೆಂತಿರುವ ಭುಜಗಳು 
ಹೊಳೆನ ಪುಷ್ಪ ಕರಂಡ ಸುಮಗಳನಿಡಲು ನಿಡಿದಿಹೆನು | 
ನೆಳಿನುವಿ ನೋಡಿನನ ಸುಮಶರ 
ವಳನಿ ಹೊಕ ನು ನಿಶ್ವ ನೋಹನ 
ನಿಳಿಯೆ ಮೆರೆದಳು ಬ ಗರುವಾಯಿಯಲಿ ಕೋಕದಲಿ ೫೦॥. 


ಧರಿಸಿಹನು ನೀತಾಂಬರವ ಸಿರಿ 
ವರನ ತೇಜದಿ.ಸುಗುಣಸಾಗರ 
ಹೆರಿಯ ರಾಮನ ಭಾನುಕುಲ ಭೂಸಷಣನ ನೋಶೆಸುತ | 
ಸರಸಿಜಾಕ್ಷಿಯರಾಗ ರಘುಸತಿ 
ಪರಮ ಕಾಂತಿಯ ಬರೆಗೆ ಸಿಲ್ಫುತ 
ಮರೆತು ಕಾರ್ಯವ ನಿಂದರಲ್ಲಿಯೆ ನೋಹಸರನಶದಿ 1೫೧॥ 


ಒರ್ವಸಖಿಯೆಳ್ಳ ತ್ತು ನುಡಿದಳು 
ಪಾರ್ವತಿಯ ಪೂಜೆಯನು ಭಜನೆಯ 
ಸರ್ವ ಕಜ್ಜನ ಮತ್ತೆ ಗೆಯ್ದೆವು ಹೆರಿಯ ನೀ ನೋಡು | 
ಉರ್ವಿಯೊಳೆಗುರುತರದ ರೂಸರ 
ವಿರ್ವರಂ ಮನದಣಿಯಲೀಕ್ಷೆಸು 
ಗರ್ವದಿಂ ಪೆರ್ಮೆಯಲಿ ಜಾನಕಿ ನಿಶ್ಚಲದ ಮನದಿ lool 


ನೋಡದಿರ್ದೊಡೆ ಬೇಡ ನಡೆ ನೀ 
'ಬೇಡಿಕೊಳ್ಳುದು ಶಿವೆಯ ತರುವೀ 
ಡಾಡಿ ಮೆಚ್ಚಿ ಸುತಿವನ ನೀ ಪಡೆಯೆಂದಳಬುಜಾಕ್ಸಿ | 
ನೋಡಿದಳು ಕಣ್ಣೆರೆದು ದನುಜ ವಿ 
ಭಾಡ ಶಿನಧನು ಮುರಿದು ಜನಕನ 
ಗಾಢ ಸಣನುಂ ಗೆಲುವನೇ ಹಾಯೆಂದು ಹಲುಬಿದಳು 





₹೯0 


ಶ್ರೀ ತುಲಸೀ ರಾಮಾಯ.ಣ 


ಚಿಂತೆ ಮೂಡಲು ಮನದಿ ಸೀತೆಯು 
ಕಂತು ಬಾಥೆಗೆ ಸಿಲ್ಪಿರಲು ನಿ | 
ಶ್ಚಿಂತೆವಡೆಯಾ ತಾಯೆ ರಾಮನ ಕರನಿಡಿವೆ ಮುಂಜೆ | 
ಫಿಂತೆರಳು ಕೋಹಿಸಳೆ ಸುನೆಯನೆ 
ಯಿಂತು ತಳುವಿಡೊಡಿಲ್ಲಿಯೆನ್ನ 
ಲ್ವಂತರಂಗದಿ ಮೂಡಿದುದು ಭಯ ತನಿ ೩.ರವನರಿಯೆ mt 


ಮನದಿ ನೆನೆಯುತೆಲೊಮ್ಮೆ ರಾಮನ 
ವನಜಮುಖಮನ್ಕೊ ಮ್ಮೆ ನೋಡುತ 
ಜನಕಸುತೆ ಪೊರಮಟ್ಟ ಳಲ್ಲಿಂ ಸೆಖಿಯರೊಡನಾಗ | 
ಮನದಿ ಧೆ ವ್ರರ್ಯವ ವ ರಘುಪತಿ 


`ವನನಜಪದೆಗಳನಂಬಿ ನಡೆದಳು 


ಜನಫಿಯೆಡೆಗುಯ್ಯೆ ಕೆಯ ಮನದಿಂಡ್ಸಿದಿದಳು ಮೆಲನೆ ಜಗ 


ರಾಮಮಯಮಾಯ್ತವರ ಹ ಫ್ಲಿಡಯವು: 
ಕಾಮಿನಿಯರೆಲ್ಲರ್ಗೆ ಸಕೆಲಾ 
ರಾಮಮಯೆಮೂಯ್ತಂದು ಸೀತೆಗೆ ರಾಮಜಪಮೊಂದು | 
ಪ್ರೇಮನರ್ತಿಸೆಲಲ್ಲಿ ತರುಮೃಗ ' ' | 
ಕಾಮಿಸಿದುವಾ ರಾಮನನು ಖಗ 
ಕೋಮಲಾಂಗನ ಕಂಡು ಹರುಷದೊಳುಲಿದು ಹಾಡಿದುವು 1೬]: 


ಒಮ್ಮೆ ನೆರೆನಳು ರುದ್ರ ಚಾಪನ 
ನೊಮ್ಮೆ ನೆನೆವಳು ರಾವ ಡೆ ದೈನ 
ರಮ ವನದೆಲಿ ದೇಕ ತುತ ನಡೆಯುತಿರೆ ಸೀತೆ | 
ಒನ್ಮುನದಿ ಜಾರಿಸುತ ರಾಮನ 
ನೆಮ್ಮಿ ಸದರಾಜೀವಯುಗಳೆವೆ 
ಸುಮ್ಮನಾದಳು ಹೃದಯ ಶೂಗುಯ್ಯಲೆಯವೋಲಾಗೆ 1೫೭! 


ಬಾಲಕಾಂಡ 


' ಅಂದು ರಾಮಪ್ರೇಮ ಮಯ ಮಸಿ 
ಯಿಂದ ಸೀತೆಯು ಹೃದಯ ಪತ್ರದೊ 
ಳಂದಮಾಗಿಹೆ ಚಿತ್ರವೊಂದನು ಬರೆದಳತಿ ಭರದಿ | 
. ಬಂದು ಗಿರಿಜಾಲಯಕೆ ಭಕ್ತಿಯೊ 
ಳಿಂದುಮುಖಿಗಭಿನಮಿಸಿ ಜಾನಕಿ 
ಯಂದು ಗೌರೀ ಸ್ತೋತ್ರಮಾಡಿದಳೊಲಿದು ವಿನಯದಲಿ se 


ಕ್ರಿ 


ಜಯಜಯತು ಗಿರಿರಾಜಪುತ್ರಿಯೆ 
ಜಯಮಹೇಶ್ವರ ಮುಖ ಚಕೋರಕ 
ಜಯತು ಷಣ್ಮುಖ ಗಜವದನ ಜನನೀ ವಿರಾಗಿಣಿಯೆ | 
ಜಯ ಜಗತ್ಸಾಲಕಿಯೆ ಜಯಜಯ 
ಜಯ ಜಗತ್ಸಾವನೆಯೆ ಪಾರ್ವತಿ 
ಜಯತು ವಿದ್ಯುತ್ಛಿರಣಗಾತ್ರೆ ಯ ಸರ್ವಮಂಗಳೆಯೆ lx 


ಆದಿ ಮಧ್ಯಾಂತಗುಣ ವಿರಹಿತೆ 
ವೇದವರಿಯದ ಶೀಲ ಚರತಳೆ 
ಶೋಧಿಸಲ್ಪಳೆವಲ್ಲ ನಿನ್ನಾ ಪ್ರತಿಭೆಗಳ ಸತ್ವ 
ಆದಿಶಕ್ತಿ ಪುರಾಣಿ ಜನನಿಯ 
ನಾದಿರೂಪಿಣಿ ವಿಶ್ವನೋಹಿನಿ 
ಸಾಧ್ವಿಗುಣಮಣಿ ಸೃಷ್ಟಿ ಪಾಲನ ವಿಲಯಕಾರಿಣಿಯೆ 1೬೦10 


ಹದಿಬದೆಯರೆಲ್ಲರೊಳು ನೀನೇ 
ಮೊದಲಿಗಳು ನಿನಗಗ್ರ ಪೂಜೆಯು 
`ವಿದಿತಗುಣ ಪರಿಪೂರ್ಣೆ ನಿರ್ಜಿತಮೋಹೆ ಕಾಮಾಕ್ಷಿ | 
ವಿಧಿಸತಿಗೆ ಶೇಷಂಗುಮಸದಳ 
ವಿದನು ತಿಳಿಯಲು ದೇವಿ ಶಂಕರಿ 
ಸದೆಯಹೃದಯಾನಂದೆ ಜಯಜಯಮಾತೆ ಶರ್ವಾಣಿ 1೬೧೫ 


೯ 


£೨ 


ಶ್ರೀ ತುಲಸೀ ರಾಮಾಯಣ 


ದೇವಿ ನಿನ್ನೀ ಸದಸರೋಜನ 
ಸೇವಿಸಲು ಪುರುಷಾರ್ಥ ಸುಲಭದೊ 
ಳಾವಗಂ ವಶಮಹವು ಭಕ್ತಿಯೊಳರ್ಟಿಸಲು ನಿನ್ನ |- 
ಜೀನ ಮುನಿನರಕೆಲ್ಲರರಿಯದೆ 
ಸೇವಿಸುವರನನರತ ನೀ ನಿಜ 


 ಭಾವನೆಯನರಿಯುತ್ತ ಪಾಲಿಸು ಮನ್ಮನೋರಥವ  ೬೨॥ 


ಜಾ 


ಒರೆಯುವೆನೆ ಸರ್ವಜ್ಞೆ, ಲೋಕದೊ 
ಳಿರದ ಠಾನೆಲ್ಲಿಯದು ಜಡ ಜೀ 
ವರಲಿ ನೆಲಸಿರೆ ಮನ್ಮನೋರಥನರಿಯದೇ ನಿನಗೆ! | 
ಕರುಣಿಸೆನ್ನುಳಿವಳಿವು ನಿನ್ನದು 
ಹರಿದುದೀ ಮನ ನಿನ್ನ ಮಾಯದೊ | 
ಳೆರುಳಿ ರಾಮನ ಹೃದಯಕೆಂದಳು ಹೊರಳಿ ಚರಣದಲ್ಲಿ 1೬೩! 


ಜನನಿ ಪಾರ್ನಕಿ ಕೊರಳೆ ಮಾಲಿಕೆ 
ಜನಕಜೆಯ ಕೊರಳನ್ನು ಸಾರ್ದುದು 
ವಿನಯ ಭಕ್ತಿಗೆ ಮೆಚ್ಚಿ ನಿಂದಳು ಶಿವೆಯು ನಸುನಗುತ | 
ಮಣಿದು ಭಯದಿ ಹಸಾದನೆನ್ನುತ 
ಕಣುಗಳಲಿ ನೀರ್ಗರೆದು ನಿಂದಿರ 
ಲನುನಯದಿ ಗಿರಿಜಾತೆ ಕಂಬನಿಪೊರೆಸಿದಳು ಕರದಿ ೬೪! 


ನಿನ್ನ ಮನದಂತಹುದು ಜಾನಕಿ 
ನಿನ್ನಭೀಷ್ಟವನರಿನ ರಘುವರ ಈ 
ನಿನ್ನ ವರಿಸುನ ರುದ್ರಚಾಪನ ಮುರಿದು ಭುಜಬಲದಿ | ಕ 
ಅನ್ಯರಿಂಗಳವಲ್ಲ ಕಾರ್ಮುಕ 
ವನ್ನು ಭೇದಿಸೆ ದೇನಡೀವನ 


`` ನಿನ್ನು ಪಡೆಯುವೆ ತೆರಳು ನೀ ತೆರಳೆಂದಳಾ ತಿವೆಯು 1೬೫! 


ಬಾಲಕಾಂಡ | ೯4 


ಎನುತ ಶಿವೆ ಮರೆಯಾಗೆ ಜಾನಕಿ 
ಯನುವಿನಿಂ ನಡೆತಂದು ಹೊಕ್ಕಳು 
ಜನನಿಯಂತಃಪುರವ ಹೊಂಪುಳಿವಡೆದು ಸಂತಸದಿ | 
ಮುನಿಸುರರು ಹಂಬಲಿಪ ರಾಮನ 1 
ಕಣುಗಳಿಗೆ ಕಣ್ಣಾಗಿ ಸೆಳೆದಳು 
ಫೆನಮಹಿಮ ನಿಸ್ಸೀಮ ದೇವರ ಹೃ ದಯದೊಳ ಹೊಕ್ಕು ೬೬1 


ಅನುಜಸಹಿತಾ ರಾಮನೆ ನೈದುತ 
ಮುನಿಪದವ ಸೇರಿದನು ವಂದಿಸಿ 
ಜನಕಜೆಯ ದರುಶನದ ಬಗೆಗಳ ನಿವರಿಸಿದನಾಗ | 
ಮನದೊಳಾದೆ ವಿಕಾರವೊರೆದೊಡೆ 
ಮನದಿ ಸಂತೋಷವನು ತಾಳುತ 
ಜನಕಜೆಯ ಕರನಿಡಿನೆ ನೀನೆಂದಾಶಿಸಿದ ಮುನಿಯು ೬ 


ನಾಳೆ ಚಾಪವ. ಮುರಿದು ರಾಘವ 
ನಾಳುವನು ಜಾನಕಿಯನೆನ್ನು ತೆ 
ಕಾಲತೆಗೆದನು ನಶ್ಚಿ ಮಾಂಬುಧಿಗಾಗ ನೇಸರನು | 
ಮೇಲೆ ಬಂದನು ಪೂರ್ಣಚಂದ್ರ ವಿ 
ಶಾಲಮತಿ ವಿರಹದಲಿ ನೋಯಲು 
ಕಾಳಗವನೊಡ್ಡುತ್ತ ಗೆಲಿದನು ಸೂರ್ಯ ತಿಮಿರವನು 1೬೮! 


ಇನನುದಯದಲಿ ಮಜ್ಜನಾದಿಯ 
ನನುಗೊಳಿಸಿ ಸಂಭಾಷಿಸುತ್ತಿರೆ 
ಜನಕನಾಣತಿಯಿಂದ ಬಂದನು ಗುರುಶತಾನಂದ | 
ವಿನಯದಿಂ ರಾಜಾಲಯಕೆ ಬಾ 
ರೆನಲು ಸೋದರರಿರ್ವರೊಡನಾ 
ಮುನಿಪ ವಿಶ್ವಾಮಿತ್ರ ರಾಯನ ಕಂಡು ಹರಸಿದನು ell 


ಶ್ರೀ ತುಲಸೀ ರಾಮಾಯಣ 
ವಿಶ್ರಾಮ ೮ 


ಸೂ ತಿಣಿಕಿದುದು ನೃಪನಿಕರ ಶಂಕರ 
ಧನುವನೆತ್ತಲು - ನಗುತ ಸುಲಭದೊ 
ಳಿನಕುಲೋತ್ತಮ ಮುರಿದು ವರಿಸಿದ ದೇವಿ ಜಾನಕಿಯ ॥ 


ಮುನಿಪ ವಿಶ್ವಾಮಿತ್ರ ಮುಂದಿರ 
ಅನುಜ ಲಕ್ಷ ೬೯ ಒಂಜಿ ಬರುತಿಕೆ 
ದಿನಪ ಕುಲಮಣಿ ರಾಮಚಂದ್ರನು ನಗೆಮೊಗದಿ ನಡೆದು | 
ಧನುಷ ಮಖಮಂಟಪಕೆ ಬಂದನು 
ಜನಪರಿಗೆ ಮುನಿಗಳಿಗೆ ನಾರೀ 
ಜನಕೆ ದರುಶನವಿತ್ತ ನಿಗಮಕೆ ಸಿಲುಕದಾ ಹರಿಯು loll 


ಹೆರಿಯ ನೋಳ್ಸಾ ತುರದಿ ಕಜ್ಜ ವ 
ಮರೆತು ಕಾಜು! ಹೊಕ್ಕ ರು 
ಹೆರನ ಕಾರ್ಮುಕ ಯಾಗಭವನವ ಮನದ ತವಕದಲಿ | 
ದರುಶನವ ತಾನೀವ ಕರುಣಾ 
ಶರಧಿ ನಿಗಮಸ್ತವಕೆ ನಿಲುಕದ 
ಹರಿಯು ಮೈದೋರಿದನು ನಲಿಯುತ ಯಾಗಮಂಟಷಪದಿ 119! 


ಹೊಳೆವ ತಾರಾಗಣದ ಮಧ್ಯದಿ 
ಬೆಳಗುತಿಹೆ ಶತಿಯುಗಳದಂತಾ 
ವಳಿನ ಸಖಕುಲ ಗಗನಮಣಿಗಳು ತತ ತೃಭಾಂಗಣದಿ | 
ಸುಳಿವುದೋರಲು ನೃ ಸರ ಭುಜಬಲ 
ವಳಿದು ರುದ್ರನ ಧನುವ ಭಂಗಿಸು 
ಪಿಳೆಯ ಮಗಳನು ವರಿಸುವಾಸೆಯು ತೊಲಗಿ ಮಸುಳಿಸಿತು 1೩1 


ಬಾಲಕಾಂಡ 


ದುರುಳರಿಗೆ ಯಮನಂತೆ ನರರಿಗೆ 
ಷ್‌ರಮ ಸುಕುಮಾರನೊಲು, ಭಕ್ತರ 
ಪಠಿವ ಪರಮಾತ್ಮನೊಲ್ಕು ಕನ್ಯಾಜನಕೆ ಮೋಹನನು | 
ತರಿವವರ ರುಚಿಯರಿತು ತೋರಿದ 
ಷೆರಿಯ ಮಾಯಾಲೀಲೆ ಹೊಳೆದಿರ 
ರಿತು ಹೊಗಳಿದರಂದು ಮುನಿಗಳು ತಮ್ಮ ಮನಹೊಳಗೆ lel 


ಬರುವ ಮುನಿಯಂ ಕಂಡು ಜನಪತಿ 
ಯೆರಗಿ ಹರುಷದೊಳರ್ಫ್ಯು ಮೊದಲಾ 
ಮುರುತರದೆ ಪೂಜೆಗಳ ರಚಿಸುತ ಕರೆದು ಕೂರಿಸಿದ | 
ವರಪ ಸತಿಸಹಿತಾ ಕುಮಾರರ 
ಇರರಮ ಸುಂದರ ವಿಗ್ರಹೆಂಗಳ 
ನಿರುತ ನೋಡುತ ತೋಷ ಪುಳಕಾಶ್ರುಗಳ ಸೂಸಿದನು 11೫!| 


ವೀರ ಸಿರಿಮುಡಿ ಮುರಿದ ಪಾರ್ಥಿವ 
ಪಾ ರಘೂತ್ತೆಮನನ್ನು ನೋಡುತ 
ಪೌರುಷದ ಬಗೆಯರಿಯದಿರ್ದರು ಲಜ್ಜೆಯಿಂ ಬಾಗಿ | 
ಪಧಾರುಣಿಯ ಮಗಳೆಮಗೆ ದುರ್ಲಭ 
ಹಾರುಗಾಣಿಸಿ ರುದ್ರ ಜಾಸವ 
ಹೇರುವನು ರಘುರಾಮ ಸೀತಾರಮಣಿಯಂ ವರಿಸಿ lal] 


ಕೆಲರಸೂಯೆಯೊಳವನ ಬೈದರು 
ಲರು ಹೊಗಳಿದರವನ ಮೈಮೆಯ 
ಇಹೆಲರು ನಮಗೇಕೆಂದು ಮೌನವ ಧರಿಸಿದರು ಭಯದಿ | 
ಲರು ಮುಳಿವರು ಕೆಲರು ನಲಿವರು 
ಲರು ಸೀತೆಗೆ ರಾಮನೇ ಸರಿ 
ಖೆಲವಿದೇಕೆಂಡೆನುತ ಮನದಾಸೆಗಳ ನೀಗಿದರು 1೬1 


೯೪೫ 


೯೩ 


& 


ಶ್ರೀ ತುಲಸೀ ರಾಮಾಯಣ 


ಜನಕ ಸುಮುಹೂರ್ತದಲಿ ಮಗಳನು 
ಧನುಷಯಾಗಾಲಯಕೆ ಕರೆಯಿಸೆ 
ವನಜಮುಖಿಯರು ಜಾನಕೀಡೇವಿಯೆನು ಸಿಂಗರಿಸಿ | 
ಅನುನಯದಿ ಕರೆತರಲು ಹಾಡುತ 
ವನಜಲೋಚನೆ ನಡೆದು ಬಂದಳು. 
ಇನಕುಲೋತ್ತಮನನ್ನು ನೆನೆಯುತ ಭೆಕ್ತಿಭಾವಡದಲಿ ಗ 


ಶಾರದೆಯು ವಾಚಾಳಿ ಶಿವನಿಗೆ 
ಪಾರುನತಿಯರ್ಥಾಂಗಿ ಮತ್ತಾ 


. ಮಾರಸತಿಯತಿ ದುಃಖಿತಳು ತನುರಹಿತ ಪತಿಗೂಡಿ | 


ಕ್ಷೀರಸಾಗರ ಹುವರಿ ಲಕ್ಷ್ಮಿಗೆ 
ಘೋರ ವಿಷಸುರೆ ಸಹೆಭವರು ಮೇ 
ಣಾರ ಕಾಣೆನು ಸೀತೆಯಂ ಪೋಲ್ವರನು ಲೋಕದಲಿ lei 


ಪರಮಕಾಂತಿ ಷಯೋದಧಿಯ ಸೌಂ 
ದರ್ಯ ಕೂರ್ಮನ ಮೇಲೆ ಶೋಭಾ 
ಹರುಷ ವಾಸುಕಿ ಕಟ್ಟ ವರಶ್ಚಂಗಾರ ಮಂದರನ | 
ಇರಿಸಿ ಮುದೆದಿಂ ಮನ್ಮಥನೆ ನಿಜ 
ಕರಕಮಲದಿಂ ಕಡೆಯಲಾ ಪಯ 
ಶರಧಿಯಲಿ ಸುಖಮೂಲ ಸುಂದರಿ ಲಕ್ಷ್ಮಿಯುದಿಸುವಳು no 


ಅಂತೊಗೆದೆ ಸಿರಿದೇವಿ ರೂಪಕ 
ನಂತಮಡಿ ಮಿಗಿಲೀ ಧರಾತ್ಮಜೆ 
ಗಿಂತ ನಿರ್ಮಲ ಸಾಧುರೂಪಾರ್ಗುಂಟು ಲೋಕದಲಿ | 
ಸಂತಸದ ಖನಿ ಸಂತ ಭಕ್ಕರ 
ಚೆಂತನೆಯ ಚಿಮ್ಮೂರ್ತಿ ರಾಘವ | 
ನಂತರಂಗದದೇವಿ ನಾರೀರೂಪಕುಲ ಸೂರ್ಯ 1೧೧೪ 


ಬಾಲಕಾಂಡ ೯೪೬೩ 


ಚತುರೆಯರು ಕರೆತರುವ ಸೀತೆಯ 
`ನೆತಿಮುದದಿ ಹಾಡುತ್ತ ಚಾಪ 
_ ಕ್ರತುವ ಮಾಡುವ ನಿಲಯ ಸೇರ್ದರು ಮಂದಗಮನದಲಿ | 
ಸಾರ! ಸ್ತುತಿಸಿದರು ವರಿಸುವ 
ಮತಿಯ ಮರೆತರು ಮನಕೆ ಭಕ್ತಿಯ | 
ಗತಿಯ ಕಾಣಿಸಿ ಕರನ ಜೋಡಿಸಿ ನಮಿಸಿದರು ಮನದಿ 1೧೨! . 


ಧರಿಸಿ ರತುನಾಹಾರ ಪದಕವ 
ನುರುತರಾಭರಣಗಳಲೊಪ್ಪುತ 
ಲಿರಿಸಿ ಕತ್ತುರಿ ತಿಲಕ ಲಕ್ಷ್ಮಿಯ ಜರೆವ ಕಾಂತಿಯಲಿ "| 
ಬರುತಿರಲು ಗಜಗಮನೆ ನಿಜ ಮ್ಛೈ 
ಮರೆತು ಸಕಲರು ಲೋಕಮಾತೆಗೆ 
ಶಿರವ ಬಾಗುತೆ ನಮಿಸಿದರು ಭಯಭರಿತ ಭಕ್ತಿಯಲಿ ` 1೧೩! 


ಕ್ಕ 


ಮೊಳೆಗೆ ದುಂದುಭಿವಾದ್ಯ ಬರ್ದಿಲ .. 
ರೊಲಿದು ಸುರಿದರು ಕುಸುಮವರ್ಷವ 
ನಳಿನಮುಖಿಯರು ಹಾಡೆ ರಂಭಾದಿಗಳು ನರ್ತಿಸಲು | 
ಹೊಳೆವ ಮುಖಚಂದ್ರಮನ ಕಾಂತಿಯ 
'ವೆಳಗ ಬೀರುತ ತೊಳಪ ರಶುನಾ 
ವಳಿಯ *ಂಕೆಣಿರವದಿ ಬಂದಳು ಪಿಡಿದು ಮಾಲೆಯನು ॥8೧೪॥ 


ಬಂದು ಲಜ್ಜಾ ಭರದ ಭಾರದಿ 
ಮುಂದಿರುವ ನೃಪಸುತರ ನೋಡದೆ 
ಸಿಂಧುಶಯೆನನನರಸಿವಳು ಸೀತಾರಮಣಿ ನಲಿದು | 
ಇಂದುಮುಖ ಮಣಿವಿಷ್ಟ ರದೊಳಿರೆ 
ಮಂದಹಾಸದಿ ನರ್ದನಸೆ ನಿಧಿ 
ಬಂದೊಡೆಗಿದೊಲು ಹಿಗ್ಗಿದಳು ರಘುವರನ ನೋಡುತಲಿ ॥೧೫ 
7 


ಲೆ 


ಶ್ರೀ ತುಲಸೀ ರಾಮಾಯಣ 


ವಿಲಿಸಿದಳು ರಘುವರನ ಮೂರ್ತಿಯ 
ನಲಿದು ಹೈದೆಯದಿ ಹಿಗ್ಗಿ ರಾಮನ 
ಸುಳಿವುದೋರಲು ಕೋಟ ಮನ್ಮಥರೂಪ ಧಿಕ್ಕ ರಿಸಿ | 
ಒಲಿದು ಕೊಂಡಾಡಿದರು ಸೀತೆಯ 
ಚೆಲುವ ನರನಾರಿಯರು ರಾಯನ 


ಛಲವ ಬಿಡಿಸೆಂದೊರಲಿದರು ಕಾಮೂರಿಯನು ಬೇಡಿ la Il 


ದಿಕಪ ವಂಶೋದ್ಭ್ಛವನು ದಶರಥ 
ತನಯ ಮೇಘ ಶ್ಯಾಮಸುಂದರ 
ನನಘ ಮಹಿಮಾರ್ಣವನು ವೀರನು ಸಾಧುಗುಣಯುತನು | 
ಜನಕಸುತೆಗೊಫ್ಪಿ ಹನು ವಿನಯದಿ 
ಜನಪ ವೈವಾಹೆನನು ಮಾಡಲಿ 
ಧನುವನೆತ್ತುವ ಕಾರ್ಯನಿನ್ಹೇಕೆಂದುದಾ ಸಭೆಯು 1೧೬೭! 


ವಂದಿಮಾಗಧವೃಂದ ಹೊಗಳಿದು 
ದಂದು ಬಿರುದಾವಳಿಯ ಭೂಪತಿ 
ವೃಂದ ಕೇಳ್ದುದು ಜನಕರಾಯನ ರಪಣಮಂ ಸಾರಿ | 


ಬಂದಿಹಿರಿ ವೀರಾಧಿನೀರರು 


ಸುಂದರಿಯ ಬಯಕೆಯಲಿ ಮೊದಲೊಳ 

ಗಿಂದುಮೌಳಿಯ ಧನುವ ವರಿಸಿರಿ ವಿಜಯಸಿರಿಯೊಡನೆ 11೧೮॥ 
ಭೂಪ ಭುಜಬಲ ಶಶಿಗೆ ರುದ್ರನ 

ಚಾಪರಾಹು ವಿದೇಹನರಪತಿ 

ಚಾಪಮುರಿದರಿಗೀವ ಪುತ್ರಿಯಕರವ ತಳುವದೆಯೆ | ` 

ಭೂಪವಂಶನಿಭಾಡ ರಾವಣ 

ನೀ ಪುರಾರಿಯ ಧನುವನೆತ್ತಲು 

ತೂಪಿರಿದು ಮೈಯೊಡೆದು ಕೆಡೆದನು ಭೂಮಿಯಲಿ ಹೊರಳಿ ॥1೧೯॥ 


ಜಾಲಕಾ೦ಣಡ 


ಏಳಿ ವೀರೋತ್ತಮರೆ ಕೀರ್ತಿನಿ 
ಶಾಲಮತಿಗಳೆ ರುದ್ರ ಚಾಹನ : 
ಲೀಲೆಯಿಂದೆತ್ತು ತಳ ಮುರಿದೊಡೆ ನಿಮಗಹುದು ಕೀರ್ತಿ | 
`ಏಳುತೀ ಧನುವೆತ್ರಿ, ಭಂಗಿಸಿ 
ಸನೀಲಲೋಚನೆ ಕರೆದ ಜಯಮಣಿ 
ಮಾಲೆ ಧರಿಸಿದ ರಾಜಪುತ್ರನೆ ಧನ್ಯನೀ ಜಗದಿ loll 


ಕೇಳಿದರು ಜನಕ ಪ ಪ್ರತಿಜ್ಞೆ ಯೆ 
ತಾಳಿ ರೋಷಾಗ್ರ್ರಿಯನು ಟ್‌ ಪವ 
ಚಾಳಿಸಲು ಪಲ್ಲ 'ಡಿದು ಭುಜಗಳ ಹೊಯ್ದು ಶಿರನೆಗಹಿ 1 
ನೀಲಲೋಚನೆ ! ರೂಸಮೊಂದೆಡೆ 
ಕಾಲರುದ್ರನ ಜಾಪಮೊಂದೆಡೆ 
ಮೇಲೆ ರಾಮನ ಬರವು ಮುರಿದುದು ರಾಯಭುಜಬಲವ 1೨೧1! 


ಹ 


ವೀರವಂಶಘರಟ್ಟ ರಾಜಕು 
ಮಾರ ಕಂಠೀರರವರು ಬಜ್‌ 
ಕೇರಿಸಲು ಹೆಡೆ - ಮುಗ್ಗು ರಿಸಿದರು ಶೋಣಿತವಕಾರಿ |: 
ಧಾರುಣಿಯ ನೃ ಹವರ್ಗವನು ಕಾ 
- ಮಾರಿ ಸ ಚ ಚು ಲಜ್ಜಾ 
ಭಾರದಲಿ ನಿಜಪೀಠ ಸಾರ್ದರು ಮೌಾನಮುದ್ರೆ ಯಲಿ 11೨೨1 


ಅರಸುಗಳ ಭುಜಲಕ್ಷ್ಮ್ಮಿ ತೊಲಗಿರೆ 
ಧರೆಯ ಕಚ್ಚಿ ತು ನ 
ಅರಿಯೆದಾ ಜಗ ಜಾರಿದರಿಳಿದು ತಲೆವಾಗಿ | 
ಹರನ ಚಾಪದ ತೊಡಕು ಮೇಣಾ 
ಧರಣಿಜಾತೆಯ ಮೋಹೆ, ಬಲಹೀ 
ವರಿಗೆ, ನಮಗೇಕೆನುತಲಿರ್ದರು ಮತ್ತುಳಿದ ನೃಪರು 11.೨೩. || 


ಶ್ರೀ ತುಲಸೀ ರಾಮಾಯಣ 


ಮತ್ತೆ ಸಾಗಿದರೊಟ್ಟು ಗೂಡುತ 
ಹತ್ತುಸಾವಿರ ಮಕುಟಿವರ್ಧನ 
ರಿತ್ತಿ ಕೈಕಾಲಿರುಕಿ ಚಾನದ.ಮೇಲೆ ಕೆಡಹುತ್ತ | 
ಉತ್ತಮದೆ ಹೆದಿಬದೆಯ ಕೆಣಕುವ 
ಮತ್ತ ಕಾಮುಕನಂತೆ ಬಿದ್ದರು 
ಕತ್ತಲಿಕ್ಟಿತು ಸೆರೆಯು ಸಿಕ್ಕಿತು ಜೀವತಳಮಳಿಸಿ owl 


ಉಡುಗಿದುದು ಭುಜಶಕ್ತಿ ಕಾರ್ಮುಕ 
ಮಿಡುಕದಾದುದು ಮೇಲುಸಿರಿನಿಂ 
ನಡುಗಿ ಚಾನದ ತೊಡಕಬಿಟ್ಟರು ಘಾಸಿಯಾಗುತಲಿ | 
ಅಡಗಿಸುತೆ ಕರತಲದಿ ಮೊಗವನು | 
ನಡೆದು ಪೀಠವ ನೆಮ್ಮಿ ಕುಳಿತರು 
ಪಡೆದು ವೈರಾಗ್ಯವನು ಮೋಹವ ತೊಡೆದು ಮನದಿಂದ 1೨೫॥ 


ನೋಡಿ ಮಿಥಿಲಾಧಿಪತಿ ವೀರರು 
ಪಾಡಳಿದು ಕುಳ್ಳಿ ರಲು ಖತಿಯಲಿ 
ಬಾಡಿದುದು ವಿಕ್ರಮವು ಶಿವಧನುವಿದಿರಿನಲಿ ನಿಮಗೆ | 
ಬೇಡ ನಿಮಗೀ ಚಿಂತೆ ಚಾಪದ 
ಜಾಡನರಿಯಿರಿ ಹೆಣ್ಣ ಹೆರಿಬದೆ 
ಮೋಡಿಯೇತಕೆ ಬಾಹುಬಲ ಬರಡಾಯ್ತು ಹೋ ಯೆಂದ ॥೨೬॥ 


ಧನುವ ಭಂಗಿಸಿ ಸತಿಯ ವರಿಸುವ 
ಮನೆದಿ ಸುರಮಾನನರು ಕಿನ್ನರ 
ದನುಜ ವಿದ್ಯಾಧರರು ವೀರಕ್ಷತ್ರ ಭೂಮಿಪರು | ` 
ವಿನುತ ವಿಕ್ರಮ ಭುಜರು ಬಂದೀ 
ಧನುವ ಕಂಡಿರಿ ಮೌನ ತಾಳಿರಿ 
೦ 
ನೆನಹು ಮಕಿತಿರಿ ಶಕ್ತಿ ಪೊಳ್ಳಾ ಯ್ತೆಂದನಾ ಜನಕ 1೨೭! 


ಬಾಲಕಾಂಡ 


ಅವನಿಯೊಳು ವಿಧಿ ಸೃಜಿಸಲಿಲ್ಲವೆ 
ಬುವಿಯಮಗಳಿಗೆ ಪತಿಯ ಮತ್ತೀ 
ಶಿವನ ಕಾರ್ಮುಕ ಪಿಡಿನ ನೀರನು ವು ಗ | 
ಅವನಿ ಶೂರಾಭಾವ ಮಾಗಿರ 
ಲವನಿಜೆಯ ವೈವಾಹೆನಿಂದುಜೆ 
ಸವರಿದೆನೆ ಪುಣ್ಯಗಳನೆಂದಾ ಜನಕ ಖತಿಗೊಂಡ 11೨೮! 


ಕೆರಳಿದನು ಸೌಮಿತ್ರಿ ರಾಮನ 
ಬೆರಳ ಸನ್ನೆಗೆ ಸೋತು ನುಡಿದನು 
ತರಣಿ ಕುಲದರಸನಿರೆ ಶೂರಾಭಾವವೇ ಲೋಕ | 
ಮುರಿವೆ ನಾನೀ ಧನುವ ಸುಲಭದಿ ' 
ಕರುಣದಿಂದಾಣತಿಯನಿತ್ಕೊಡೆ 
ಹರನ ಕಾರ್ಮುಕವೆತ್ತ ಮತ್ತೀ ಬಾಹುಬಲವೆತ್ತ ೨೯ 


ಮುರಿಯದಿರ್ದೊಡೆ ಧನುವ-ಕಾರ್ಮಕ 
ಶರವ ಮುಟ್ಟಿನು ಮುಂದೆ ರಘುಕುಲ 
ಸೆರಸಿರುಹೆ ನೀನಿರಲು ಜನಕನ ಭಂಡ ನುಡಿಯೇಕೆ 9! 
ಬೆರಳೊಳೆತ್ತುತ ನೂರುಯೋಜನ 
ತಿಕೆಯೊಳ್ಳೆದುವೆ"ಕೊಡು ಕೊಡಾಣತಿ : 
ಬರಡುಬಿಲ್ಲನು ಮುರಿವೆನೆಂದನು ರುಡಿದು ಲಕ್ಷ್ಮಣನು lls, oll 


ನಡುಗಿದುದು ಕುಲಶಿಖರ ದಿಗ್ಗಜ 
ಪಡುಗಿ ಮೈಮರೆತಿರಲು ಪೌರುಷ - 
ವಡಗಿ ಕುಳಿತರು ಮಿಕ್ಕರಾಯರು ವಶೌನಮನದಿಂದ | 
ಪೊಡವಿಸುತೆ ಮೊಗವರಳಿ ರಘುವರ 
ಮೃಡನ ಚಾಪವನೆತ್ತಿ ಕರವನು 
ಪಿಡಿವನೆಂಬಾತುರವ ಪಡೆದಳು ಜಯವ ಕೋರಿದಳು 1೩೧ 


ತ್ರೀ ತುಲಸೀ ಬಾಮೌ ಯಣ 


ಹೆರುಷಮಾದುದು ಮುನಿಗೆ 'ತರಳನ 
ಬೆರಳೆ ಸನ್ನೆಯೊಳೊಲಿದು ಕೂಡಿಸಿ 
ತರೆಣಿಕುಲ ಪಂಕೇಜ ಸೂರ್ಯನ ಸಿರಿನೊಗನ , 
ಧರಣಿಜೆಯೆ ಪರಿತಾಪ ನೀಗಿಸು 


- ಹೆರನ ಕಾರ್ಮುಕನೆತ್ತಿ ಭಂಗಿಸಿ . 


ಸಿರಿಯ ಕರವಿಡಿಯೆಂದೆ ನಿಶ್ಚಾ ಮಿತ್ರ: ಮುನಿರಾಯ ೨೫ 


. ಗುರುಚರಣಕಭಿನಮಿಸಿ ಮೆಲ್ರನೆ 
ಹರಿಯಸೀಠವ ಬಿಟ್ಟು ನಿಂದನು 
ಶಿರವ ಬಾಗಿಸಿ ಮುಗುಳು ವಗೆಯಿಂ ನೋಡಿ ಪಮ ಸಯ | 
ಗಿರಿಯನೇರುವ ಸೊರ್ಯನೊಲು ರಘು 
ವರನು ಕೇಸರಿಪೀಠ ಶಿಖರದೊ 
ಳುರುತರದೊಳುದಿ ಸಿದನು ಜಯಜಯಯೆ ನಲು ಸುದೇಶ ls alk} 


ಪಡೆಯುತಾಶೀರ್ವಾದ ಕಾರ್ಮುತ 
ದೆಡೆಗೆ ಬಂದನು ರಾಮ ನೆನೆದನು 
ಮೃಡನಸದೆಗಳ ದೇವ-ಮುನಿ ಚರಣಗಳ ಸ್ಮರಿಸುತ್ತ | 
ಕಡೆಗೆ ಗುರುವಂ ನೋಡಿ ದಶರಥ 
ನಡಿಗಳಿಗೆ ನಮಿಸುತ್ತ ತುತಿಸಿದ 
ಮೃ ಡಸುತನ ನಾಮಗಳ- ಬ ನರಶಿನನ ವನುನ 1೩ 


ತಂದೆತಾಯ್ದಳ ೇವೆಗ್ಟೈದಕೆ 
ವಂದಿಸಿದೆನಾಜೊಡೆ ಯು ಗುರುಪದ 
ವಿಂದು ತನ್ನೊಳು ಸುಕೃತನಿರ್ದೊಡೆ ರುದ ದ್ರಧೆಕುನೊಕಿಷು | 
ಕುಂದಪುಷ್ಪದ ನಳ ಲು ಮುರಿ 
ವಂದವನು ನೃ ಸಜನಕ ನೋಡಲಿ 
ಯೆಂದು ಬಲನಂಡೆರಗಿ ಕ್ಸ ನೀಡಿದನು ಕಾರ್ಮುಕೆಕೆ (1-1 


ದಾಲಕಾಂಡ . 


ತರಳೆಯರು ತೋರಿದರು ರಾಣಿಗೆ 
ಹೆರನ-ಬಿಲ್ಲನು ತೊಡುವ ರಾಮನ 
ಪರಿಯನರಿಯದೆ ಮನದೊಳಾತುರಗೊಂಡಳಾಡೇನವಿ | 
ಪರಮ ಭುಜಬಲ ವಿಕ್ರಮರನೀ 
ಹರನ ಕಾರ್ಮುಕ ಸೋಲಿಸಿತು ಕಿರು 
ವರೆಯನೀ ಹು ಹುಟು ` 1೩೬! 


"ಟ್‌ ಬಾಣಾಸುರನ ಭೂ 
ಪಾವಳಿಯ ಧನು ದಿಂಡುಗೆಡೆದುದು 
ಭಾವಿಸಲು ರಾಮಂಗುಮಸದಳವೀ ಮಹಾಚಾಪ | 
ಈ ವನಜಮುಖನೆತ್ತುವನೊ ಸೀ 
ತಾವಧುವ ವರಿಸುವಮೊ ಶಿವಶಿವ 
ದೇವಿ ಸುಕ ಸ ತವನರಿವರಾರೆಂದಳು ಸತೋ 1೩೩೭! 


ವನಧಿಯಾಪೋಶನವ ಮಾಡಿದ 
ಮುನಿಯು ಕಲಶಜನೆತ್ತ ಮೇಣಾ 
ವನಧಿಯಿತ್ತ ಲು, ರವಿಯ ಬಿಂಬವ ನೋಡೆ ಕಿರಿದೆಹುದು | 
ಮಿನುಗಲುದಯಾಜಲದಿ ಮೂಜಗ 
ವನು ಮನೋಹರವಾಗಿ ಬೆಳೆಗುವ 
ದಿನನಕುಲಮಣಿ ಬಾಲನಾದೊಡೆ ಶಕ್ತಿ ಕರಿದೆಹುಡಿ! ಲಗ 


ಸುಲಭರೇಂ ಹೆರಿಹರವಿರಿಂಚಿಗ 
ಳೊಲಿವರಲ್ಲವೆ ಸುಲಭಮಂತ್ರಕೆ 
ಸುಲಭರೇಂ ಸುರವರರು ಮಂತ್ರಕೆ ಯು 
ಕಲಭ ಮದಿಸಿರಲೇನು ಧನ್‌ 
ಸುಲಭದಿಂದಂಕುಶದಿ ನಡೆಸನೆ 
ಬಲವ ತೋರುವ ತೆರಳನೆಂದರು ಸಕಲವನಿತೆಯರು acl 


೧೦೫ 


2 


೧೦೪ 


ಶ್ರೀ ತುಲಸೀ. ರಾಮಾಯಣ 


ಹೆರುಷಮೂಡಿತು ಮನದ ಸಂದೆಗ 
ಮುರಿಯೆ ರಾಮಫ್ರೀತಿಯುದಯಿಸೆ 
ಧರಣಿ ಜಾತೆಗೆ ದುಃಖನೋಡಿತು ರಾಮಬಲವರಿತು | 
ಹೆರಸತಿಯೆ ಸದಸಂಕರುಹೆಯುಗ 
ವರವ ನೆನೆದಳು ರಾಮಚಂದ್ರನ 
ಚರಣಕಮಲವ ಭಜಿಸಿದಳು 'ಸನೀತಾರಮಣಿ ಮನದಿ loll 


ಕ ಕ 


ಮಾಡಿ ಮಾನಸಪೂಜೆ ಜಾನಕಿ 
ಬೇಡಿದಳು ಪಾರ್ವತಿಯ ವಿನಯದಿ 
ಕಾಡಿದಳು ಗಣಸತಿಯ ರುದ್ರನ ಕರುಣ ಜಿಕ್ಷೆಯನು | 
ನೀಡೆನುತಲೆರೆಗಿದಳು ಭಕ್ತಿಯ 
ಜೋಡು ತೊಟ್ಟಳು ರಘುವರಗೆ ಜಯ 
ಬೇಡಿ ನಿಂದಳು ಪಿತನ ಶಸಥಕೆ ಮರುಗಿ ಕಂದಿದಳು Heal 


ಸಚಿವರಿಗೆ ಮತಿಯಿಲ್ಲ ಮೌನಿಗ 
ಳುಚಿತವರಿತೆನರಲ್ಲ ಮಾಡಿದ 
ವಚನನೆಂತೆಂದರಿಯ ಜನಪತಿ ಮುಂದೆ ಗತಿಯೆಂತೊ ?| 
ಶಚಿಯರಸನಾಯುಧವ ಪೊಳ್ಗ ಳಿ p 
ವಚಲಶಕ್ತಿಯ ಖನಿಯು ನರಪತಿ 
ನಿಚಯ ಭೀಕರಚಾಸ ರಾಮನ ಬಲಕೆ ಮಣಿಯುವುಜಿ ! ॥೪೨॥ 


ಪರಮಪಾವನ ರುದ್ರ ಚಾಪವೆ 
ನರಪರಲಿ ನೀ ತೋರು ಶಕ್ತಿಯ 
ಸರಳ - ಕುಸುಮಶರೀರ ರಾಮಗೆ ಹೆಗುರುಮಾಗೆಂದು | 
ತರಳೆ ಬಹುಪರಿಯಿಂದ ಜಾನಿಸಿ 
ಮರುಗಿ ವಿವಿಸನ ನೂರುಯುಗಗಳ 
ತೆರದಿ ಕಳೆಯುತಲಿಹಳು ರಾಮಗೆ ಜಯನ ಬಗೆಯುತ್ಸ 1೪೩! 


ಬಾಲಕಾಂಡ ೧೦೫ 


ಸೀತೆಯಾತುರವರಿತು ರಪಣಕೆ 
ಸೋತು “ರಘುಪತಿ ವರಿಸದಿರ್ದೊಡೆ - 
ಮಾತುಮುರಿದೊಡೆ ಜೀವತೊರೆಯುವೆ ವೆಂಬ ಪಣವರಿತು | 
. ಮಾತನಾಡದೆ ಗುರುವ ವಂದಿಸು. : 
ತಾತುರದೊಳೀಕ್ಷಿಸಿದ ಚಾಪವ 
ಭೂತಲವು ನಡುಗಿದುದು ಕಮಠನ ಧರ್ಯ ಜಾರಿದುದು ೪೪! 


ಮನದಿ ನಮಿಸಿದ ಗುರುವ ಮತ್ತಾ 
ಧನುವ ಸುಲಭದೊಳೆತ್ತೆ ಹೊಳೆವುತ 
ಮಿನುಗೆ ಚಾಸವ ಬಾಗಿಸಲು ರಂಜಿಸಿತು ಕರಪುಟದಿ | 
ಧನುವನೆತ್ತಿದ ಬಗೆಯನರಿಯರು 
ಧನುವ ಬಾಗಿಸಿ ಹೆಡೆಯನೇರಿಸೆ 
ಚಣದೊಳೆರಡಾಗುತ್ತ ಮುರಿದುದು ಘೋರನಿಸ್ಟನದಿ ೪೫ 


ಸರುವ ದೆಸೆಯೊಳು ಭೀತಿ ತುಂಬಿತು 
ಮುರಿದ ನಿನದಕೆ ರವಿಯ ಶೇಜಿಗ 
ಅರದೆ ನಿಜಮಾರ್ಗವನು ಬಿಟ್ಟೋಡಿದುವು ದೆಸೆದೆಸೆಗೆ | 
ಕಿರಿಚಿದವು' ದಿಗ್ದಂತಿ ಕಮಠನು 
ಮರೆತ ಮೈಯನು ನಾಗನುರುಳಿದ 


ಧರೆ ರಸಾತಲಕಿಳಿಯಿತೆಂಬೊಲು ತೋರ್ದುದಾಗಲ್ಲಿ gall 


ಸುರನರೋರಗ ದನುಜ ಮುನಿಗಳು 
ಕರವ ಕರ್ಣದೊಳಿಸ್ತಿ ನಡುಗುತ 
ಧರೆಗೊರಗಿದೆರು ಮೂರ್ಛೆವೋದರು ಧ ನುರಿನಾದದಲಿ | 
ಹರಿಯೆ ಶೀತಲವಾಯು ತಿಳಿಯುತ 
ಹರನ ಕಾರ್ಮುಕ ಮುರಿದರವಮೆಂ 
ದರಿತು ಸರ್ವರು ಭರದಿ ಜಯಫೋಷವನು ಮಾಡಿದರು ೪೭ 


೪೦೬ 


ಶ್ರೀ ತುಲಸೀ ರಾಮಾಯಣ 


| ತೊಲಗಿದುದು ಭಯ ಹೆರುಷಮುಕ್ಕಿತು 
ಲಲನೆಯರು ಹಿಗ್ಗಿ ದರು ಜನಪತಿ 
ಪುಳಕ ,ಜಲದೊಳಗದ್ದೆ, ರಾಣೀವಾಸವನಿತೆಯರು | 


"ಇಳೆಯ ಮಗಳನು ಪರಸ ಹೊಗಳಿದ 


ರೊಲಿದು.ಕೊಂಡಾಡಿದರು ಸುಕೃತೆವ 
ಸುಳಿದುದಾ ರಘುರಾಮನಾಮವು ದಿಸೆದೆಸೆಯೊಳಂದು 1೪೮1 


ಎರಡು ಭಾಗವ ಮಾಡಿ ಜಚಾಹನ 
ಧರೆಯ ಮೇಲಿಳುಹಿದೆನು ರಾಘವ 
ಸರುವ ದೇವಾದಿಗಳು ಸುಖವನು ಪೊಂದಿದರು ನೋಡಿ | 
ಗುರುವು ವಿಶ್ವಾಮಿತ್ರ ರೂಪದ 
ವರಪಯೋನಿಧಿಯಲ್ಲಿ ರಘುವರ 
ನುರುತರ ಪ್ರೇಮಪಯ ತುಂಬುತ ತುಳುಕಿತಾಗಲ್ಲಿ . lvl 


ee ನೋಡಿ ಪ 
ಪ್ರೇಮವಾರಿಧಿವುಕ್ಳಿ ಹೆರಿದುದು 
ರೋಮಪುಳಕಿತನಾದ ಪರಿತೋಷಮನನಾಗಿ | 
ರಾಮ ಮಂಗಳನಾಮ ಮಯಮಾ 
ಯ್ರಾ ಮಹೀತಲ - ಸುರರು ಗಗನದಿ 
ರಾಮಚಂದ್ರನ ಮೇಲೆ ಸುಮವರ್ಷವನು ಸುರಿಸಿದರು: 11೦1 


ವಿಧಿಯು ಮೊದಲಾದಖಳ ಸುರಗಣ 
ಬುಧರು ವಿದ್ಯಾಧರರು ಖಚರರು 
ಸಿದ್ದ ಕಿನ್ನರ ನಾಗ ಮುನಿಗಳು ಬಂದು ನೋಡಿದರು | 
ಪದುಳದಿಂ ದರ್ಶನವ ಮಾಡುತ 


`ಪದತಲದಿ ನೊಸ ಸಲಿಕ್ಕಿ ವಂದಿಸಿ | | 


ಮುದದಿ ಸುರವನಿತೆಯರು ನರ್ತಿಸಿ ಗಾನಮಾಡಿದರು ಜಗ 


ಬಾಲಕಾಂಡ | ೧೦೩ 


“ಪಸರಿಸಿತು ಕಾಳ್ಲಿಚ್ಛಿನಂದದಿ 
ಪೆಸುಮತಿಯೊಳೀ ವಾರ್ತೆ ಕೈಗೂ 
ಡಿಸಿದ ಸೀತಾ ವಾಂಛಿತವ ವಿಧಿಯೆಂಬ ನಿರ್ಫೋಷ | . 
ದೆಸೆದೆಸೆಗಳಲಿ ತುಂಬಿ.ಜಯರವ 
ಮೆಸೆದು ಕಾರ್ಮುಕ ಭೇದರವಮಡ 
'ಗಿಸಿತ್ತು ಭಯಮೋಡಿದುದು ಸಂತಸವೆಳೆಗು ಹೊಳೆದಿರಲು 1೫೨1 


ವಂದಿಮಾಗಧರೊಲಿದು ಹೊಗಳಿದ 44 
ರಂದು ರಾಮನ ಕೀರ್ತಿ ಜಗಕಾ 
ನಂದಮಾಗಲು ಜನಕ ಧನಕನಕಾದಿಗಳನಿತ್ರ. | 
ದುಂದುಭಿಯು ಕಹೆಳೆಗಳು ಭೇರೀ 
ವೃಂದ ಮೊಳಗಲು - ಸೀತೆಯಿದಿರಲಿ 
ನಿಂದು ವರನಾರಿಯರು ಗಾನವಮಾಡಿದರು ನಲಿದು [೫೩ 


ಮುನಿಶತಾನಂದಾಜ್ಞೆ ಯಲಿ ಸಖಿ 
ಜನರು ಸೀತೆಯೆ ಮಂದೆಗತಿಯಿಂ 
ದಿನಕುಲೋದ್ಧ ವನೆಡೆಗೆ ಕರೆತಂದರು ಸರಾಗದಲಿ | 
ವನಜಹಸ್ಮದಿ ಪಿಡಿದು ಮಾಲೆಯ 
ಜನಕಸುತೆ ಹರಿಯನ್ನು ಕಾಣಲು, 
ತನುವ ಮರೆದಳು ಸೂರೆಗೊಟ್ಟಳು ಚಿತ್ತಪದತಳದಿ 1೫೪! 


ಕರದ ಮಾಲೆಯ ಮರೆತು ರಾಮನ 
ಚರಣಗಳ ನೋಡುತ್ತ ನಿಂದಿರ 
ಲರಿತು ಸಖಿಯರು ಸೀತೆ-ರಾಮಗೆ ಮಾಲೆ ಸೂಡುತಲಿ | 
ಭರದಿ ವರಿಸಿದಳೆಂದು ಪಾಡಲು : 
ಧರಣಿಸುತೆ ನಡುಗುತ್ತ ಮಾಲೆಯ 
ಸಿರಿವರಗೆ ಹಾಕಿದಳು ಜಯಜಯನಾದೆ ಮೊಳಗುತಿಕಿ 18 


೧೦೮. 


ಶ್ರೀ ತುಲಸೀ ರಾಮಾಯಣ 


ಜನಕಜೆಯ ಕರಮಾಲೆ ರಘುಪತಿ ಶಿ 
ತನುವಲಿಂಕರಿಸಿರಲು ದುರ್ಜನ . 
ದನುಜ ಮೊದೆಲಾದವರ ಸೊರ್ಕಡಗಿದುದು ಜಾಸ್‌ | 
ಇನಕುಲದ ಕೇೀರ್ತಿಗಳ ವಿಪ್ರ ರು 
ವಿನಯೆದಿಂ ಸೇರ್ತಿಸಲಶಿ ಜತನ 
ಮನನತಾಳ್ವನು ಜನಕ ಹೊಂಪುಳಿಯೋದ ಮೈಮರೆತು 135೬ 


» ಚರಣಸೋಂಕಲು ಶಿಲೆಯಹಲ್ಯಾ 
ತರುಣಿಯಾದುದೆರರಿತು ಜಾನಕಿ 
ಕೊರಳೆ ನವರತ್ನ ಗಳು ಸಿರಿಪದ ಸೋಂಕಲೇನಹುಡೆೊ 9! 
ಅರಿಯನೆಂದಾ ಸೀತೆ ಪದಯುಗ 
ಥೆರಗದಿರೆ ಮನದೊಳಗೆ ನಕ್ಕನು 
ಧರಣಿಜಾತೆಯ ಮಮತೆಯರಿಯುತ ರಾಮಚಂದ್ರಮನು 18೬೬ 


ವಿಶ್ರಾಮ ೯ 


ಸೂ! ಹೆರಧನುವ ಮುರಿದ ಧ್ವನಿಯನಾ 
ಪರಶುರಾಮನು ಕೇಳಿ ಮಿಥಿಲಾ 
ಪುರವ ಸಾರಲು ಗರ್ವಖಂಡನಗೈದ ರಘುರಾಮ | 


ಫಾಲನೇತ್ರನ ಧನುನ ಮುರಿಯಲು 
ಮಾಲೆಸೂಡಿದಳಾ ಧರಾತ್ಮಜೆ 
ನೀಲಮೇಘಶಾ ಮಸುಂದೆರನನ್ನು ವರಿಸಿದಳು | 
ಕೋಳುವೋದುದು ಮಿಕ್ಕ ಭೂಪರ 
ಬಾಳ್ಕು ಕೆರಳಿತು ರೋಷವಹ್ಲಿ 
ಜ್ವಾಲೆ, ಜರೆದರು ಜನಪತಿಯ ಖತಿಯಿಂದ ಬಹುವಿಧದಿ ॥೧॥ 


ಬಾಲಕಾಂಡ 


| ಹಿಡಿದು ಕಟ್ಟುವೆವೀ ಕುಮಾರರ . 

ಕಡಿದು ಬಲಿಯಿಕ್ಟುವೆವು ತಡೆದರ 

ಪಿಡಿದು ಕೊಲ್ವೆವು ಜನಕ ನಿನ್ನೀಕುಲವ ಕಲಕುವೆವು | 
ಸುಡುಸುಡೀ ಛಲ ಬರಡು ಚಾಪವ 

ಪುಡಿಯ ಮಾಡಿದೊಡೀ ಕುವರಾರಗೆ 

ಕೊಡುವರೇ ಕನ್ನಿಕೆಯ ನಾವಿರಲೆಂದರಾ ನೃಪರು. |೨|! 


 ಹಿರಿಯರದೆನಾಲಿಸುತ ಬೈದರು ' 
ಹೆರನ ಕಾರ್ಮುಕವೆತ್ತಲಾರದೆಿ ೨ 
ತರಣಿಕುಲಸಂಭವನ ಜರೆದೊಡೆ ಪುಣ್ಯ ಹೀನವಲಾ 
ತೊರೆದಹೆಂಕಾರಗಳ ರಾಮನ 
ನಿರುಕಿಸಿರಿ ಮನದಣಿಯೆ ಹೊಗಳಿರಿ 
ಪರಮ ಪುರುಷೋತ್ತಮನನೆಂದರು ಜರೆದು ಜನಪರನು 1೩1 


ಮೂಡಿದುದು ಭಯ ವ್ಸ ಪರ ಖಾಡಾ 
ಖಾಡಿಯಲಿ ವನಿತೆಯರು ತೆ 
ರೋಡಿದರು ಮರುಗಿದರು ರಾಯೆರ ಖಾತಿಯೆಲಿ ಜು | 
ನೋಡಿದಳು ಜನಕಸುತೆ ಭಯದಲಿ ' 
ಬೇಡಿದಳು ಪಾರ್ವತಿ ಯ-ಸುವಯನೆ 
ಬಾಡಿದಳು ದುಃಖದೊಳವಳ ಕರೆದೊಯ್ದ ಳೆರೆಮನೆಗೆ loll 


ಕೆರಳಿದನು ಸಾಮಿತ್ರಿ ಕಣ್ಣಳ 
ಲುರಿಯ ಕಾರಿದ ನೃಪರ ಗರ್ವವ 
ಮುರಿವ ಹದನನು ನೆನೆದ ಚಾಪವ-ಶರವ ಕೈಗೊಂಡು | 
ಹೆರಿಮೊಗವ ನೋಡಿದೆರಿ ಕೋಪವ 
ಪರಿಹರಿಸಿ ನಗೆಮೊಗದಿ ಮೋನದಿ 
ಗುರುಚರೇಕಭಿನಮಿಸಿ ರೋಷವನುಳಿದ ಲಕ್ಷ ಒಣನು 1೫! 


೧೦ 


ಶ್ರೀ ತುಲಸೀ ರಾಮಾಯಣ 


ಬೀಸಿದುದು ಬಿರುಗಾಳಿ ದಿಗ್ಗಜ 
ಘಾಸಿಗೊಂಡುವು ಕೂರ್ಮನೊರಗಿದ 
ಶೋಷನಜ್ನಿಜ್ವಾಲೆ ಹೊಳೆದುಡು ಭೂಮಿ ನಡುಗಿದುದು | : 


" ಸೂಸಿದುವು ಕಡಿ ನಿಲಯ ಮೇಘಗ 


ಳಾ ಸಮಯದಿ ಕ್ಷತ್ರಕುಲಜರ 
ಮಿಾಸಲಿನ ಯಮನಂತೆ ಭಾರ್ಗವರಾಮ ನಡೆತಂದ la ll 


ಗಿಡುಗನುಪಟಳದೆಂದ ಕೋಳಿಗ 
ಳೆಡೆಗುವಂತಡೆಗಿದರು ಸರ್ವರು 


" ಸೊಡಲಿರಾಮನ ಕಿಡಿಯ ಕೆಮಾ ಒಸೆಗಳ ನೋಡಲೈ 


ನಡುಗಿದುದು ಕುಲಶಿಖರ ತರುಗಳು 
ಕೆಡೆದುವಾ ಪುರದಲ್ಲಿ ಪಾರ್ಥಿವ 
ರುಡುಗಿ ರಾಮನ ತೊಡಕು ತಮಗೇಕೆಂದು ಸಾರಿದರು all 


ಪರಮವೈಷ್ಣ ವ ರುದ್ರಮಂತ್ರವ 
ನೊರೆವುತಾ ಭೂಸುರನು ರೋಷೋ 
ತ್ವರುಷದಿಂ ನಿರುಕಿಸಿದ ಸಕಲಕ್ಷತೃವೀರರನು | 
ಉರಿಹೊಗೆಯ ಕೆಮ್ಮ್ಮಾಸೆ ರುದ್ರನ 
ಪರಿಯ ಕಾಣುತ ಭಯದೊಳಡಗಿತು 
ನೆರೆದ ಭೂಪರ ಶೌರ್ಯ ಜನಪತಿ ಹೃದಯ ಕಲಕಿದುದು ॥೮॥ 


ಣೆಗೆ ಮಟ್ಟ ಯ ಬಳಿದು ರೌದ್ರಾ 
ಕ್ಯ pe ತಿಗಳ ಮಾಲೆಯ 
ಮುನಿ ಮನೋನವೇಗದಲಿ ಬಂದೆನು ಕೊಡಲಿಯೆನು ಪಿಡಿದು | 
ಕಣುಗಳಲಿ ಕಿಡಿಗಾರಿ ನಿಂದಿರೆ 
ಜನಕ ಭಯದಿಂ ಕರೆದು ಸೀತೆಯ "| 
ಮುನಿಯ ಚರಣದಿ ಕೆಡಹೆಲಾಶೀರ್ವದಿಸಿದನು ಮುದದಿ ॥೯॥ 


ಬಾಲಕಾಂಡ ad 


ಮುವಿಪ ವಿಶ್ವಾ ಮಿತ ತ್ರನಾಜ್ಞೆಯೊ 
ಅನಕುಲೋತ್ತ, ಮರೆರೆಗಿದೆರೆ ಭೃಗು 
ತನಯ ಹೆರಸಿದನವರ ಹೊಗಳಿದ - ಮತ್ತೆ ಮನ್ನಿಸಿದ | 
ಇನಪದಶರಥ ಕುವರರಿರ್ವರು 
ಜನಕಜೆಯ ಕರನಿಡಿಯೆ ರುದ್ರ ನೆ 
ಧನುನ ಭಂಗಿಸಿದಾತನೀ ಚಕಾ ನೋಡೆಂದೆ lool 


ಕಿಡಿಯಕಾರುತ ರೋಷಭೀಷಣ 
ಪಿಡಿದು ಕೊಡಲಿಯೆ ಜನಕರಾಯಗೆ | 
ಮಡಿದೆನೆತ್ತಣ ನ್ಸಪರು ನೈಭವವೇನು ಪೇಳೆನಲು | 
ಪೊಡವಿ ಮಗಳನು ವರಿಸೆ ಬಂದಿಹೆ 
ಪೊಡವಿನರು, ರಘುವೀರ ಭಂಗಿಸಿ 
ಮೃಡನ ಜಾಪವ ಗೆಲಿದ ಸೀತಾಕರನ ತಿಳಿಯೆಂದ ,. 1೧೧1 
ಮುರಿದ ಶಿವಕಾರ್ಮುಕವ ಕಾಣ 
ಲ್ಭುರಿಯ ಕಾರುತ ಕಾಲಯಮನೊಲು 
ದುರುಳ ನರಪತಿ ಜನಕನೆಲವೋ ಕುಲವನೊರೆಸುವೆನು | 
ಗರುವ ಮೂಡಿತೆ ನಿನಗೆ ಲೋಕದ, 
ಗುರುವಿಗಪಮಾನವನು ನೆನೆದೆಯ 
ಮುರಿವೆನ್ಸ ತೋರಿನಗೆ ಶೀಘ್ರದೊಳೆಂದ ಭೃಗುತನಯ lal 


ಪರಶುರಾಮನ ರೋಷವಸ್ನಿಯೊ 
ಳುರಿದು ಭುಜಬಲ ಭೀತಿ ಮೊಳೆತುದು 
ತರಣಿಕುಲಜರ ಕೊಲದೆ ಬಿಡನೆಂದುಳಿದ ನೃಪನಿಕರ | 
ಹರುಷಗೊಂಡುದು ಜನಕ ಮಾರು 
ತೃರವ ನುಡಿಯದೆ ಮೌನದಿಂದಿರೆ 
ಕಿರುನಗೆಯೊಳಾ ರಾಮನೆಂದನು ಭಾರ್ಗವನ ನೋಡಿ 0a! 


೧೧೧ 


೧೧೨ 


ಶ್ರೀ ತುಲಸೀ ರಾಮಾಯಣ 


ಧನುವ ಮುರಿದವನಾನು ನಿನ್ನೀ. 
ವನಜಪದ ಸೇವಕನು - ಮುಟ್ಟಲು 
ಧನುವೆರಡು ಹೊಳಾಯ್ತು ಕೋಪಮಿದೇಕೆ ನಿನಗೆನಲು | 
ವಿನಯದಿಂ ಸೇವಿಸಲು ಸೇವಕ 
ನೆನಿಸುವನು ನೀ ವಿನಯಹೀನನು | 
ಪಣೆಯಗಣ್ಣನ ಬಿಲ್ಲ ಮುರಿ ಯುತಲೆನಗೆ ಹೆಗೆಯಾಜಿ , ॥೧೪॥ 


ಗುರುವೆನಗೆ ಗಿರಿಜೇಶನಹಿತನ 
ನರಿತರಿತು ನೀಗೈದು ಹಗೆಯೆನಿ 
ಸಿರುವೆ ಮುರಿದೆವನಾವನಾಗಲಿ ಶತ್ರುವಿನ್ನೆ ನಗೆ | 
ತುರಿಸಿದನೆ ಫಣಿಶಿರವನಪ್ಪಿದ 
ಮರಣ ಸಿಂಹವ ಕೆಣಕಿ ಜೀವವ 
ತೊರೆದನವನಿನ್ನೇನೆನುತ ಕಿಡಿಯಾದ ಭಾರ್ಗವನು 11೧೫೪1 


ಹೇಳಿದನು ಸೌಮಿತ್ರಿ ರೋಷ 
ಜ್ರಾಲೆಯಿಂ ಪಲ್ಲಡಿದು ರಘುಕುಲ 
ಮೌಳಿಮಣಿಯೊಳು ಸರಸವೇ ನಿನಗಿಂದು ವಿಪ್ರನಲಾ | 
ಬಾಲತನದಲಿ ಹಲವು ಬಿಲ್ಲಳ' 
ಬಾಳುಗೆಡಿಸಿರೆಲಾ ಸಮಯದಲಿ 
ಕೇಳದಿಹ ಮುನಿ ಬಂದುದೇತಕೆ ಮುನಿಯುತೀಗೆಂದ 1॥೧೬॥ 


ಹರನ ಶಿಷ್ಯನು ನೀನು ಪುರಹರ 
ಚರಣ ಭಕ್ತಿಯದೇಸೋ ಮೇಣಾ 
ಹರನ ಧನುವಿನೊಳೆಷ್ಟು ಮಮತೆಯೊ ಪರಶುಧರ ನನಗೆ: | 
ಗುರುಧನುವ ಮುರಿದೊಗೆದನಗ್ರ ಜ 
ನುರವಣೆಯ ನೀ ತಡೆಯಲಾಥೆಯ 
ಪರಿಣತಿಯ ತೋರೆನಗೆ ಭಾರ್ಗವನೆಂದ ಸೌಮಿತ್ರಿ lal 


ಬಾಲಕಾಂಡ ಿ೧ಷ್ಟಿ 


ತರಳೆನಾಡಿತೆದಿಂದ ಖತಿಗೊಂ 
ಡರರೆ ನೃಪಬಾಲಕನೆ ತಿಳಿಯದೆ 
ಸೊರಹೆದಿರು ಶಿವಚಾನಕೆಣೆಯಹೆ ಚಾಪನಮಿನ್ನಿಹುದೆ ? | 
ಅರಿಯರೇ ಜಗವಿದಿತವಿದು ಸರು 
ವರಿಗೆ - ಗಳಹದೆ ತೊಲಗು ಬಯಸದೆ 
ಮರಣ ಮರೆಯಾಗೆಂದ ಕೋಸಡೊಳೌಡುಗಚ್ಚುತಲಿ ಆಗ 


ಶಿವನ ಕಾರ್ಮುಕವೇನು ಮೇಣಿ 

ನ್ಹವನಿಯೊಳೆಗಿಹೆ ಮಿಕ್ಸ ಧನುವೇಂ ! 

ಶಿವನ ಕಾರ್ಮುಕವತಿ ಪುರಾತನವೆಂದು `ನೀನರಿಯಾ ? 

ಸವೆದ ಚಾಪವ ಸೋಂಕೆ ಮುರಿದುದು 

ರವಿಕುಲೋತ್ತಮನೇನ ಮಾಡುವು 

ದವನಿಜೀವರು ಬೆಸಸಿರೆಂದನು ಲಕ್ಷ್ಮಣನು ನಗುತ 1೧೯! 
ಎನ್ನ ನೀತಿಯನರಿಯೆ ಲಕ್ಷ್ಮಣ ` 

ನಿನ್ನು ತರಳೆನು ಕೊಲೆನು ಕರುಣದೊ 

ಳೆನ್ನ್ನ ಪಾರ್ಥಿವಕುಲದವಾನಲನೆಂದು ಮನಗಾಣು | 

ಎನ್ನ ಭುಜಬಲದಿಂದ ಪಾರ್ಥಿವ 

ರುನ್ನತಿಯ ಮುರಿದಿಹೆನು ಕೊಡಲಿಯ 

ಬಣ್ಣವರಿಯದ ಬರಡುಬಾಲಕ ತೊಲಗು ನೀನೆಂದ soll 


ಹೆತ್ತ ತಾಯ್ತಂದೆಯರ ದುಃಖದೊ 
ಳೊತ್ತರಿಸದಿರು ಹಾಳುಹೊರುವುದು 
ಮತ್ತೆ ಗಳಹೆಲು ಕಾರ್ತವೀರ್ಯನ ಪಾಡ ನೀನರಿಯಾ || 
ಸುತ್ತುತಿಪುತ್ಲೊಂದು ಸಲ ಭೂ 
ಪೋತ್ತಮರ ಶಿರವರಿಡೆನಿದ ನೆನೆ 
ಯುತ್ತ ಕೆಣಕದಿರೆನ್ನ ತೊಲತೊಲಗೆಂದ ಭೃಗುಸೂನು. 1೨೧ 
R 


೧೧೪ 


ಶ್ರೀ ತುಲಸೀ ರಾಮಾಯಣ 


ಪರಮಪಾವನ ಹೆರನಕಾರ್ಮುಕ 
ದಿರವ ಕೊಂಡಾಡುತ್ತ ಮರೆತೀ 
ಪರಶುವನು ಹೊಗಳುತಿಹೆ, ರುದ್ರನ ಚಾಪಕನಮಾನ | 
ಬರಿದೆ ಬಾಯ್ದಡಿಯುತ್ತ ಹೊಗಳುವೆ 
ಗುರುವಿಗಸಮಾನವನು ಮಾಡುವೆ 
ಬರಡು ಚಾಪವೊ-ಸರಶುಮೋ ನಾನರಿಯೆ ಹೋಗೆಂದೆ 11೨೨॥ 


ಕೆಣಕಿ ಸುರವಿಪ್ರಗೋವ್ಸಳ 
ನಿನಕುಲೋತ್ತ ಮರಿನ್ನೈಬರ. ಕೀ 
ಮುಸಿಸ ಭೈ ಗುವರಕುಲಜ ನಿನ್ನಡಿಗೆರಗಿ ಬೇಡುವೆನು. 
ಧನು ಪರಶುಗಳಕೊಗೆದು ಕೋಷವ 
ಹೆನನ ಮಾಡುತ ಸತ್ತೆ ಗುಣವ 
ನ್ನನಘ ಭಜಿಸ್ಸೆ ರುದ್ರ ಗುರುವೊಲಿಯುವನು ನಿನಗೆಂದ 11.೨೩1 


ಗೆಲಿದ ಶಿವಧನು. ಸತ್ತೆಗುಣದಲಿ 
ಗೆಲುವನೀ ಗುಣದಿಂದ ನಿನ್ನನು, 
ಶಿಳಿಯದನ ನುಡಿಯೆಂದು ಪೊಳ್ಗಳೆಯದಿರು ನೀತಿಗಳ | 
ವಿಲಯೆರುದ ದೈನ ಶಿಷ್ಯ ನಿನ್ನ ಡಿ 
ಗಳಲಿ ಹೊರಳುವೆ ಮುನ್ನಿ ಸೆನ ಮ 


ಛಲವ ಬಡು ನೀನೆಂದ ಲಕ್ಷ ಒಣ ನಗುತ ಭೃ ಗುಸುತಗೆ ॥೨೪॥ 


 ವಿಲಯೆ ಮೂರುತಿಯೆಂತೆ RE 
ಲೆಲೆಲೆ ವಿಶ್ವಾ ಮಿತ್ರ ಮುನಿವರ 
ಸುಳುಹಿರುವೆ ಬಾಲಕನ ಕೊಲ್ಲದೆ ನಿನ್ನ ಗುಣವರಿತು | 
ಛಲವ ನಿಲ್ಲಿಸು ಮತ್ತೆ ಗಳಹ 
ಲ್ಯುಲವನೊರೆಸುವೆ : ಮಂದಮತಿ ಗಾ 
ವಿಲನ ಕೊಲದಿರೆನೆಂದೆ ಭಾರ್ಗವರಾಮ ಖಾತಿಯಲಿ 1೨೫1 


ಈ ಬಾಲಕಾಂಡ, 


ಮತ್ತೆ ದೊರದಿರೆನ್ನ ಕುಲಗಿಲ 
ಮೊತ್ತೆಮುಳಿಯದ ತೆರಡೊಳೊರೆಸುವೆ 
ನೆತ್ತ ಮೋದರು ಬಿಡೆನು ಹರಿಹೆರವಿಧಿಯ ಮರೆವೊಗಲಿ |' 
ಪುತ್ತಿಗೆಯ ಕಳಚುವೆನು ದೇಹದ 
ಪಿತ್ತ ; ನಿಳಿಸುನೆ ಕಿಲಿಸರ್ದೊಡೆ 
ಕೆತ್ತಿ ಮಡಿವುದನೆಂದ ಪಾರ್ಥಿವ ಕುಲದವಾನಲನು ॥|೨೬.1 


 ಹೊಗಳಿಕೊಂಬರೆ ಶಕ್ತಿಯುಳ್ಳರು 
'ಹೊಗಳುಭಟಿರಾರಿಲ್ಲ ಪೆರ್ಮೆಯ 
ಹೊಗಳಿಕೊಂಡರೆ ಬಾಹುವಿಕ್ರಮ ಮೊಳೆವುದೇಂ ಮತ್ತೆ !| 
ಹೊಗಳಿಕೊಂಬುವ ಮಮತೆ ನಿನಗಿರ 
ಲುಗುಳುಸುಳು ಕೀರ್ತಿಗಳನೆನ್ನನು 
ಬೆಗಡುಗೊಳಿಸದು ಪರಶುಧರ ನುಡಿಯೆಂದ ಸೌಮಿತ್ರಿ 1೨೭! 


ಶೂರ ಸಮರಾಂಗಣದಿ ಶೌರ್ಯವ 
ತೋರಿ ಬೆಳಗುವ-ಹೊಗಳು ಭಟ್ಟರ 
ವೀರ ನುಡಿನುಡಿ ವಂದಿಮಾಗಧರೇಕೆ ಹೊಗಳುವೊಡೆ !| 
ಗಾರುಗೆಡಿಸಿದುದಾಯ್ತು ಪಾರ್ಥಿವ 
ವೀರರಂ ಪೂರ್ವದಲಿ ರಘುಕುಲ 
ವೀರಗಿದಿರಾರಿಹರು ಗಳಹೆದಿರೆಂದ ಸೌಮಿತ್ತಿ ೨೮1 


ಎಲೆಲೆ ವಿಶ್ವಾಮಿತ್ರ ನಿನ್ನಿಂ 
ದುಳದಿರುವನಿ ನ್ನೆವರ ಕುವರನ 
ಛಲವ ಬಿಡಿಸಿಲ್ಲದಿರೆ ಯನುನಾಲಯೆನ ಕಾಣುವನು | 
ಉಳಿದಿರುವ ಗುರುಖುಣವ ಬಾಲನ 
ತಲೆಯನುರುಳಿಸಿ ತೀರಿಸುವೆನಿ ' 


ವ್ಹಳಿದನಿವನೆಂದರಿದುಕೊಳ್ಳೆಂದೊರೆದ ಭಾರ್ಗವನು ೨೯! 


ಬಿರಿ೬ ` 


ಶ್ರೀ ತುಲಸೀ ರಾಮಾಯಣ 


ಎಲೆ ಮುನಿಸ ತಾರದಿರು ಕೋಪವ 
ನೊಲಿದು ತರಳನ ದೋಷವೆಣಿಸದೆ 


' ಸಲಹು ಸಾಧುಗಳಿದನು ಗಣಿಸರು ಹೆರಸು ಬಾಲಕರ | 


ವಿಲಯೆರುದ್ರನ ಶಿಷ್ಠ ಸ್ಯನೆಂಬುದೆ 
ತಿಳಿಯನೀ ಇಾಮತಿ ನುಡಿದೊಡೆ 
ಸೆಳೆಯುವರೆ ದಿವ್ಯಾಸ್ರ ಬಿಡು ತಡೆಯೆಂದ ಕೌಶಿಕನು ॥೩೦/ 


ನಿನ್ನ ಶೀಲವನರಿಯುತುಳುಹಿದೆ 
ನಿನ್ನು ಸೈರಿಸೆನೆಂತು ಗುರುಖುಣ 
ವನ್ನು ಸಲಿಸುವೆನಿವನ ಕೊರಳನು ಕಳಚಿ ಶೀಘ ದಲಿ | 
ಎನ್ನ ರೋಷಜ್ಞಾಲೆ ಬಲಿತುದು 


 ಜಿನ್ನನಟ್ಟತು ತರಳಗಾದುದು 


ಮುನ್ನ ಮೃತ್ಯುಪ್ರೇಮ ವಿಶ್ವಾ ಮಿತ್ರ ನೋಡೆಂದ Heal 


ಜಸತ! ಹಗೆಯೆಂದು ನೋಡುವ 
ಪರಶುರಾಮನ ಕಂಡು ನಗುತಾ 
ದೆರಿನೆ ಕೌಶಿಕ ನಯದಿ ನುಡಿಸಿದ (ಕ್‌ | 
ಮುರಿದು ಲಕ್ಷ್ಮಣನಾಗ ಕರೆತಾ | 
ಗುರುವ ಖುಣಬೆಳೆದಿರಲು ಬಡ್ಡಿಯ | ; 
ಬರೆಸಿ ಖಣಮೂಲವನು ತೀರಿಸು: ಕರೆ ಗುರುನನೆಂದ 1೩೨/ 


ಮುನಿಯ ಕೊಳಷವನರಿತು ರಘುವರ 
ವಿನಯೆದಿಂ ನುಡಿಯುತಿಕೆ ಭಾರ್ಗವ 
ಕನಲಿ ಕೊಡಲಿಯನೆತ್ತಿ ಬರುತಿರಲೊರೆದ ಸೌಮಿತ್ರಿ | 
ಧನುಮುರಿದ ಮೇಲಿನ್ನು ಕೋಪವ 
ನನಘಮಾಡಿಜೊಡೇನು . ಫಲ-ಟಿಲ 
ವಿಠಿತು ಮಾಳ್ಸರೆ-ಎನಗೆ ಮುನಿದೊಡೆ. ಚಾಸ ಸರಿಯಹುದೆ? 1೩೩! 


ಬಾಲಕಾಂಡ 


ಕೆರಳಿ ಮುನಿ ರಘುಪತಿಯ ನೋಡುತ 

. *ರೆಡೆ ಯುದ್ಧಕೆ ಕೊಡಲಿ ತಿರುಗಿಸಿ 

ಗಿರಗಿರನೆ ಕೋಪದಲಿ ಭಾರ್ಗವ ಸಮರಕನುವಾದೆ | 
ಅಕೆನಗೆಯ ನೋಟದಲಿ- ಮುನಿವರ 

ಶಿರವನೊಡ್ಡುನೆ ನಿನ್ನ ಸರಶುಗೆ 

 ಪರಮಶಿಷ್ಯರ ಕೊಲುವರೇ ಸಾಕೆಂದ ದಾಶರಥಿ 1೩೪! 


ಕೊಡಲಿ ಬಿಲುಬಾಣಗಳ ಕಾಣಲು 
ರುಡಿದ ಪಾರ್ಥಿವ ನೀರನೆನ್ನುತ 
ಹುಡುಗತನದಲಿ, ತಮ್ಮ ರೋಷನ ತಡೆದು ಕರುಣದಲಿ | 
ಪೊಡನಿಯಮರನೆ ನಿಜನನರಿತಿರ 
ಲಡಿಗೆರಗಿ ಪೂಜಿಸುವನನುಜನು . | 
ಕಡುತವಸಿ ನಿನಗೆಮಗೆ ಸಾಟಯೆ ಭುಜಪರಾಕ್ರಮದಿ ೩೫ 


ಕೆರಳಿ ರಾಮನ ನುಡಿಗೆ ರೋಷೋ 
ತ್ವರುಷದಲಿ ಖಳನಿನ್ನ ನಾಲಗೆ 
ಯುರಿವುದನು ನೋಡುತಿರು ಪಾರ್ಥಿವಕುಲಕುಠಾರನಲಾ | 
ಧಕೆಯನಿಸ್ರತ್ತೊಂದು ಬಾರಿಗೆ 
ಚರಿಸಿ ಭೂಭುಜಕುಲವ ಸವರಿದೆ 
ಸಯ ನಿನಗಾಗಿ ಕಾದಿಹುದೆಂದ ಭ ಸು 1೩೬! 
ಸೆಣಸುನರೆ ಪಾರ್ಥಿವರು ಭೂಸುರ 
ಜನಗಳಲಿ ನೀ ವಿಪ್ರನಾಗಿರ 
ಲೆನಗೆ ಸಲ್ಲದು ಯುದ್ಧಮದರಿಂ ಮಣಿವೆ ಸದಯುಗದಿ | 
ರಣಭಯಂಕರನೆನಗೆ ಸಮಬಲ 
ನೆರುವನೀರನದಾರು ಲೋಕದೊ 
ಳಿನಕುಲೋನ್ನತರೆಮ್ಮನಂಜಿನರಾರು ಹೇಳೆಂದೆ all 


೧೧೭ 


೧೧೮ 


ಶ್ರೀ ತುಲಸೀ: ರಾಮಾಯಣ 


| ನೋಡಿದನು ಭೆ ವಗುರಾಮ ರಘುವರ 
ನಾಡಿತಕೆ ತಲೆದೂಗಿ ದನುಜವಿ 
ಭಾಡಗೆರಗುತ ಮನದಿ, ವೈಷ್ಣನಜಚಾಪ ನೀಡುತಲಿ | ' 
ನೋಡು ಶಿವಜಾಪದೊಲು ಮಣಿಯದು . 
ಹೊಡು ಬಾಣವ, ಬಾಹುಬಲವನು | 
ನೋಡುವೆನು ತೊಡದಿರ್ದೊಡೀಗಳೆ ಕೊಲುವೆ ಕೇಳಿಂದ ॥೩೮॥ 


ಸೆಳೆದು ವೈಷ್ಣವ ಚಾಪ ಮೌರ್ನಿಯ 
ಬಲಿದು ಲೀಲೆಯ ತೋರಲಾಕ್ಷಣ 
ನಳಿನಸದಗಳ ಪಿಡಿದು ಹೊರಳಿದ ಪರಶುದೆರನಾಗ | 
ಮುಳಿಸು ತೊಲಗಿತು ಭಕ್ತಿ ಮೂಡಿತು 
ನಳಿನನಾಭನ ದಿವ್ಯ ಮೂರ್ತಿಗೆ 
ಸೆಳೆದು 'ವೈಷ್ಣ ವ 38 ಯಿತ್ತನು ಹೆರಿಯ ಹೊಗಳಿದನು 1೩೯ 


ದೇವದೇವರಿಗೊಡೆಯನೆಂಬುದ 
ಭಾವಿಸದೆ ತೆಪ್ಪೆಣಿಸಿದೆನ್ನನು | 
ತೀವಿದತಿಶಯದಿಂದ ನೋಡಿದೆ ಕರುಣವಾರಿಧಿಯೆ' | 
ಶ್ರೀವರಾಂಭ ಸರೋಜಯುಗಳದಿ 
ದೇವ ಜಯಜಯಯಂದು ಹೊಗಳುತೆ 
ಪಾವನನು ಹೊರವಂಟಿ ಹರುಷದಿ ಬಡಗದಿಕ್ಕಿನಲಿ [೪೦1| 


ಹರುಷ ಮೂಡಿತು ದುಃಖವೋಡಿತು 
ನರಪತಿಗಳಾರ್ಭಟಬೆಯು ತಗ್ಗಿತು 
ಸುರರು ದುಂದುಭಿವಾದ್ಯ ಮೊಳಗಿದರಾಗ ಗಗನದಲಿ | 
ಸುರಿದು ಸವನ ಹಾಡುತೆ 
ತರಳೆಯರು ಹೆರಸಿದರು ಹೊಗಳಲು 
ಸರಸಿಜಾನನೆ ರಾಮಚಂದ್ರನ ಮೆಚ್ಚಿ ದಳು ನೀತೆ eal 


ಬಾಲಕಾಂಡ ೧೧೯ 


ವಿಶ್ರಾಮ ೧೦ 


ಸೂ॥ ರಾಯದಶರಥ ನಡೆಯುತಂಭೋ 
ಜಾಯತಾಸ್ಷ ನಿನಾಹಕೋನುಗ 
ರಾಯಜನಕನ ಪುರವ ಹೊಕ್ಕನು ಸತಿಸುತರ್ಮೆರನಿ ॥ 


ಪುರದಿ ಮಂಗಳವಾದ್ಯ ಮೊಳಗು 
ಶ್ರಿರಲು ಶೃಂಗರಿಸಿದೆರು ಮಿಥಿಲಾ 
ಪುರದಿ ಗೃಹಗಳ ಕೇಳಿ ರಾಮವಿವಾಹವಾರ್ಶೆಯನು | 
ಸರಸಿರುಹೆ ವದನೆಯರು ಪಾಡುತ 
ಹೆರುಷದಲಿ ಕೋಗಿಲೆಯ ದನಿಯಿಂ 
ಹೆರಸಿ ಸೀತಾರಾಮಚಂದ್ರರ ನಲಿದರಂದಲ್ಲಿ all 


ಮೃಡನಕಾರ್ಮುಕ ಭಂಗಮಾದುದು 
ಕೊಡಲಿಕಾರನ ಗರ್ವಮುರಿದುದು 
ಪೊಡನಿಪಾಲರ ದರ್ಪವಡಗಿತು ರಾಮನಿದಿರಿನಲಿ | 
ಮಡುಹಿದೆಮ ನೃಪಸಶೋಕವಹ್ನಿಯ 
ಪೊಡವಿಸುತೆ ನೂಕಿದಳು ದುಃಖವ 


ಪಡೆದುದೀ ಧರೆ ಸತತ ಸಂತೋಷವನು ವಿಜಯದಲಿ sil 


ಜನಕ ಕೌಶಿಕನಾಜ್ಞೆ ಯಿಂದಜ 
ತನಯ ದಶರಥ ಸಾರ್ವಭೌಮಗೆ | 
ಜನಕಜಾ- ಶ್ರೀರಾಮ ಲಗ್ನೋತ್ಸವದ ಸಂಗತಿಯ | 
ಅನುವಿನಿಂ ಬರೆದಿತ್ತು ದೂತರ 
ನನಘನಟ್ಟದ ಪುರವನಿತ್ತಲು 
ಘನವೆನಲು ಸಿಂಗರಿಸಿದರು ವಿಧವಿಧದಿ ಚಿತ್ರಿಗರು 1೩. 


೨೦ 


ಶ್ರೀ ತುಲಸೀ ರಾಮಾಯಣ 


ಪರನುಸುಗುಣಾರ್ಣನನು ರಾಘವ 
ಪರಮ ಸುಂದರಿ ಸೀತೆಯಿರ್ವರು 
ಮೆರನ ಕೇಸರಿಪೀಠ`ನಿರ್ಮಿತವಾಯ್ತು ಸಂಭ್ರಮದಿ | 


ಸಿರಿಯು ಮಿಥಿಲಾಪುರದಿ ನೆಲಸಲು 


ಸುರಿದು ಸಂಪದಗಳನು ಕರೆದರು 


ಸುರರು ಸುಮವರ್ಷವನು ದುಂದುಭಿವಾದ್ಯಗಳು ಮೊಳಗೆ ॥೪॥ 


ಜನಕನಟ್ಟಿದ ಚರರು ಸಯಣದೊ 
ಳಿನಕುಲೋದ್ಭವ ನಗರಿ ಸೇರುತ 
ಜನಪತಿಯ ದರ್ಶನವ ಪಡೆಯುತ ಕಾಣಿಕೆಗಳಿತ್ತು | 
ವಿನಯದಿಂ ಶುಭಲಗ್ನಪತ್ರವ 
ಕನಕಶಟ್ಟಿ ಯೊಳಿಟ್ಟು' ನ 


` ಅನಘ ಹತ ೋಮಸುಳಕಿತನಾಡನಡಿಗಡಿ 


ದನುಜರಂ ಸದೆಬಡಿವ ವ್ಯಾಜದಿ 
ಮುನಿಯು ಕಲ್ಯಾಣವನು ಬಗೆಯುತೆ , 
ಲಿನಕುಲವ ಬೆಳೆಗಿಸಿದ ತರಳರನೊಯ್ದು ಸಂಗಡದಿ | 
ತನಯ ಭಂಗಿಸಿ ರುದ್ರ ಕಾರ್ಮುಕ 
ಜನಕನೊಡ್ಡಿದ ಷಣವಗೆಲ್ಲನು 
ಮುನಿಯ ಕಾರುಣ್ಯದಲಿ ನಡೆವುದು ರಾಮಕಲ್ಯಾಣ 


ಕರೆದು ದೊತರ ಕೆಲಕೆ ನೃಪನುಸ 
ಚರಿಸಿ ಕಾಣಿಕೆಯಿತ್ತು ಮ ) ದುನುಡಿ 
ಯೊರೆಡು ಮಜ ತನ ಬೋಡನಾದಿಗಳಿಂದೆ ಸತ್ಯ ರಿಸಿ | 
ತರಳರಿರವಂ ವರ್ಣಿಸುತ್ತಿ ರೆ 
ಪರಮ ಹೆರುಷದಿ ಕೇಳ್ವ ರಾಘವನ 
ಹರನ ಕಾರ್ಮುಕ ಸಂಜಿ ಪರಿಯೆಂ ಕೇಳಿ ಹಿಗ್ನಿದನು 


1೫! 


Ia. Il 


|೭| 


ಬಾಲಕಾಂಡ .  .: ೧೨೧ 


ದನುಜೆಯಂ ಸಂಹರಿಸಿ ಕೌಶಿಕ 
ಮುನಿಯ ಯಾಗವ ಕಾಯ್ದು ಗೌತಮ : . 
ಇಮುನಿಸತಿಯೆನುದ್ದ ರಿಸಿ ನಿಥಿಲಾನಗರಕ್ಸೆ ತಂದು | 
ಇಧನುವಭಂಗಿಸಿ ಜನಕರಾಯನ 
ಹಣವ ಗೆಲ್ಲನು-ಸರಶುರಾಮನ 
ಸುನಯದಲಿ ಖಂಡಿಸಿದ ಬಗೆಗಳ ಹೇಳ್ದರಾಚರರು lesll 


ಪಸೆರಿಸಿದುದೀ ವಾರ್ತೆ ಪುರದಲಿ 
ಹುಶಲೆ ಕ್ಸೆಕೆ ಸುಮಿತ್ರೆಯರು ಬಂ 
ೊಸೆಗೆ ನುಡಿಯಿಂ ಸರಿದು ಕೊಂಡಾಡಿದರು ಸೇವಕರ | 
ಉಸಿರಲಮ್ಮ; ದೆ ಹೊಗಳಿ ರಘುವರ 
'ಹೆಸಕವನು ನಗೆ ಕಾಣೆ ಯಾಯುತ 
ಖೊಸೆದು ದಶರಥ ONES ಮನ್ನಿಸಿದ 1೯1 


ಗುರುವಸಿಷ್ಮರ ಕರೆಸಿ ಪದಗಳಿ 
ತೆರಗಿ ಮಂಗಳಲಗ್ಗದೊಸಗೆಯ 
'ನೊರೆಯೆ ಜೊಂಪುಳಿಯೋದನಾಮುನಿ ಹರುಷಲಹರಿಯಲಿ | 
ಪರಮ ಪುಣ್ಯಶ್ಲೋಕ ರಾಮನು 
ಹೆರನ ಕಾರ್ಮುಕ ಮುರಿದು' ಸೀತೆಯ | 
ವರಿಸಿ ಮೆರೆನನು ಲೋಕಕಲ್ಯಾಣವನು ಬಯಸುತಲಿ ಗಂಗ 


ಧನ್ಯ ನೀನೇ ಜಗದಿ 4 
ಪನ್ನ ಮ್ಬೆ ದೋರಿದನು ಸಿರಿಪ 
ಯೆನ್ನು ದ rier ದಶರಥ ನೃಪಾಲಕನ | 
ಪನ್ನ ಗಾಸನ ಹೆರಿಯ ಪೂಜಿಸು 
ತುನ್ನ ತದಿ ದಾನಾದಿ ಸತ್ನತಿ 
ಯನ್ನು ಮಾಡಿದ ನೃ ಪತಿ ಗುರ್ವಾಜ್ಞೆ ಯಲಿ ನಲಿಜೊಲಿದು ೧೧॥ 


೧೨೨ 


ಶ್ರೀ ತೊಲಸೀ ರಾಮಾಯಣ 


ಪುರದ ನರನಾರಿಯೆರು ಹರುಷೋ 
ತೃರುಷದೆಲಿ ಸಿಂಗರಿಸಿ ಮನೆಗಳ 
ಪರಿಮಳೋದಕ ತಳಿದು ಕನ್ನಡಿಕಳೆಶಗಳನಿಡಿಸಿ | 
ಪುರಮನೋಹೆರಮಾಗೆ ಕೇತನ 
ಮೆರೆಯೆ ತೋರಣ ಕಟ್ಟ ಮಿರುಗುವ 


ತೆರದಿ ಬರೆದರು ರಂಗವಲ್ಲಿಯ ಚಿತ್ರ ನೀಧಿಯಲಿ 


ಭರತ-ಶತ್ರುಫ್ನು ರನು ಕರಿಸುತ 
ಕರಿತುರಗ ವಾಹನವ ತರಿಸಿ 


ತ್ವರದಿ ರಾಮವಿವಾಹಕೋಸುಗ ತೆರಳಿರೆಂದೆನಲು | 


ಹರುಷ ಪುಳಕಿತರಾಗಿ ಸೋದರ 
ವರರು ದಶರಥನೊಡನೆ ಮಿಥಿಲಾ 
ಪುರದ ಸಯಣೋತ್ಸಾಹೆ ಮಾನಸರಾದರಾತುರದಿ 


ಕರಿತುರಗೆ ಪಾಯದಳ ಶತಸಾ 
ವಿರದೆ ಸಂಖ್ಯೆಯ ಮಾರಿ ಹೊರಬರೆ 
ವರವರೂಥವನೇರಿ ನರಪತಿ ಸಯಣಕನುವಾದ | 
ಗುರುವಸಿಷ್ಕನು ರಥವನೇರ 
ಲ್ವರಮನೆಯ ನಾರಿಯರು ಶಿಬಿಕೆಯ 


ಹೆರುಷದಿಂದೇರಿದರು ಜಯ ಘೋಷದಲಿ ಹಿಗ್ಗು ತಲಿ 


ವಂದಿಮಾಗಧ ಸೂತ ಭೂಸುರ 
ವೃಂದ ಗುಣಗಾಯಕ ಪಸಾಯ್ಕರು 
ಸಂದೆಣಿಸಿ ಪಯಣದಲಿ ನಡೆದರು ಜನಕ ಪುರವರಕೆ | 
ವಂದಿಸುತ ಮನದಿಸ, ಮೂರ್ತಿಯ 
ನಂದು ಗುರುಸಹಿತಾ ನೃಪಾಲನು 3 
ಬಂದು ರಥವೇರಿದನು ಸಂಭ ,ಮದಿಂದ ನಡೆಸಿದನು. 


1೧.೨11 


ಆರ್ಟ 


೧೩.1 


೧೪! 


1೧೫ 


ಬಾಲಕಾಂಡ ೧೨೩ 


ನಡೆದು ಷಯಣದ ಮೇಲೆ ಪಯಣದೊ 
ಳಡಿಗಡಿಗೆ ರಾಮಾಮೃತವ ಸವಿ 
ದೊಡಲ ಪಾವನಗ್ಸೆದು ಬರುತಿರೆ ನೋಡಿ ಶುಭಶಕುನ | 
ಪೊಡನಿಸತಿ ಹಿಗ್ಗುತಲಿ ರಥವನು . 
ನಡೆಸುವನು: ಜವದಿಂದೆ ರಾಮನ 
ನೆಡಬಿಡದೆ ನೆನೆಯುತ್ತ ನೋಳ್ಸಾತುರದೆ ಮನದಿಂದ ೬ 


ಬರುವ ದಶರಥನೆಂದು ಮಾರ್ಗದೊ 
ಳುರುತರದಿ ಭವನಗಳ ನಿರ್ಮಿಸಿ 
ಸರುವತರ ವಸ್ಮುಗಳನಿರಿಸಿದ ಜನಕ ಸಂತಸದಿ | 
ಪರಿಮಳೋದಕ ಪಕ್ವಫಲಗಳ 
ನಿರಿಸಿ ಪಕ್ತಾನ್ನಗಳ ಮಾಡಿಸಿ 
ತರತರದ ಭಕ್ಷ್ಯಗಳನಿರಿಸಿದನಾ ಗೃಹೆಂಗಳಲಿ ll 


ಪರಿತುರಗ ಮಣಿರಥನ ಭೂಷಣ 
ವರರತುನ ಹೇಮಾದಿ ಭಂಡಿಯ . 
ಭರದಿ ಕಳುಹಿದ ವಸ್ತ್ರಜಾಲವ ದಾಸದಾಸಿಯರ | 
ಕರೆತರಲು ಮರ್ಯಾದೆಯಲಿ ನೃಪ 
ವರನ ರತುನಾಭರಣ ರಾಶಿಯ 
ಹೊರಿಸುತೊಂಟೆಯ ಮೇಲೆ ಕಳುಹಿದೆ ಕೋಸಲಾಧಿಪಗೆ ಆ! 


ಜನಕನನುಚರರೊಲಿದು ತಂದಾ 
ಕನಕರತುನಾವಳಿಯಸಿತ್ತರು 
ವಿನಯೆದಲಿ ಜನಪತಿಯ ಕಾಣಿಕೆಯೆಂದು ನುಡಿವುತಲಿ | 
ಅನುವಿನಿಂದಾ ವಸ್ತು ಜಾಲವ 
ಜನಪ ಸ್ವೀಕರಿಸುತ್ತ ಯಾಚಕ 
ಜನವ ತಣಿಸಿದ- ಜನಕದೂತರ ನುಡಿಸುತುಚಿತದೆಲಿ 1೧೯॥ 


ಶ್ರೀ ತುಲಸೀ ರಾಮಾಯಣ 


ನರಪ ದೆಶರಥ ಸಯಣಮಾರ್ಗದೊ 
' ಳುರುತರದೊಳೆರಮನೆಯ ಕಟ್ಟಿಸಿ 
ಪರಿಮಳೋದಕ BE ರತ್ನ ಶೆ ಗಂಬಳಿಯ J 
ಸುರಪತಿಯೆ ಸಂಪದನ ಜರೆಯುತ. 
ವರಕುಬೇರನ ತಲೆಯ ತಗ್ಗಿಸಿ 
ಮೆರೆಯೆ ಮಿಥಿಲಾನಗರ ಸೀತಾದೇವಿ ಮಂಗಳೆ 


ಆ ರಮಾಧವನೊಲಿದು ಲೋಕ 
ಫ್ರೇರಕನು ಮಗನಾದನಾ ವರ 


ಧಾರುಣೀಪತಿ ರಾಮಚಂದ್ರನ ಮಂಗಳಕೆ ಬರಲು | .: 


ಶ್ರೀರಮಾಮಣಿ ಸೀತೆ ಹರುಷದಿ 
ಬೀರಿದೆಳು ನಿಜಮಹಿಮೆ ಸಿದ್ದಿಗ 
ಳಾ ರಘೂತ್ತಮನನ್ನು ಸೇವಿಸೆ ಸಿದ್ದ ಮಾಗಿರಲು 


ಸುರಸುಖವ ಹಿಂದಿಕ್ಕಿ ಸಿದ್ಧ ರು: 


ತಿರೆಯ ಮಗಳಾಜ್ಞಿಯಲಿ ದಶರಥ 
ನರಪತಿಯ ಪರಿವಾರ ಮೊದಲಾದನರನುಸಚರಿಸಿ | 


ಹರಿದೆನಿಸಿ ರಾಣಿಯೆರ ಸೇವಾ 
ನಿರತರಾದರು ಹಲವು ರೂಪವ 
ಧರಿಸುತಜಿಮಾ ಸ ಸಿದ್ಧಿಗಳು ಮಾಯಾವಿಲಾಸದಲಿ 


ಆ ಮಹಿಮೆಗಳನಾರು ಬಲ್ಲರು 
ರಾಮನೊರ್ವನು ತಿಳಿದು ಮನದಲಿ 


[loll 


॥_೨೧॥ 


||೨.೨/| 


ಷಾ ಬಹು ಸಂಭ್ರಮದಿ ಮಾಡುತಿಹೆ ಕಜ್ಜಗಳ | 


ಪ್ರೆನುದಿಂ ಸತ್ಯಂಸಲೀಪರಿ” 
ಭೂಮಿಪತಿ ದಶರಥನ ಜಾನಕಿ , 


ರಾಮ ಮಹದಾನಂದಗೊಂಡನು ಮನದಿ ನಲಿಜೊಲಿದು 1೨೩! 


ಹ 


ಬಾಲಕಾಂಡ ' 


ಬಂದು ಮಿಥಿಲಾಪುರದೊಳಿಳಿದರೆ 
ತೆಂಜಿ ಬರವನ್ನರಿದು ರಘುವರ 
ನಂದು ಮನದಾತುರದೊಳಿರಲದನರಿತು ಮುನಿನಾಥ | 
ಸುಂದರಾಂಗರರಿರ್ವ ಕೊಡನ್ಳೈ 
ತಂದು ನೃಪತಿಯ ಕಾಣಿಸಿದರರ 
ವಿಂದನಯನರು ನಿತನ ವಂದಿಸಿದರು ಸರಾಗದಲಿ ॥|೨೪!1 


` ಬರುವ ವಿಶ್ವಾಮಿತ್ರ ಮುನಿವರ 
ಗೆರಗಿ ತರಳರನನ್ಸಿ et 
ಗರದಿ ತೇಲ್ದನು ನೃಪತಿ ಹರ್ಸೊೋತ್ಸವ ದೊಳಿರುತಿರಲು ತೆ 
ಹರಸಿ ಕುವರರನೊಪ್ಪಿಸುತ ರಘು 
ವರನ ಘನಮಹಶಿಮಾತಿಶಯಗಳ 
ನೊರೆಯಲಾಲಿಂಗಿಸಿದನಿರ್ವರ ಸರಮಸಂತಸದಿ ೨೫೪1 


ರಾಮಲಕ್ಷ್ಮಣ ಭರತೆ ಶತ್ರುಹೆ 
ರಾ ಮಹೀಪತಿಯೊಡನೆ ಕುಳ್ಳಿರ 
ಲಾ ಮಹೋನ್ಸತರನ್ನು ನೋಡುವ ಬಯಕೆಯಲ್ಲಿ ಜನರು | 
ಪ್ರೇಮದಿಂ ಬರುತಿರಲು ಭಕ್ತಿ 
ಪ್ರೇಮಧಾಮನು ಮುಗುಳುನಗೆಯಿಂ. 
ಕಾಮನೆಯನೊಲಿದಿತ್ತ ದರ್ಶನದಿಂದ ಸರ್ವರಿಗೆ ೨೬! 


ಭರತ ಶತ್ರುಹೆರನ್ನು ನೋಡುತ 
'ಲುರುತರಾನಂದಾಶ್ರುಗರೆಯುತ 
ಪುರದನರನಾರಿಯೆರು ಕೊಂಡಾಡಿದರು ದೆಶರಥನ | 
ಧರಣಿಜಾಕೆಯ ಭಾಗ್ಯಮಾರಿಗು 
ದೊರೆಯದೆನ್ನುತ ರಾಮಚಂದ್ರೆನ 
ಪರಮಮಂಗಳ ವಿಗ್ರಹವ ನೋಡುತ್ತ ನಲಿಯುವರು 12೨೩1 


"೧೨೫: 


ಐ.೨೩೬ 


ಶ್ರೀ ತುಲಸೀ ರಾಮಾಯಣ 


ಪಾವನದ ಹಿಮಖುತುವಿನಲಿ ಸಂ 
ಭಾವ್ಯ ಮಾರ್ಗೀಶ್ವರದಿ ಶುಭದಿನ 
ವೀ ವಿವಾಹವು ಸೊಗದಿ ನಡೆದುದು ಸಕಲಜಗನಲಿಯೆ | 


'ಪಾವನಗ್ರ ಹೆಯೋಗ ತಿಥಿ ತಾ 


ರಾವರವ ಶುಭವಾರ ಪರಿಕಿಸು 
ತಾ ವನಜಭವ ಸನ್ಮುಹೊರ್ತವನಿರಿಸಿ ತಿಳುಹಿದನು 1೨೮! 


ಧಾರುಣೀಶ ವಿದೇಹೆ ವಿನಯದಿ 
ನಾರದರ ಕರವಿತ್ತು ಕಳುಹಿದ 
ನಾ ರಘೂತ್ತಮನೆಡೆಗೆ ಮಂಗಳ ಪತ್ರಮಂ ಮುದದಿ | 
ಭೂರಿವಿಭವದೊಳದನು ಕೈಗೊಂ 
ಡಾ ರಿಸಿಯ ಸನ್ಮಾನಿಸಿದ ದನು 


ಜಾರಿ ಜನಕನು ರಾಮಚಂದ್ರನ ಭಾಗ್ಯಮಂ ಹೊಗಳಿ 1೨೯! 


ವಿಶ್ರಾಮ ೧೧ 


ಸೂ॥ ಸುರರುಫಘೇಯಿನೆ ರಾಮಸೀತಾ 
ಕರಕಮಲಮಂ ಪಿಡಿಯೆ ಜನಕಾ 
ವರಜ ಸುತೆಯರ ವರಿಸಿದರು ಭರತಾದಿಗಳು ನಲಿದು ॥ 


ಪಣವತನ್ಮಟೆ ಭೇರಿ ಮೊಳಗಿತು 
ಜನಕನರಮನೆಯಲ್ಲಿ — ಶಂಖ 
ಧ್ವನಿಯಗೆಯ್ದ ರು ಶುಃಖನಗಾರಿಯ ಸಬುದ ಮಾಡಿದರು | 
ವನಿತೆಯರು ಹಾಡಿದರು ವಿಪ್ರರು 
ಘನ ನಿಗಮ ಮಂತ್ರಗಳ ಪಠಿಸಿದ ಕ 
ರನುವಿನಿಂ ಕಳಸಗಳ ತಂದಿರಿಸಿದರು ನಾರಿಯರು 1 all 


ಬಾಲಕಾಂಡ 


ಏಳು ಜನಕನ್ಫಪಾಲ ವರಗೋ 
ಘೂಳಿಲಗ್ದದಿ ನಡೆಸು ಮದುವೆಯ 
ವೇಳು ಕನ್ಯಾದಾನಕನುವಾಗೆನಲು ಭೂಸುರರು | 
ಕೇಳಿ ಹೊಂಪುಳಿಯೋದನಾ ಭೂ 
ಪಾಲ ಸರ್ವರ ಕರೆಸಿ ದಶರಥ 
ಷಾಲಯಕೆ ಮೆರವಣಿಗೆಯಲಿ ಹೊರವಂಟಿ ಸಂಭ್ರಮದಿ ೨1 


ಇಳೆಯಮಗಳ ನಿವಾಹೆ ಸಮಯವ 
ತಿಳಿದು ಪರಿಜನಕೊರೆದ ದಶರಥ 
ಮೊಳಗುತಿರೆ ವಾದ್ಯಗಳು ಹೊಂಪುಳಿಯೋದರಾ ಜನರು | 
ಇಳೆಯರಸರೀ ಸಿರಿಗೆ ಸುರಪತಿ 
ಯೊಲಿದು ತಲೆವಾಗಿದನು ನಾಣ್ರಿದ 
ಇಲಜಸಂಭವ,ಶಿವ ಕುಬೇರರು ನಲಿದೆರಿದ ನೋಡಿ 1೩.1 


ಜನಕನರಮನೆಗೊಲಿದು ದಶರಥ 
ತನುಜರೊಡರೈದುತಿರೆ ಹರುಷದಿ 
ಮಣಿಕನಕ ಸುಮವೃಷ್ಟಿ ಸುರಿಸಿದರಾಪಥದಿ ಸುರರು | 
ವಿನಯದಿಂ ನಮಿಸುತಿಹ ಪ್ರಜೆಗಳ 
'ಜನಪರಿರ್ವರು ಮನ್ಲಿಸುತ ಮೆರ 


ವಣಿಗೆಯಲಿ ನಡೆತರುತಿರಲು ಜಯಘೋಷಮಾಡಿದರು ಳಗ 


ಸುರರು ಸುರನಾರಿಯರು ದೇಹವ 
ಮರೆತಿರಲು ಶಿವನೋಡಿ ಕರುಣದಿ 
ಮರೆಯದಿರಿ ದೇಹವನು ರಾಮನ ಲಗ್ನ ಸಂಭ್ರಮದಿ | 
ಸ್ಮರಿಸೆ ಸೀತಾರಾಮನಾಮವ 
ದೊರಕುವುದು ಪುರುಷಾರ್ಥ ಸಿರಿಪತಿ 
ಯಿರವ ಬಲ್ಲವರಾರು ನೋಡಿರಿ ಹರಿಯ ನೀವೆಂದ 11811 


೧೨೬ 


ದಿ೨೮ 


ಶ್ರೀ ತುಲಸೀ ರಾಮಾಯಣ , 


ನಂದಿವಾಹನನಾಗಿ ಹರುಷದೊ 


` ಳಿಂದುಧರ ನಡೆದಿರಲು ಸುರಪಡೆ 


ಇಂದಿರಾಪತಿ ಜನಕನೆಂದಾ ದಶರಥನ ನೋಡಿ | 

ಮಂದಿ ಕಲೆತುದು ಜಯ ಜಯೆದ್ವ ನಿ 

ಯಿಂದ ತುಂಬಿತು ಲೋಕ ಜ್‌ 

ವೃಂಷನೆರೆದುದು ರಾಮಚಂದ್ರನ ನೋಡುವಾತುರದಿ 
ಸುರರು ಕಿನ್ನರ ಸಿದ್ದ ವಿದ್ಯಾ 

ಧರರು ಸರಸದ ನೆರೆದರು 

ಪರಮಮಂಗಳ ವಿಗ್ರಹೆವ ನೋಡುತ್ತ ನಡೆದಿಹರು | 

ಭರದಿ ಪುರುಷಾರ್ಥಗಳೆನಲ್ವೀ 

ಧಕೆಯೊಳವತರಿಸಿಹೆರು-ನಾಲುಕು 

ತೆರಳರೆಂದಾ ಸುರರುಘೇಯೆನೆ ಹೆರುಷಪುಳಕದಲಿ , 


ಮಣಿಕನಕ ಸಿಂಗರದ ತುರಗದಿ 


ಜನದ ಸಂದಣಿಯೊಳಗೆ ಬರುತಿರ 


ಲಿನಕುಲೋದ್ಭವ ರಾಮಚಂದ್ರನ ಶಿವನು ಸತಿಸಹಿತೆ | 
ಮನದಣಿಯಲೀಕ್ಷಿಸುತ ಹೊಗಳುತ 
ವಿನಯೆದಿಂ ನಮಿಸಿದನು ದಶರಥ. 


ಜನಕನೃಸರಿನ್ಸೇಸು ಸುಕೃತರೊ ಪರಮಘನರೆಂದ 


ನಿರುತ ನಿಗಮಸ್ತವಕೆ ಸಿಲುಕದೆ 
ಹೆರಿಯ ಬೆನ್ನಿಮೊಳಿಟ್ಟು ಜಾನಕಿ 
ಕರವ ಪಿಡಿಸುವ ಭಾಗ್ಯಮಾಯ್ತಾ ರಾಮನಶ ಕಕ್ಕೆ | 
ತುರಗಮಾಡೊಡಮೇನು ರಾಘವ 
ದರುಶನ-ಸ್ಪ ರುಶನದ ಸೇವೆಯ 
ಹರಿಮೆಯಾಯ್ತಿನ್ನೇಸು ಜನ್ಮದ ಪುಣ್ಯವೋ ಹೆಯಶಕೆ 


11೬.1] 


Hell; 


lel}: 


|೯|; 


ಬಾಲಕಾಂಡ ೧೨೯ 


ಸರಸಿಜೋದ್ಭವಗೆಂಟು ಕಣ್ಗಳು 
ಹೆರಸುತಗೆ ಹನ್ನೆರಡು ಕಣ್ಣಳು : 
ಹೆರಗೆ ಹದಿನೈದಿರಲು ರಾಮನ ನೋಡಿ ದಣಿಯದಿರೆ 
ಸುರಪ ಗೌತಮನಿತ್ತ ಶಾಪವು 
ಪರಮ ಹಿತವಾಯ್ತೆಂದು ಹಿಗ್ಗುತ | 
ಹೆರಿಯ ಸಾಸಿರ ಕಣ್ಣ ಳಿಂದಲಿ ನೋಡಿದನು ನಲಿದು nol 


ಇದಿರುಗೊಂಡರು ಬಂದು ಸುಂದರ 
ವಢುಗಳಾನಂದದಲಿ ಜನಕನ | 
ಸುದತಿ ಸುನಯನೆ ಹರಿಸುತಾನಂದಾಶ್ರುಗಳ ನಲಿದು 
ವಿದಿತಫೆನ ಸಂಪೂರ್ಣ ರೂಪವ 
ಪಡೆದು ನೋಡಿದಳಚಲ ಸಂತೋ 
ಷದಲಿ ನಿಶ್ಚೇಷ್ಟಿತ ಶರೀರದಿ ನಿಂದು ನಳಿನಾಕ್ಷಿ lanl 


ಆರತಿಯ ಬೆಳಗಿದರು ಮುದವನು 
ಬೀರಿ ರತ್ನಾಭರಣ ವಸ್ತ್ರವ 
ನಾರಿಯರು ರಘುರಾಮಗುಡುಗೊರೆಯಿತ್ತು ಹರ್ಹಿಸಲು | 
ಜಾರುಗುಣ ಗಂಭೀರ ರಾಮನು 
ದಾರದಿಂ ಮಣಿರತುನ ರಾಶಿಯ 
ಪಾರಿಶೋಷಕಮಾಗಿ ಕೊಟ್ಟಿನು ತನ್ನ ಪರಿಜನಕೆ [೧೨೨॥ 


ವಿನಯದಿಂದರ್ಫ್ಯ್ಯಾದಿಗಳಲಾ 
ಜನಪ ದಶರಥನನ್ನು ಪೂಜಿಸಿ 
ಜನಕ ಹರುಷದಿ ಲಗ್ನಮಂಟಪದೊಳಗೆ ಕರೆದೊಯ್ದ | 
ಮುನಿನಿಕರಕೆರಗುತ್ತ ಸಿಂಹಾ 
ಸನದಿ ಕೂರಿಸಿ ನೃಪರ ಸರ್ವರ 
ನನುನಯದಿ ಕರೆತಂದನಾ ಜನಪಾಲ ಮರೆಯದೆಯೆ laa ll 
9 


೧ಪ್ಲಿಂ 


ಶ್ರೀ ತುಲಸೀ ರಾಮಾಯಣ 


ಕೋಸಲೇಶ್ಚ ರ ತಿವಗೆಸಮನೆಂ 
ದಾ ಸುತೀಲನು 1 ಪೂಜಿಸಿ 
ತೋಷದಿಂದಿಸ್ಸಿತರ,ಭಾವವ ನೆನೆಯದಿರುತಿಹನು | 
ದಾಶರಥಿ ಪಿತನನ್ನು ನೋಡುತೆ 
ಲಾ ಸುಮತಿ ಗುಣಗಣವ ಮೆಚ್ಚುತ 
ಲೇಸು ಜನುಮದ ಸುಕೃತಮೆಂದಾದರಿಸಿದನು ನೃಪನ 


ದಶರಥನ ಸಂಬಂಧಿಕರ ಪೂ 
ಜಿಸಿದ ನೃಪ ಪ ಮುದದಿಂದ ಮಿಗೆ ವಂ 
ದಿಸಿದ ಬಾಂಧವರುಗಳನುಚಿತಾಸನವನೀಯುತ್ತ | 
ಹಸಿತವದನಂ ನುಡಿಸಿದರು ಸಂ 
ತಸವನೊಡ್ಡಿದ ಸಂಭ್ರಮವ ವ 
ರ್ಣಿಸಲು ವಾಗ್ವಿಗೆ ಸಿಗವು ನುಡಿಗಳದೇನ ಬಣ್ಣಿಸಲಿ 


ದೇವನಾರಿಯರೊಲಿದು ಬಂದರು 
ಶೀವಿದೆಳನಗೆಯಿಂದ ನಲಿಯುತ 
ಭೂವಧೂಸುತೆಯನ್ನು ನೋಳ್ಪ್ಸಾತುರದಿ ನರರಂತೆ | 
ಭೂನಧುಗಳಾ ಸುರವನಿತೆಯರ 
ಭಾವವರಿಯದೆ ಕಲೆತು ಮಿಗೆ ಸಂ 
ಭಾವಿಸಿದವರನ್ನು ವಿನಯೆದಿ ಹರುಷಮನದಿಂದ 


ನೀರೆಯರು ಭೂಜಾಶೆಯಂ ಹದಿ 
ನಾರು ಬಗೆಯಲಿ ಸಿಂಗರಿಸಿ ಸುಕು 
ಮಾರಿಯರು ಹಾಡುತ್ತ ನಡೆದರು ಲಗ್ನ ಮಂಟಪಕೆ | 
ಮಾರ ತಲೆವಾಗಿದನು ಕೋಕಿಲ 
ಸೇರಿದುದು ನನ-ರೂಸ ಗಾನವ 
ನಾರು ಬಣ್ಣಿಸಲರಿವರೀ ಧರೆಯಲ್ಲಿ ಮತ ರಿದು 


Me 


1೧೫! 


1೧೬! 


1೧೭! 


ಬಾಲಕಾಂಡ ' 


ನಡೆದು ಬಂದಳು ಸೀತೆ ಗೆಳತಿಯ 
ರೊಡನೆ ಮೆಲುಗತಿಯಿಂದ ರಾಮನ: 
ಮಡದಿಯಾಗುವೆನೆಂಬ ಹಿರಿಹಿಗ್ಗಿನಲಿ ನಲಿನಲಿದು | 
ಕಡಲಶಯನಂಗೊಲಿದು ಬಂದಳು | 
ಪೊಡನಿಮಗಳಾತುರದೊಳಚ್ಚರಿ 
ವಡೆಯೆ ಮುನಿಸುರ ಖಚರ ವಿದ್ಯಾಧರ ಮಹೋರಗರು [೧೮॥ 


ಶ್ರೀರಮಾಮಣಿ ಸೀತೆ ಬಂದಳು 
ವಾರಿಜೋದರನರಸಿ ಬಂದಳು 
ಧಾರುಣೀ ಸೆಂಜಾತೆ ಬಂದಳು ಮನುಜರೂಪಿರಲಿ | 
ಕ್ಷೀರಸಾಗರಶಯನ ರಾಮನ 
ಸೇರಿ ದನುಜರನೊರೆಸಿ ಭೂವಧು 
ಭಾರವಿಳಿಸಲು ಬಂದಳಾ ರಘವನ ವರಿಸಲೈ lel 


ಬಂದಳೇ ಹೆದಿನಾಲ್ಕು-ಲೋಕದ 
ತಂದೆಯಂ ವರಿಸಲೈ-ಜಾನಕಿ 
ಯೆಂದು ಲೋಕದ ಜನನಿಯಂ ನಮಿಸಿದರು ಮನಸಿನಲಿ | 
ಜೆಂದುದಿನ್ನೇಂ ದನುಜಕುಲವನ 
ವೆಂದು ನೂರ್ಮಡಿ ಶೋಷದಿಂ ರಘು 
ನಂದನನ- ಜಾನಕಿಯ ದರುಶನದಿಂದ ಹಿಗ್ಗು ವರು ||೨೦ 


ರತುನಸಿಂಹಾಸನದಿ ದಶರಥ 
ಸುತನು ಮೆರೆದಿರೆ ತರಳೆಯರು ಭೂ 
ಸುತೆಗೆ ಕೈಗೊಡಲಾಗ:ಕೇಸರಿ ಪೀಠೆವೇರಿದಳು | 
ಸತಿಸಹಿತ ರಘುವರನ ಪದಗಳ 
ಲತಿಹಿತದಿ ವಿಮಲೋದಕದಿ ತೊಳೆ 
ಯುತಿರೆ ಹೊಮಳೆಗರೆದುದಾ ಸುರಥಿಕರ ಸದುಳದಲಿ ಎ೧! 


೧ಷ್ಲಿ೧ 


೧೩೨ 


ಶ್ರೀ ತುಲಸೀ ರಾಮಾಯಣ 


ಪರಮಪದರಜ ಸೋಂಕೆ ಗೌತಮ 
ನರಸಿ ಪಾವನಳಾದಳಾ ವರ | 
ಚರಣದುಂಗುಟಿದಿಂದೊಗೆದುದಾ ದೇವನದಿ ಪರಿದು | 
ಹೆರಿ-ಪಡದೋಧ್ಭವೆಯೆಂದು ಶೆಂಕರ 
ಶಿರದೊಳಿಟ್ಟನು ದೇವಗಂಗೆಯ | | 
ನರಪನಿಂಥಾ ಪಾದಪದ್ಮವ ತೊಳೆದ ಸಡಗರದಿ llo.sll 


ಧರಣಿಜಾತೆಯೆ- ಕರದಿ ರಾಮನ 
ಕರವನಿರಿಸುತ ಗುರುಜನಂಗಳು 
ಭರದಿ ಗೋತ್ರಪ್ರವರನೊರೆದೆರು ಲಗ್ನ ಕಾಲದಲಿ | 
ಜರುಗಲೀಪರಿ Rp 
ವರನಿವಾಹೆ: ಮುಹೊರ್ತ ಹೆರವಿಧಿ 
ಸುರರು ಮುನಿಜನ ಯೋಗಿ ಸಿದ್ಧರು ಖಚರರುರೆ ನಲಿಯೆ ೨೩ 


ಪರುವತನು ಪಪ ತಿಗೆ ಪೌರ್ವತಿ : 
ಕರವನಿತ್ತವೊಲಾ ಸಮುದ್ರನು 
ಹರಿಗೆ ಲಕಿ ಕ್ಷ್ಮಿಯಸಿತ್ತ ತ ನೃಪಜನಕ ಪದುಳೆದಲಿ | 
ಧರಣಿಜೆಯ ರಘುರಾಮಮೂರ್ತಿಗೆ 
ವರ ವಿವಾಹದೊಳಿತ್ತ ಸರ್ವರು 
ಹೆರುಷದಿಂ ಜಯಘೋಷಮಾಡಲು ಜಗಕೆ ಶುಭಮಾಯ್ತು ॥೨೪॥ 


ದೇವದೇವರ ದೇವ ರಾಮಕಿ 
ಗಾ ವಸುಂಧರೆ ಮಗಳೆ ಮುದದಿಂ 
ಭೂವಧೂವಲ್ಲಭೆನು ಕನ್ಯಾದಾನ ಮಾಡಿದನು | 
ಆ ವಧೂವರರಿರ್ವರುಂ ಭ 
ಕ್ರಾವಳಿಯ ಸಂತಸದಿ ಮುಳುಗಿಸೆ 
ಲಾ ವಿದೇಹ ನಿದೇಹನಾಮವ ಸಾರ್ಥಕಂಗೈದ 1೨೫1 


ಟಾಲಕಾಂಡ ದಿಷ್ಟಿ 
ಗುಡುವಸಿಷ್ಕನ ನುಡಿಯ ಮನ್ನಿಸಿ 
ಹರುಷದಿಂದೂರ್ಮಿಳೆಯ ರಾಮಾ 
ವರಜ ಲಕ್ಷ್ಮಣಗಿತ್ತು ಕನ್ಯಾದಾನ ಮಾಡಿದನು | 
ಕರೆಸುತನುಜ ಕುಶಧ ಜನ ಸುತೆ 
ಯರನು ಪದುಳದಿ ಭರತಶತ್ರು 
ಫ್ನರಿಗೆ ನೀಡೆಂದೊರೆಯಲಾಣತಿಯಂತೆ ನಡೆಸಿದನು loll 


AS 


ಭರತ ಮಾಂಡವಿಕರವ ಹಿಡಿದನು 
ವರಿಸಿದೆ ಶ್ರುತಿಕೀರ್ತಿಕರವನು 
ಹೆರುಷದಿಂದಾ ಶತ್ರುಸೂದನ ಮುನಿಸುರರು ನಲಿಯೆ | 
ಸುರರುಫೇಯೆನಲಾಗಸದಿ ಸುಮ 
ವರುಷಗರೆಯುತೆ ಶುಭನಿನಾನದಿ 
ಧರಣಿ ತುಂಬಲು ನೃಪತಿ ಸಂತಸ ಬಾಷ್ಟ ಸುರಿಸಿದರು... 1೨೩!! 


ಅಂದು ಜೀವನು ನಾಲ್ವವಸ್ಥೆಗ 
ಳಿಂದಲುತ್ತೆಮು ಪುರುಷ ನಾಲ್ವರ 
ಬಂದು ಸೇರಿದೆ ತೆರದೊಲಾ ದಂಹತಿಗಳೆಸೆಯುತಿರೆ | 
ಮಂದಗವಾನೆಯರಾರತಿಯೆ ಸಾ | 
ನಂದದಿಂದೆತ್ತುತಿರೆ ಬರ್ದಿಲ 
ರಂದರದಿ ಕುಳ್ಳಿರ್ದು ಮೋಡಿದರವರ ಮೈಮರೆತು sell 


ಮತ್ತಯೋಧ್ಯಾಧಿಪತಿ ಮನದಿ ನ 
ಗುತ್ತ ತನ್ನ ಕುಮಾರರಂ ನೋ 
ಡುತ್ತ ಪರಮಾನಂದ ತುಂದಿಲನಾದ ಮೈಮರೆತು | 
ಎತ್ತಲುಂ ಕಣ್ಣೆ ಸೆಯೆ ಸತಿಸಹಿ 
ತುತ್ತಮ ಕುಮಾರಕರು ಭೂಪಕು 
ಲೋತ,ಮನು ಹರುಷಿಸಿದ ಪುರುಷಾರ್ಥಗಳ ಪಡೆದಂತೆ 1೨೯! 


ದಿಶ್ನಿಳ 


ಶ್ರೀ ತುಲಸೀ ರಾಮಾಯಣ 


ತೆಗೆಸಿದನು ಮಣಿಕನಕ ರತುನಾ . 


, ದಿಗಳ ಬಳುವಳಿಯಿತ್ತ ಮಕ್ಕಳಿ | 
ಗಗಣಿತದ ಸಂಖ್ಯೆಯಲಿ ಜನಕನ್ಸಪಾಲನೊಲವಿನಲಿ | 


ತೆಗೆಸಿ ಹ ರಾಮಾ 
ದಿಗಳಿಗಿತ್ತನು ಮಣಿಕಿರೀಟವ 
ರುಗರುಗಿಪ ವಸ್ತ್ರಾ ಭರಣಗಳ ಭೂಪಮನದಣಿಯೆ 


ಒಲಿದು ರಥ ಗಜ ತುರಗ ಪಶುಸಂ 

ಕುಲವ ಸುಂದರ ಯುವತಿಯರನಿ 

ತ್ರ ಲಘುಮತಿ ಸನ್ಮಾನಿಸಿದ ಜಾಮಾತ ನಾಲ್ಪ ರನು | 

ಹಲವು ಸರಿಯಲಿ ಬಂದ ಬೀಗರ 

ಬಳಗವಂ ಸತ್ವ ರಿಸಿ ಯಷಿಮುನಿ 

ಗಳನು ಸ ನುಡಿಸಿ ಪೂಜಿಸಿ ಚರಣ ಕೆರಗಿದನು 
ಹೆಲಹೆನ್ರ ಜನ್ಮದ ಸುಕ್ಸತೆದಿಂದೀ 

ನೆಲನಮಗಳ ವಿವಾಹ ಕಂಡೆವು 

ವಿಲಯರುದ್ರನ ಚಾಪನೆತ್ತಿದ ರಾಮದೆರ್ಶನವ | 

ಸುಳಿಯೆಲಾ ಭಾರ್ಗವನ ದರ್ಸ್ನವ 

ನಳಿದ ಮುನಿಸತಿ ಶಾಪವೊರೆಸಿದ 

ಜಲಶಯನ ಹೆರಿಕರುಣ ಕಲ್ಯಾಣಗಳ ನೋಡಿದೆವು 


ತರಳೆಯರು ಮಣಿಮುತ್ತು ಮಾಣಿಕ 
ವಿರಿಸುತಾರತಿಯೆತ್ತಿ ಪದುಳದಿ 
ಗರಿಕೆ ನೀವಾಳಿಸುತ ದೃಷ್ಟಿಯ ತೆಗೆದು ಹರಸಿದರು | 
ಪುರದ ನರನಾರಿಯರ ವಡೆ ವಧು ಫೆ 
ವರರ ನೋಡುತ ಗಾನಮಾಡುತ 
ಪರಮಘನಮಾಯ್ತ್ಕೆನುತ ಹಿಗ್ಗಿದರೊಲಿದು ನಮಿಸಿದರು 


lla all 


1೩೧1 


lla. sil 


laa. ll 


ಬಾಲಕಾಂಡ ಎ೩೫ 


ನಾಗವಲ್ಲಿಯ ಮುಗಿಸಿ ಜನಪತಿ' . 
"ಬೀಗರೌತಣ ಮಾಡಿ ನಲಿಯುತ 
ಲಾಗ ದಂಪತಿಗಳನು ಮೆರವಣಿಗೆಯಲಿ ಪತ್ತನದಿ | 
ಯೋಗಿಜನ ಹರುಹಿಸಲು ಪುರಜನ 
ರಾಘವನ ದರುಶನದಿ ಪುಳಕಿತ 
ರಾಗಿ ದಶರಥ ಜನಕರಿರ್ವರು ನಮಿಸಿದೆರು ಮುದದಿ  ॥೩೪॥ 


ಪುರದ ವೀಧಿಗಳೊಳಗೆ ನಡೆಯುತ ೨ ತ್ನ 
ಮೆರವಣಿಗೆಯ್ಯೆ ತಂದು ಭೂಪತಿ | 
ಯರಮನೆಯ ಬಾಗಿಲ್ಲೆ ಬಂದುದು - ಯುವತಿಯರು ನಿಂದು | 
ಭರದೊಳುಪ್ಲಾರತಿಯ ಬೆಳಗಲು 
ಕರೆದು ಕರುಣವ ರಥನನಿಳಿದನು 
ಧರಣಿಜಾಸುತೆ ಸಹಿತ ರಾಘವ ಲೋಕ ನಲಿಯುತಿರೆ 1೩೫! 


ಜನಕನ್ಫನ ಸೀತಾವಿವಾಹೆವ 
ನನುನಯಡಿ ಮಾಡುತ್ತ ದಶರಥ 
ಜನಪನುಪಚಾರದೆಲಿ ಮುಗಿಸಿದ ಹೆರುಷ ಪೆರ್ಚುತಿರೆ | 
ಅನಘ ಲಕ್ಷ್ಮೀರಮಣ ರಾಕ್ಷಸ 
ಹೆನನಕಾರ್ಯದ ನೆಪದಿ ಬಂದನು 
ಮನುಜರೂಪದೊಳೆಂದು ಹೊಗಳಿದ ರಾಮಚಂದ್ರನು 1೩೬! 


. ವಿಶ್ರಾಮ ೧೨ 


ಸೂ ಹರಿಣಯಾನಂತರದಿ ತನುಜ 
ರ್ಮೆರಸಿ ವರಸಾಕೇತ ನಗರಳೆ' 
ಮರಳಿ ದಶರಥ ಬಂದ ಪರಮಾನಂದಲಹೆರಿಂಯಲಿ 


ದಿಷ್ಮಿ೬ 


ಶ್ರೀ ತುಲಸೀ ರಾಮಾಯಣ 


ಆದುದುತ್ಸವ ಪಲವು ಬಗೆಯಿಂ 
ದಾ ಧರಿತ್ರೀ ಸುತೆಯ ಪರಿಣಯ 
ಮೋದದಲಿ ಸಾಗಿದುದು ಮಿಥಿಲಾ ನಗರ ನಗುತಿರಲು | 
ಆ ದಯಾನಿಧಿ ದಶರಥನು ಸೂ 
ರ್ಯೋದಯದಿ ಗುರುಸನಿಹಕ್ಕೆದುತ 
ನಾದಿದನು ಹರ್ಷಾಶ್ರುಬಿಂದುಗಳಿಂದ ಪದಯುಗವ all 


ಎಲೆಮುನಿಪಸ ತರಳರ್ಗೆ ಪರಿಣಯ 
ವೊಲವಿನಿಂ ಮಾಡಿಸಿದೆ ನೇಸರ 
ಕುಲವ ಬೆಳೆಸಿದೆ ಕರುಣವೆನಿತೋ ನಿನಗೆ ತನಯರಲಿ | 
ಇಳೆಯಮರರಂ ಕರೆಸು ಗೋವ್ರಜ 
ನೆಲವನವರಿಗೆ ಕೊಡಿಸು ರತುನಾ 
ವಳಿಯ ಪೆಸ್ರ್ರವ ಕೊಡಿಸು ಮಾಡಿಷು ದಾನಗಳನೆಂದ.. ॥೨॥ 


ಹೇಮಮಜಣಿ ಶೃ ೦ಗಾರಯುತ ವರ 
ಕಾಮಥೇನುವ್ರ ಜವ ದಶರಥ 
ಭೂಮಿದೇವರಿಗಿತ್ತ ಹಲವು ಸಹಸ್ರಸಂಖ್ಯೆ ಯಲಿ | 
ಪ್ರೇಮದಿಂ ಯಾಚಕರ ಕರೆಸುತ 
ಹೇಮರತುನಾಭರಣ ವಸ್ತ್ರವ 
ನಾ ಮಹೀಶನು ಸೂರಗೊಟ್ಟಿನು ಲೋಕವೆ ಚ್ಚು ತಿರೆ (la. | 


ಮತ್ತೆ ವಿಶ್ವಾಮಿತ್ರ ಮುನಿಗೆರ 
ಗುತ್ತ ನಿನ್ನ ಕೃಪಾಕಟಾಕ್ಷದೊ 
ಳುತ್ತರೊಸತ್ತರಮಾಯ್ತು ವರಭೂಮಿಜೆಯ ಪರಿಣಯದಿ | 
ತೆತ್ತವಣೆಯೇನಂ ಜಿ- ನಿಮಿವಂ 
ಶೋತ್ತಮನ ಬಾಂಧವ್ಯ ದೊರೆತುದು 
ತೆತ್ತಿಸಿತು ಸಕ್ಕೀರ್ತಿ ಲೋಕದೊಳೆಂದನಾ ಭೂಪ loll 


ಬಾಲಕಾಂಡ 


ಮನ ಬರದು ದಶರಥನ ಕಳುಹಲು 
ಜನಕನೃಪತಿಗೆ ರಾಮದೆರುಶನ 
ಕಣುಗಳಿಗೆ ಹಿತಮಾಯ್ತು ಜಾಮಾತೆರನು ನೋಡುತ್ತ | 
ದಿನಗಳುತ್ಸವದಿಂದ ಸಾಗಲು ಕ 
ಮುನಿಪ ವಿಶ್ವಾಮಿತ್ರ ದಶರಥ oo 
ಜನಸನಂ ಕಳುಹಲ್ಪೆ ಬೆಸಸಲು ಭೂಪನೊಪ್ಪಿದನು 1211 


ಪೊರಮಡುವ ದಶರಥನು ಕುವರ 
ರ್ವೆರಸಿ ನಿಜಪುರಕೆನುತಲಂತಃ 
ಪುರದ ನಾರಿಯರರಿತು ಸೀತಾರಮಣಿ ವಿರಹೆದಲಿ | 
ಕರಗಿತಂತಃಕರಣ ಶೋಕದೊ 
ಳೊರೆಯಲಮ್ಮ ದಿ ನೋಡಿದಣಿಯರು 
ತರಳೆಯೂರ್ಮಿಳೆ ಮಾಂಡವಿ ಶ್ರುತಕೀರ್ತಿಯರನೊಲಿದು ॥೬॥ 


ದಿನಪನಸ್ತಮಿಸಲ್ವೆ ಬಾಡುವ 
ವನಜದಂತಾ ಕಮಲಮುಖಿಯರು 
ಘನಮಹಿಮ ಶ್ರೀರಾಮನೈ ದುವನೆಂಬ ನುಡಿಕೇಳ್ದು | 
ಜನನಿ-ಜನಕರ ತೊರೆದ ಶಿಶುಮೊಲು 
ವನಜವದನೆಯರುಮ್ಮಳಿಸಿ ಗುಣ 
ಗಣವ ಕೊಂಡಾಡಿದರು ಕಾರುಣ್ಯವನು ನೆನೆನೆನೆದು ೨. 


ಬಂದ ಬಳಗವ ಸತ್ವರಿಸುತಾ 
ನಂದದಲಿ ಫಲಭಕ್ಷ್ಯ ಭೋಜ್ಯಗ 
ಳಂದಮಾಜೋದಕವನಿತ್ತನು ಜನಕನೃಸನೊ ಲಿದು | 
ಬಂದು ಸವಿನುಡಿಯಿಂದ ತಾನೇ 
ಮಂದಿಯಂ ನುಡಿಸುವನೊಲುಮೆಯಿಂ 
ತಂದು ಚಿನ್ನದ ತಟ್ಟಿಯಲಿ ತಾಂಬೂಲಗಳನರಿತ್ತ lle! 


ದಿಕ್ಕಿಕ 


ದಿತಿ 


ಶ್ರೀ ತುಲಸೀ ರಾಮಾಯಣಿ 
'ಉಡುಗೊರೆಯೆನೀಯುತ್ತಲವರ 

ನ್ಹಡಿಗಡಿಗೆ. ನುಡಿಸುತ್ತ ನೃಪ ಬೀ 

ಳ್ಳೊಡುತ ನೊಂದನು ಕಳುಹೆಲಾರಡೆ ಬಂಧುವರ್ಗವನು | 

ಪೊಡವಿಯಲಿ ಪೊಸತೆನಿಸುವೊಲು ತ, 

ನ್ಹಡಿಯ ಮಿಥಿಲಾಪುರದೊಳೂರುತ : 

ನಡೆದು ಬಂದಾ ರಾಘೆವನ ಕಾರುಣ್ಯದಲಿ ಹಿಗ್ಗಿ lel 


ರಾಜ್ಯ ಸಂಪದೆ ತುರುಗ ಗಜರಥ 
ಪೊಜ್ಯವಸ್ತು ಸ ಸಮಸ್ತವನಿತಾ 
ಬಜ್ಜರವ ಹೆರಿಯಂ ಥಿ ಯುಗಳದಿ ಸೂರೆ; ಮಾಡಿದನು | 
ರಾಜ್ಯಮೇಕಿದು ನಿನ್ನಷದ ಸ ಸಾ 
ಮ್ರಾ ಜ್ಯ ದೊರಕಿರಲೆನಗೆ ವರ ಸಾ 
ಯುಜ್ಯ ಪದವಿಯ ಕರುಣಿಸೆಂದಾ ಜನಕ ಪ್ರಾರ್ಥಿಸಿದ ॥೧೦॥ 


ಹೆತ್ತು ಸಾವಿರ ಮದಗಜವ ತೊಂ 
ಭಕ್ತು ಸಾವಿರ ತುರಗರಥ ಮೂ 
ವತ್ತು ಸಾವಿರ ಲಕ್ಷೆ ಗೋವ್ಲಳ ದಾಸದಾಸಿಯರ 1 
ಇತ್ತ ಮಣಿರತುನಾವಳಿಯನರು 
ವತ್ತು ಸಾವಿರ ಭಂಡಿಯಲಿ ಹೇ 
ರುತ್ತ ಕಳುಹಿದ ಜನಕನ್ಸಪ ಸಾಕೇತಪುರವರಕೆ 1೧೧॥ 


ಬಂದು ಸುನಯನೆಗೆರಗಿ ದಶರಥ 
ನಂದನಂ ನಗೆಮೊಗದಿ ನೋಡುತ 
ಲಿಂದೆಯೋಧ್ಯೆಗೆ ತಂದೆ ತೆರಳುವ ಬಂಧುಜನ ಸುತೆ | 
ಇಂದುಮುಖಿ ಹೆರಸುತ್ತ ಚ್ಯಾ 
ದೆಂದು ನುಡಿಯಲು ಹರುಷ ದುಃಖ 
ನೊಂದು ಎ ಆ ಮುದದಿ ಗ 


ದಾಲಕಾಂಜಿ 4 ೧೩% 


ಪರಮ ಪುರುಷನು ನೀನು ನಿನ್ನನು 
ದರದಿ ಧರಿಸಿದ ಪುಣ್ಯವೆಷ್ಟೆಂ 
ದರಿಯೆನಾಂ ಕೌಸಲ್ಯೆ ಮಾಡಿದ ತಪದ ಬಲ್ಮೆಗಳ || 
ತಿರೆಯ ಮಗಳನ್ನೊ ಸ್ಸಿಸಿದೆ ಸದ 
ಸರಸಿಜದಿ ನಿನ್ನವಳಿವಳು ದಿನ 
ಕರನವಂಶವ ಬೆಳಗಿಸುವಳೆಂದೊರದಳಾವನರಿಕೆ laa ll ' 


ಭಾವಿತಾತ್ಮ ಪವಾಡ ಪುರುಷ ಪ 
ರಾವರೇಶನ ನಣ್ಣು ಪಲ್ಲವಿ 
ಸೀ ವಿಡೇಹೆ ಕುಮಾರಿ ಸಯ್ಗಿಂ ವಿದಿತಮಣಿಯರದಿ | 


ದೇವರೆಸಕವನರಿತು ಸೀತಾ * 
ದೇವಿ ನಡೆವಳು ನೆಳಲಿನೊಲು ನೀ 
ಕಾವುದ್ಧೆ ಕರುಣದಲಿ ತರಳೆಯನೆಂದಳಾ ಲಲನೆ ॥೧೪॥ 


ಭೂನಿಯಮರರ ಪಾದಧೂಳಿಯ 
ಭೂಮಿಹತಿ ದಶರಥನು ಶಿರದಲಿ 
ನೇಮದಿಂ ಧರಿಸುತ್ತ ಪೂಜಿಸುತಿಷ್ಟದೇವರನು | 
ಪ್ರೇಮದಿಂ ವಿಫ್ನೇಶನಡಿಗಳಿ 
ಗಾಮಹೀಪತಿ ನಮಿಸಿ ಬೀಳ್ಕೊಂ 
ಡಾ ಮಿಥಿಲೆಯನು ಹಿಂದುಳಿದು ಪೊರಡುತಿರೆ ಶುಭವತಾಯ್ಕು 1೧೫ 


ಮಣಿವರೂಥವನೇರಿ ದಶರಥ 
ತನಯರಂ ವೆರಸುತ್ತ ಪೊರಟರೆ 
ಜನಕ ಕಳುಹಿಸಿಕೊಟ್ಟು ಸರ್ವರನಲ್ಪ ಪಯಣದಲಿ | 
ಜನಪತಿಯ ಬೀಳ್ಕೊಟ್ಟು ರಿಂಗಣ 
ಗುಣಿವ ಮನದಿಂ ಪುರಕೆ ಮರಳಿದ 
ತನುಜೆಯರ 'ವಿರಹಾತುರದೊಳಭಿಜಾತ ಮರುಗುತಲಿ . ॥೧೬॥ 


ಹಿಳಂ 


ಶ್ರೀ ತುಲಸೀ ರಾಮಾಯಣ 


ನಡೆನಡೆಯುತೆಲ್ಲಲ್ಲಿ ತಂಗುತ 
ಪೊಡನಿಸತಿ ಗುರು ಬಳಗ ಸುತರುಗ 
ಫೊಡನೆ ಪಾಂಥರನೋಡಿ ನುಡಿಸುತೆ ಹೆರುಷಗೊಳಿಸುತಲಿ | 
ಅಡಿಯಿಡುತ ಶುಭದಿವಸ ಮಡದಿಯ 
ರೊಡನಯೋಧ್ಯಾ ಪುರದ ಬಾಹೆಗೆ 
ನಡೆತರಲು ಪುರಜನರು ಹೆರುಷದೊಳುಬ್ಬಿದರು ನಲಿದು 1೧೭! 


ಪುರದ ನರನಾರಿಯರು ಹಿಗ್ಗಿ ಮೊ 
ಳುರುಬಿ ವೀಧಿಯ ಸಿಂಗರಿಸಿದರು | 
ಬರೆದು ಚಿತ್ರವಿಚಿತ್ರ ಬಣ್ಣದ ರಂಗವಲ್ಲಿಗಳ | 


 ಪರಿಮಳೋದಕದಿಂದ ಸಾರಿಸು 


ತಿರಿಸಿ ಕನ್ನಡಿ ತಳಸ ಲೋಕೇ 
ಶ್ವರನೆ ಮುಖದರ್ಶನಕೆ ನಿಂದರು ಸೌಧಗಳನೇರಿ | [೧೮1 


ಫಲಭರಿತ ಗಿಡಗಳನು ಪೂಗೀ 
ಫಲ ರಸಾಲ ಕದಂಬ ಕದಳಿ ಬ 
ಕುಲ ತಮಾಲ ಮಧೂಕ ಮಂಟಿಪಗಳನು ರಚಿಸಿದರು | 
ಬೆಳೆದೆ ಭಾರಿಯವೃಕ್ಷ ಪರಿವಿಡಿ 
ಗಳನು ನಾಚಿಸುವಂತೆ ವಿಧವಿಧ 
ಫಲತರುಗಳಿಂ -ಸಿಂಗರಿಸಿದರು ಚಿತ್ರತರಮಾಗಿ : .. ॥೧೯॥ 


ಪಣವ ತಮ್ಮಟೆ ಭೇರಿ ಕಹಳಾ 
ಧ್ವನಿ ಡಮರುಗ ನಗಾರಿ ದುಂದುಭಿ 
ನಿನದವಾಗಲು ಲೋಕಪಾಡಿತು ರಾಮನಾಮವಕು | 
ಅನುವಿನಿಂ ಕರಿತುರಗ ಮೃಗಗಳು 
ದನಿವಿಡಿದು ಕೂಗಿದುವು ರಾಮನ 
ಘನತೆಯರಿಯುತ ನೆನೆದು ಹಿಗ್ಗದರಾರು ಹರುಷದಲಿ sol 


ಬಾಲಕಾಂಡ . ೧೪೧ 


ಭರದಿ ಹೆರಿ ವೈಕುಂ ತಕ್ಕೆಮುವ 
ತೆರದಿ ರಘುವರ ಶುಭಮುಹೂರ್ತದಿ 
ಪುರವ ಹೊಕ್ಕನು ಹೆರಿಹೆರರ ವಿಷ್ನೇಶ್ವರರ ನೆನೆದು ! 
ಹೆರುಷದಿಂದುಪ್ಪಾರತಿಯ ನವ : 
ತರುಣಿಯರು ಬೆಳಗಿದರು ಪಾಡುತೆ 
ದರುಶನದಿ ಹಿಗ್ಗಿದರು ಹೆರಸಿ ನವೀನ ವಧುವರರ lool 


ಆರತಿಯನೆತ್ಲ್ಮಿದರು ಪದುಳದಿ 
ನೀರೆಯರು ಸುಕುಮಾರರಿಂಗು 
ಪ್ಸಾರತಿಯ ಬೆಳಗಿದರು ಪ್ರೆರನಾರಿಯರು ನಗು ಮೊಗದಿ ! 
ನೀರೆಯರು ಪಲ್ಲಕ್ಕಿ ಮರೆ ನೀ ' 
ವಾರಿಸುತ ಸುಕುಮಾರಿಯರ ವದ 
ನಾರವಿಂದವ ನೋಡಿ ಮರೆದರು ತಮ್ಮ ದೇಹಗಳ || ೨.೨| 


ಉಡುಗೊರೆಯನೀಯುತಲಿ ತನುಜರ, 
ತಡವರಿಸಿ ತಟಕ್ಕಿಸಿ ಸೊಸೆಯರ 
ತೊಡಿಸಿದರು ರತ್ನಾಭರಣಗಳ ನೃಪನರಾಣಿಯರು | 
ಪೊಡನಿಯಲಿ ಬಂದುದಕೆ ಪುತ್ರರ 
ಪಡೆದು ಸಾರ್ಥಕಮಾಯ್ಕೆನುತಲಾ 
ಪೊಡವಿಪತಿಯರಸಿಯರು ರೋಮಾಂಚನದಿ ಹಿಗ್ಗಿದರು 1೨೩! 


ಬಿಡದೆ ಕುಲನೀತಿಗಳ ನಿಗಮದ 
ನುಡಿಯ ಹಳಿಯದೆ ಸರ್ವ ವಿಧಿಗಳ 
ಸಡಗರದಿ ವಿರಚಿಸುತ ದಶರಥ ಪರಿಣಯವ ಮುಗಿಸಿ | ಶೆ 
ನುಡಿಯಲಮ್ಮದೆ ಹೆರುಷಭಾರದಿ 
ಪೊಡವಿಪಾಲ ಕುಮಾರ ಸೊಸೆಯರ 


ಬಿಡದೆ ಕೈವಾರಿಸುತ ನಲಿಯುವ ಸತಿಯರೊಡ ನೊರೆದು 10.೨೪! 


೧೪.೨ 


ಶ್ರೀ ತುಲಸೀ ರಾಮಾಯಣ 


ಅರಮನೆಯ ಹೊಗುವಂದು ನೃಪ 
ತೆರುಣಿಯೆರು ತೆಟ್‌ ಸಸಿ ಮಕ್ಳ ಛ 


ಹೆರುಷ ಬಾಸ್ಸವ ಸುರಿಸಿದರು ವಧುವರರ ನೋಡುತಲಿ | 


ಘರೆಸಿ ವಿಪ್ರಾ ಭು ಪೊಜಿಸು R 
ತೆರಗಿ ಹರಕೆಯ ಕೊಂಡು ರತ್ನಾ 


ಭರಣ ಭೂಷಣವಿತ್ತು ಸತ್ಯರಿಸಿದರು ಪದುಳದಲಿ ೨೫1! 


ಬಳಿಕ ವಿಶ್ವಾಮಿತ್ರ ಗೆರಗುತ 
ಬೆಳಗಿಸಿದೆ ರವಿಕುಲವ ಕರುಣವ 


" ಹೊಲಿದು ಕರೆಯುತಲೆಂದು ಹೊಗಳಿದೆ ಮುನಿಯ ಡೆಶರಥನು | 


ಹೆಲವು ಸರಯಿಂ ಮಣಿವ ನೃಪತಿಯ 
ನಿಲಿಸಿ ಕೈವಾರಿಸುತಲಾಶ್ರಮ 
ನಿಲಯಕಜಿಮುಖನಾದನಾ ರಿಸಿ ಹೆರುಷ -ಮನದಿಂಜೆ ೨೬! 


ಹೊಸಪರಿಯೊಳುತ್ಸ ವವ ವಿರಚಿಸಿ 
ಹೊಸತೆನಿಸಿ ಲೋಕದಲಿ ನೃಪ ಪಸಂ 
po ಬೀರಿದ ದಿವಸದಿವಸೆ “ನೀನ ಕ್ಸ ತಿಗಳೆಲಿ | 
ಸುಧೆ ನಗುತಿಕಿ ಸುತರ ಮೇಣಾ 
FS ಕಣ್ಣಿ ಟ್ಟು ಕಾವನು 
ಬಸುಅ ಮಕ್ಸ್‌ಳ ದೈವವೆಂದೇ ಬಗೆದ ದಶರಥನು 1೨೭! 


ಮನದಿ ರಾಮನಮೂರ್ತಿ, ವೃಪತಿಯ 
ವಿನಯ್ಕ ರಾಮವಿವಾಹೆ ಸಂಭ್ರಮ 4 
ಜನಕನನುಪಮ ಪೂಜೆ. ಸೀತಾಶಕ್ತಿ ನಲಿದಾಡಿ | 
ಜನಪದವು ಹೆರ್ಷಾಶ್ರು ಕರೆಯುತ 
ಲನಘನಾಮ ಸ್ಮರಣೆಯಿಂದೀ 
ಜನುಮ ಸಾರ್ಥಕ ಮಾಯ್ಕೆ ನುತ ಹಿಗ್ಗಿದುದು ಸಂತಸದಿ ಗ 


ಬಾಲಕಾಂಡ . 5* ೧೪೬, 


ಬಂದ ಬಳೆಗವನುಸಚರಿಸಿ ನಿಜ 
ಮಂದಿರಕೆ ಕಳುಹಿದನು ಪರವಕಾ 
'ನಂದೆಕಂದ ರಘೊತ್ತಮನ ಬಿಡಲಾರದೆಯೆ ನಡೆದು | 
ಮಂದಿ ಮೋಹದ ಮನವ ನಿಲಿಸುತೆ . 
ಹಿಂದುಹಿಂದಕ್ಕೆ ತಾವು ನಡೆದೆರು 
ಮುಂದುಮುಂದಕೆ ಹೊತ್ತು ಜಡದೇಹವನು ಪಯಣದಲಿ 15೨೯! 


ದಶರಥನ ಮೈದುನನು ಕೇಕೆಯ 
ವಸುಭೆಯರಸನು ಪದಕೆರಗಿ ಪ್ರಾ 
ರ್ಥಿಸಿದ ಭರತನ ಪುರಕೆ ಕರೆದೊಯ್ಯಲೈ ತನ್ನೊಡನೆ | 
ಒಸೆದು ಶೀಘ್ರದಿ ಮರಳಿ ಬಹೆ ಭರ 
ವಸದೊಳೊಫ್ಪಿದ ತಂಡೆಯಂ ವಂ 
ದಿಸುತ ಶತ್ರುಹನೊಡನೆ ಮಾವನ ಮನೆಯ ಸೇರಿದನು ಷಂಗ 


ಅತ್ತೆ ತೆರಳಲು ಭರತ ಶತ್ರುಹೆ 
ರಿತ್ತಲಾ ರಘುರಾಮ ಲಕ್ಷ್ಮಣ 
ರುತ್ತಮದ ಪಿತೃ ಮಾತೃ ನೀವಾಕೆ ಕ ತ್ಯದಲಿ ತೊಳಲಿ | 
ತೆತ್ತಿಗರ ನೆನೆವುತ್ತಲನರಂ 
ಚಿತ್ತದಲಿ ಹಾರೈಸುತಿರ್ದರು 
ಹೊತ್ತು ಹೋಗದು ಬಂಧುವಿರಹೆದ ಬೇಗೆಯಿಂ ದಣಿದು 1೧! 


ಕರುಣೆಯೆನಿಶೋ ರಾಮಚಂದ್ರಗೆ 
ಭರತ- ಶತ್ರುಹೆರನ್ನು ನೆನೆಯುತ 
ಗದತ: ಲಕ್ಷ್ಮಣನು ಮರೆಯಾಗಿರಲು ಮರುಗುವನು | 
ಸರಮಘನರ ಗಂಭೀರ ಭಕ್ತರ 
ಕರೆಗೆ ಬಂದೊದಗುವ ಮಹಾ ಶಂ 
ಕರನ ಕುಣಿಸುವ ದ್ರವ ದಶರಥಗೊಲಿದು ಜ್‌ ೩.೨1 


೧೪೪ 


ಶ್ರೀ ತುಲಸೀ ರಾಮಾಯಣ 


ಕವಿಕುಲದ ಜೀವನವು ಸುಖಗಳ 
ತವರು, ಭಕ್ತರ ನಿಧಿಯು, ಸೀತಾ , ಕ 
ಧವನು - ರಾಮನು, ಕೃತಿಯೆನೆಸಗುವ ತನ್ನವರನೊಲಿಸೆ | 
ಅವನ ಚರಿತೆಯನೊರೆವ ಬರೆದೋ 
ದುವರ ಹೈದಯದೊಳಿರ್ದು ಪ್ರೇಮನ 


ಸನಿವ ದಶರಥ ರಾಮ - ಕರುಣದೊಳೊಲಿದು ರಕ್ಷಿಸುವ 0೩೩! 


ಇದು ರಘೂತ್ತಮ ಚರಿತಮಾನಸ 


*ಖುಡುವೆ ಕನ್ನಡತಾಯ ಚರಿತೆಗ 


ಳಿದು ವಿನೂತನನಂತನಾಣಿ ಮನೋಜ್ಞ ಮಾಗಿರಲು | 
ಹೈದಯದೊಳು ನೆನೆಯುತಿಕೆ ಕಾವನು 

ಪದುಮುಲೋಚನ ರಾಮಚಂದ್ರನು 

ಮೊದಲು ನೋಡುವ ಭಕುತರಾರ್ತಿಯನರೆವ ರಘುರಾಮ ೩೪॥॥ 


1 ಮಂಗಳಂ | 


ಅಯೋಧ್ಯಾಕಾಂಡ 


ವಿಶ್ರಾಮ ಲಿ 


ಸೂ॥ ರೂಢಿಯಿಂ ರಾಮಂಗೆ ರಾಜ್ಯವ 
ವೀಡಲಾಲೋ ಚಿಸಲು ದಶರಥ 
ಮೊಡಿದುದು ಘವನಕ್‌ರ್ಷ ವರಸಾಕೇತನಗರದಲಿ ॥ 


ಶ್ರೀವಧೂವರ ನಿಮಲಗುಣ ರಾ 
“ಜೀವಲೋಚನ ದೇವಕುಲ ಸಂ | 
ಭಾವನೀಯ ವಿರಿಂಚಿ - ಶಂಕರ ಸಕಲ ಜಗವಂದ್ಯ | 
ರಾವಣಾದಿಯ ಕೂಂದಖಳ ಲೋ 
ಕಾನಳಿಯ ಸಲಹಲೈ ರಘುರಾ 
ಮಾವತಾರದಿ ಬಂದ ದೆಶರಥರಾಮ ಕಾಪಿಡಲಿ all 


ಶ್ರೀಮನೋಹೆರ ರಾಮಚಂದ್ರ ನಿ ್ಛ್ಧಐ 
, ರಾಮಯಾನಂದಾತ್ಮ ನಿರ್ಗುಣ 
ಧಾಮ ಸತ್ವರಜಸ್ಮಮೋಗುಣರೂಪ ನಿರವಯವ | 
ಕಾಮಪಿತ ಕರುಣಾಲವಾಲ ಸು 
ಧಾಮಪಾಲ ಸುಶೀಲ ಮಂಗಲ - 
ನಾಮ ಸೀತಾರಾಮ ಸುರಿಸಲಿ ಸಂತಸದ ಮಳೆಯ lol 


ನಿಮಲ ತುಲಸೀದಾಸ ಕೃತೆ ನಿರು 
ಪಮ ರಘೂದ್ರ ಹೆ ಚರಿತ ಮಾನಸ 
ಕಮಲ ಮಧುರಸ ಭೃಂಗ ರೆೀಂಕೃತಿಯಿಂದ ಸಂಚರಿಸಿ | 
NSS ರಾಗದಿ ಏ 
ಸುಮನಸರ ಮನವೊಲಿಸಿ ಮಡಿದನು | 
ಸಮಿತ ಹರ್ಷದಿ ನಲಿದು ಮೆರೆದುದು ಚಿತ್ತ ತನ್ಮ: ಯದಿ ೩ 
೬ 10 


ಶ್ರೀ ತುಲಸೀ ಕಾಮಾಯಣ 


NE ಜಾನಕಿ 


-ವೆರಸಿ ರಾಘವ ಬರೆಲಯೋಧ್ಯಾ 


ಪುರಕೆ ನೂತನ ಹರುಷ - ಹೊಂಪುಳಿಯಿಂಡೆ ಮೈಗೂಡಿ | 

ನೆರೆ ನವೀನೋತ್ಸವದಿ ಮಂಗಲ. ಶಿ 

ವರುಣ ಕೆರೆದುದು ಸುಕೃತ ರಾಮನ 

ನಿರುಪಮಾನ ಸುನಾಮ ಗಾನವಜೋವಿಲಾಸದಲಿ 
ಹೆರಿಯ ಪ್ರೇಮದ ಸವಿಯ ಮನಗಂ 

ಡುರುತರದ ಪೊಗಾಯಿ ಪಣ್ಣಳ 

ಭರದೊಳೊಪಫಿ ಿಸುತಿಹೆವು ಶ್ರ ಶ್ರದ್ಧಾಭಕ್ತಿ ಪ್ರೀತಿಯೆಲಿ | 

ಸಂಡೂರು ನದಿನದ 

ದರುಶನಾತುರ-ಹೆರ್ಚಲೋಡುತೆ 

ವರಪಯೋನಿಧಿಯೆನಿಸಿದುವು ಸಾಕೇತ ಪುರವರವ 


`ತೋಷಗೊಳೆ ಹದಿನಾಲ್ಕು ಲೋಕಗ 
ಳಾ ಸುಧಾಕರ್‌ ಮುಖವ Pe 
ದಾಶರಥಿ ಮಾತೆಯರು ನಲಿದರು ತಮ ುಪುಣ್ಯದಲಿ 
ಸಕಲ ಮುನಿನಿಕರ ರಾಮ ವಿ 
ನ ಹೊಗಳುತಿಕೆ ತನುಜರ 
ಭಾಸುರಾಂಗ ಸ್ಪರ್ಷನದಿ ದರ್ಶನದಿ ಹಿಗ್ಲುವರು 


ಗುಣಯುತಂ ಹೆರಿಯಂತೆ ಕರುಣಾ 
ವನಧಿ ಧರೆಯೊಲು ಶಕ್ತಿಪೂರ್ಣಂ 
ಮನಸಿಜಾರಿಯ ತೆರದಿ ವರ ಶ್ರೀಮಂತಥಿಂದ್ರನಂತೆ |" 
ವನಜಭನನೊಲು ವಾಣಿಯುಕ್ತನು 
ಮನಸಿಜನವೊಲು ಲೋಕಮೋಹಕ 
ಮನುಜನೇ ಶ್ರೀರಾಮಮೂರ್ತಿಯನರಿಯಲಳವಲ್ಲ 


ell 


11211 


ell 


೬. 


ಅಯೋಧ್ಯಾ ಕಾಂಡ 


ಕ್ರೂರಿಯೇ ಹೆರಿ ದುರಿತಕುಲ ಸಂ 
ಹಾರಿ ಕು ಭಕ್ತ ಕುಲ ಮನ 
ಹಾರಿ ಕಾಮುಕನೊಲಿವ ಸಿಲುಕುವ ತನ್ನ ನೆನೆದರಿಗೆ. | 
ಆರ ನೆನೆಯದಿರಾರನೊಲಿಸನ 
ದಾರಗೊಲಿಯನಪಾರ ಮಹಿಮೋ 
ಬಾರ Si ದಶರಥರಾಮಚಂದ್ರಮನು ೮ 


_- ರಾಮ ಪಾಸವಿರಾಮ ದಶರಥ 

`ರಾಮ ಸೀತಾರಾಮ ಸುಗಣೋ R 

ದ್ಹಾಮ ಕರುಣಾಕರನಯೋಧ್ಯಾ ರಾಮ ಶ್ರೀರಾಮ | 

ಶ್ರಿ ಮನೋಹೆರಮೂರ್ತಿ ಕೋಸಲ 

ಶು ಚಿನ್ಮ ಯರೂಪ ಮೋಹನ 

ರಾಮನಂ ಹರಾ ಮೆಚ್ಚಿದುದು ಲೋಕ . 1 


ಇವನೆಮಗೆ ಪ್ರಭು-ದೆಶರಥನು ಮುಂ 
ದಿವಗೆ ಸಸ ನಾವಿ 
ನ್ಸಿವನ ಪ್ರಜೆಗಳು ರಾಮ ಸಾಮ್ರಾ ಜ್ಯದಲಿ ಮೆರೆಯುವೆವು | 
ಇಗೆ ದು ಕಷ್ಟ ಸುಖಗಳು 
ಜವನ ಭಯವೆಮಗಿಲ್ಲ ಲೋಕದೆ 
ಬವಣೆ ತೊಲಗಿತು ರಾಮಚಂದ್ರನ ಸಸ್ಸಿಧಾನದಲಿ loll 


ಭೂಪಗಾದುದು ಮುಪ್ಪು ಜವ್ವನ 
ರೂಪ ಮೂಡಿತು ರಾಮಚಂದ್ರಗೆ 
ಶಿ ೀಪಯೋನಿಧಿಯಾಯ್ತು ಸಾಕೇತಪುರ ಮೆರೆವುತಲಿ | 
ಬೂಸ 1018. 
ನಾ ಪಯೋದಧಿಶಯನ ಪ್ರಜೆಗಳ 


ತಾಫಸರ ಯೋಗಿಗಳ ಹ್ಲ ದಯದಿ ಮೆಕೆವನನನರತ ಣಂ 


೧೪೩ 


೧೪೮ 


ಶ್ರಿ € ತುಲಸೀ ರಾಮಾಯಣ 


ಒಂದು ದಿನವೊಡ್ಡೊ ೇಲಗದಿ ನೃಪ 
ನಂದನರ ಸಹಿತಿರಲು ಸಭೆಯೊಳ 
ಗಿಂದುಮುಖ ರಘುರಾಮಮೂರ್ತಿಯ ಸತ್ಯಧರ್ಮಗಳ | 
ಸುಂದರನ ಸುಗುಣಾವಳಿಯ ಸಾ : 
ನಂದದಿಂ ಹೊಗಳುತಿರೆ ಹಿಗ್ಗಿದ 
ನಂದು ದೆಶರಥ ಮಗನ ವಿದಿತ ಯಶೋನಿತಾನದಲಿ . ಗ 


ತನ್ನ ನಡೆನುಡಿ ರಾಜ್ಯಭಾರದೊ 


ಳುನ್ನತಾಮಲ ಕೀರ್ತಿವಡೆದ ನೃ 


ಪೋನ್ನತಂ ರಘುರಾಮಚಂದ್ರನ ಬಯಸುತಿರೆ ಜನರು 

ಇನ್ನು ತನಗೀ ಲೋಕಸಂಪದ , 

ತಿಣ್ಣಮೇಕೆಂದಾ ಧರಾಧಿಸ 

ತನ್ನ ತನಯಗೆ ರಾಜ್ಯಪದನಿಯನೀಯಲನುವಾದೆ 1೧೩1! 


ನರನ ದಶರಥನೊಂದು ದಿವಸಂ 


ಶಿರದಿ ಮಕುಟವ ತೊಡುತ ನೋಡಿದ ” 


ಕರದ ಕನ್ನಡಿಯೊಳಗೆ ತೋರಿತು ಜರಿಯ ನವಿರೊಂದು | 

ಅರರೆ ನೃಪನೀ ವೃದ್ಧ ನಾದರು- , 

ಧರಣಿ ಸಿರಿ ನಾರಿಯೆರ ವಿಷಯನ 

ಮರೆಯದಿಹೆ ಛೀಯೆಂದು ನುಡಿವೊಲು ಕಿವಿಯೊಳೆರಗಿದುದು ॥೧೪॥ 


ರಚಿಸು ಯುವರಾಜ್ಯಾಭಿಷೇಕವ 
ನಚಲಧರ್ಮಗೆ ನಿನ್ನ ಜೀವನ 
ಶುಚಿಯ ಮಾಣೆಂಜೊರೆದುದಾ ಮುದಿಗೂದಲಾ ನೃ ಪಗೆ | 
ಅಚಲ ನುತಿಯೆಜ್ಚಿ ರವ ಪಡೆಯುತ 
ವಚನ ತೊಟ್ಟ ನ್‌” ರಾಮಮೂರ್ತಿಗೆ 
ರಚಿಸೆ ಯುವರಾಜ್ಞಾ ಭಿಸೇಚನ ತನ್ನು] `ಕೂರ್ತದೆಲಿ ೧೫1 


ಅಯೋಧ್ಯಾ ಕಾ೦ಡ 


ಒಂದು ಶುಭದಿನೆ ಭೂಸದೆಶರಥ 
ಬಂಡು ಕುಲಗುರು ವರವಸಿಷ್ಠನ- 
ಕುಂದಪಡೆಗಳಿಗೆರೆಗಿ ಸಂತಸ ಚಿತ್ತದಿ ನೋಡಿ | 
ಕಂದ ರಾಮನಿಗೀ ಧರಿತ್ರೀ - 
ಬಂಧೆನವ ತೊಡಿಸಲ್ಕೆ ದೆ | 
"ಯಿ ಸ್ರಂದು-ಯನಿನರಾಜ್ಯಾ ಭಿಷೇಚನವೊಬ್ಬಿ ತೇನೆಂದ 1೧೬1 


ಶಾ 


ಮುರನಿತಿಲಕ ಶಿ ಶ್ರೀರಾಮ ಶಕ್ತನು 
ಮನುಕುಲದ ಹರಬನೇಕಟು 
ಜನರ ಸೇವಕ ಮಂತ್ರಿ ಮಿತ್ರಾರಾತಿ ಪರಿಜನರ | 
ಮನವುದಾಸೀನಮಿರೆ ಬಹುಜರೆ 
ಯೆನ್ನನಪ್ಪಿರಲಿನ್ನು ರಾಮಗೆ | 
ಜನಪ ಪದವಿಯನೀಯೆ ಮಾಡಿದೆ ಮನವನಾನೆಂದ ೧೭ 


ರಾಮ ಕಾಮನೆ ಪೆರ್ಜೆ ಪ್ರಜೆಗಳಿ 
ಗಾ ಮಹೋನ್ರತ ಗುಣವ ಮುನಿಯಷಿ 
ಕಾಮಿನೀ ನಿಕುರುಂಬ.ಮೆಚ್ಚಿತು ನಿನ್ನ ಹರಕೆಯಲಿ | 
ರಾಮಮಯಮವಿತನಾ ಲೋಕ ಸತ್ಯ 
ಪ್ರೇಮಮಯನಂ ಬಹ 
ಭೂಮಿಪಾಲನೆಗಿಂದು ನರಮೃ ಗವೃ ೦ದ ಸುಪ್ರ (೧೮1 


ಗುರುಚರಣರಜ ಧರಿಸೆ ಶಿರದಲಿ 
ದೊರೆವುದಷ್ಟೈಶ್ಚ ರ್ಯ ಸಂಪದ” 
ಧರೆಯೆ ಪಾಲನ ಶಕ್ತಿ ಮೂಡುತ ಕಾಂತಿಯೇರುವುದು | 
ಗುರುವೆ ನಿಮ್ಮಡಿ ಪೂಜೆಯಿಂ ಪಡೆ 
ದಿರುವೆ ಮೇಲ್ಮೆ: ಯೆ ಕೀರ್ತಿವಡೆದೆನು 
ಧಕೆಯೊಳಾರಿಹೆರಿನ್ನು ಸಮರೆನಗೆಂದ ದಶರಥನು Weal 


೧೫೦ `` ಶ್ರೀ ತುಲಸೀ ರಾಮಾಯಣ ' 


ಅರಸನನು ಮನ್ನಿಸಿ ವಸಿಷ್ಕನು' 
ಶಿರವನೆಗಹಿದ ಕರಕಮಲದಿಂ 
ಸುರಿಸುತಾನಂದಾಶ್ರು-ರಾಮಗೆ ಕೊಡು ಧರಿತ್ರಿ ಯನು 
ತೆರಣಿಕುಲ ಧರ್ಮಾಸನದಿ ರಘು 
ವರನು ಮೆರೆಯಲಿ ನಿನಗಿದೊಬ್ಪಿತು 
ಹರಿಗೆ ಜಾ ಬಭಿಷೇಚನ ಮಾಡು ಹೋಗೆಂದ ॥೨೦॥ 


ಭೂಸಕುಲಮಣಿ ಸುಕ್ತತದಿಂ ಚಿ 
ದ್ರೂಸನಂ ಪಡೆದಿರುವೆ ರವಿಕುಲ 
ಭೂಪ ಸಿಂಹಾಸನದಿ ಪೊಜಿಸು ಲೋಕರಕ್ಷಕನ | 
ಆ ಪವಿತ್ರಗೆ ರಾಜ್ಯನ ಪಟ್ಟ ವ 
ಲೋಪನ ದೆ ರಚಿಸು ಪುಣ್ಯದ 
ೂಸನವೆತ್ತಿಹ ರಾಮನಾಗಲಿ ಮುಂದೆ ಯುವರಾಯೆ  1೨೧॥ 


| ತರಿಸು ಸಾಮಗ್ರಿಗಳ ತಡವೇ, 
ಕಿರಿಸು ಸುಮುಹೊರ್ತವನು ಶ್ರೀರಘು 
ವರನ ಯುನರಾಜ್ಯಾಭಿಷೇಕದ ದಿನನೆ ಶುಭದಿವಸ 
ಕರೆಸು ಸರ್ವರ ಬೇಗ ನೀನೆನ * 
ರಸನತ್ಯಾನಂದದಿಂದಲಿ | 
ಚರಣಕೆರಗುತ ರಾಮಸಟ್ಟಿಕೆ ಸಿದ ನ ಮಾಡಿದನು ||_೨.೨|| 


ಅರಸನೊಡ್ಡೊ ೀಲಗದಿ ಸಚಿವರಿ 
ಗೊರೆದನೀ` ಶುಭವಾರ್ಶೆ ಸರ್ವರು ಆ 
ಹರುಷ ಹೊಂಪುಳಿವಡೆದು ನಲಿದರು ರಾಜವಾಣಿಯಲಿ | 
ಪುರಿದಿ ಹೆರಹಿತು ವಾರ್ತೆ ರಾಮನ 
ಪರಮ ಮಂಗಳೆನಾಮದಿಂ ಜನ 
ಮರೆತು ನಿಜತನು ಭಕ್ತಿವಾರಿಧಿ ಜಲಡೊಳೀಸಿದರು  . ॥೨೩/ 


ಅಯೋಧ್ಯಾ ಕಾ೦ಡೆ 


ಚೂತ ಕದಳಿ ತಮಾಲ ತೆಂಗು 
ವ್ರಾತ ಪನಸ ಪಲಾಶ ಮೊದಲಹೆ 
ಭೂತಲದ ಭೂರುಹೆದ ಪತ್ರದ ತೋರಣಂಗಳಲಿ | 
ನೂತನದಿ ಸಿಂಗರಿಸಿ ಗಜಮಣಿ 
ಜಾತ ಮಣಿಮಯ ವೀಧಿಯಿಂ ಸಾ 
ಕೇಶಪುರ ರಂಜಿಸಿತು ಲೋಕಾತೀತಮಾಗುತಲಿ ೨೪1 


ತುರಗ ಗಜರಥ ಸಶುಗಣಂಗಳೆ -. 
ಚರರು ಸಿಂಗರಿಸಿದರು ಮುದ್ದರ 
ಪರಶು ಕಾರ್ಮುಕ ಖಡ್ಗ ತೋಮರಗಳನು ಥಳಹಥಳಿಸೆ | 
ವರಮುನಿಸನಾಜ್ಞೆ ಯಲಿ ಹೊಳಪಿಸಿ 
ಹೆರಿಯ ಪಟ್ಟಿಕೆ ಸಚಿನ ಸೈನಿಕ | 
ವರರು ನಿಂದರು ರಾಯನರಮನೆಯಿದಿರು ಕೈಮುಗಿದು ॥೨8|| 


ತಂದೆ ಪಟ್ಟವ ತನಗೆ ನೀಡುವ 
ನೆಂದು ರಘುವರ ಕರೆದು ಜಾನಕಿ 
ಗೆಂದ ಮಾವನ ಮನೆಗೆ ಪೋಗಿಹ ಭರತ ಬಹುದಿನಕೆ | 
ತಂದೆ ಕರೆಸೆದೆ ತಮ್ಮನಂ ತನ 
ಗಿಂದು ರಘುಕುಲ ರಾಜ್ಕವೀವನೆ 


ಕಂದ ಬಾರನೆ ಪುರಕೆನುತ ಮರುಗಿದನು ಮನದೊಳಗೆ 1೨೬/” 


'ಅವನ ನಡೆನುಡಿ ಸರಳೆಗುಣ ಮೇ 

“ಇವನ ಭುಜಬಲ ಶೌರ್ಯ ರಣದೊಳ 

ಗವನ ಸಾಹಸ ವಿಜಯ ಸತ್ಯಪ್ರೇಮಧರ್ಮಗಳ | 

ಅವನ ನಲ್ನುಡಿ ಸಲುಗೆ ಸ್ನೇಹಗ 

ಳವನ ಹೃದಯ ವಿವೇಕ ಜಾಣ್ಮೆಗ | 
ಳವನ ಗುರುಹಿರಿಯರಲಿ ನಮ್ರತೆ ಪರಮಘನವೆಂದ ೨೭! 


೧೫೧ 


ದಿ೫.೨ ಶ್ರೀ ತುಲಸೀ ರಾವಾಾಯಣ 


ನಗೆವೊಗೆವ ಚಂದ್ರಿಕೆಗೆ ವಾರಿಧಿ 
ಮಿಗೆ ಹರುಷದಿಂದುಕ್ಕುವಂತಾ | 
ನಗರಿವಾಸಿಗಳಾ ಸುವಾರ್ತೆಯ ಕೇಳಿ ಹಿಗ್ಗಿ ದರು | 
ನಗೆಮೊಗಡೊಳಾ ನೃಸನ ಸೆಂಡಿರು : 
ರಘಮುಪತಿಯೆನೆಪ್ಪಿ ದರು - ಸೀತೆಯ 
ಹೊಗಳಿದರು ಸನ್ಮಾನಿಸುತ ಹೆರೆಸಿದೆರು ಮಸವೊಲಿದು 1೨೮॥ 


ಮಾಡಿದಳು ಕೌಸ ಲ್ಕ ಪೊಜೆಯ 

ಬೇಡಿದಳು ಶ್ರಿ (ಪತಿಯ ಪದಡೆಲಿ 

ರೊೂಢಿಯೊಳೆಗುತ್ತ ಮದ ಸದನಿಯೆ ನೀಡೆ ತನಯಂಗೆ | 

ಪಾಡಿ ಯುವರಾಜ್ಯದಲಿ ಮಗನಿಗೆ 

ನೀಡೆ ಮಂಗಳ ಪದದಿ ತನುವೀ | 

ಡಾಡಿದಳು ಶುಭಗಳನು ಬಯೆಸುತೆ ಭಕ್ಕಿಭಾವದಲಿ ೨೯! 
ಅರಸನಾಜ್ಞೆಯೊಳಾ ವಸಿಷ್ಕನು “ 

- ಭರದಿ ವ್ರತನಿಯಮಗಳ ಮಾಡಿಸೆ 

ಬರುತಿರಲು ಕಂಡೆದ್ದು ರಾಘವನೆರಗಿದನು ಪದದಿ | 

ಕರುಣಿಸಿದೆ ನೀ ನಡೆದು ಬರುತಲಿ 

ತರಳನನು ಕಾಪಿಡುವ ಭಾರವ 

ಧರಿಸಿ ಗುರುವರ ಪತಿಕರಸಿ ನೀನೊಲಿದೆ ಘನವೆಂದ lla. ol 


ಅರಿಯನೇ ನಿನ್ನಿರವ ರಘುಸತಿ 
ಮರುಳು ಮಾಡುವೆಯೇಕೆ ಕರುಣಾ . 
ವರನೆ ಲೋಕಾವನತ ಚರಣ ಸರೋಜ ಘನಮಹಿನು | 
ದುರಿತೆನಿಪಿನ ಕುಠಾರ ನಿನಗಿಂ 
ದರಸ ಯುವರಾಜ್ನ ಭಿಷೇಕವ 
ವಿರಚಿಸುವನದರಿಂಡ ಹರಿದೈತಂದೆ ತಾನೆಂದ 1೩೧॥ 


ಅಯೋಧ್ಯಾ ಕಾಂಡ ೧೫ 


ರಾಮ ನಿಯಮೋಪಾಸನ ವ್ರತ A 
ಹೋಮ ನೇಮಗಳಿಸಗು ಶ್ರೀಹೆರಿ 
ನಾಮ ಜಹಗಳಮಾಡು ಕುಲಪದ ೫ ತಿಗಳನುಸರಿಸಿ | 
ಶ್ರೀಮನೋಹೆರ ನಡೆಯೆನಲು ರಘು i 
ರಾಮನಚ್ಚರಿವಡೆದ ರವಿಕುಲ 
ಭೀಮ ಭರತಕುಮಾರನಿಲ್ಲಜಿ ಪಟ್ಟವೇಕೆನುತ . ॥೩.೨/| 


`ಏಕಕಾಲದೊಳಾ ಯ್ರು ಜನ್ಮವು 
ಏಕಕಾಲದಿ ಶಯನ ವ 
ಏಕಕಾಲದಿ ಕರ್ಣವೇಧವು ಮುಂಜಿ: ಕಲ್ಯಾ ಣ |: 


ಕೈಕಯಿಾಸುತನಿಲ್ಲದಿರಲಭಿ 
ಷೇಕವೊಪ್ಪುವುದೇ ವಸುಂಧರೆ ಕ | 
ಯೇಕೆ ಭರತಕುಮಾರನಿಲ್ಲದೆ ಪಟ್ಟವೇಕೆಂದ loa ll 


ಮುನಿಪ:ರಾಮನ ಸಂತವಿಡುತಿರ | 
ಲನಿತರಲಿ ಸೌಮಿತ್ರಿ ಬಂದನು 
ವನಜಪದಗಳಿಗೆರಗಿ ನಿಂದನು ನೋಡಿ ಕಣ್ಣಣಿಯ 
ಅನುಜ ಭರತನ ನೆನೆದು ಮರುಗುವ 
ವನಜನಾಜಗೆ ಸೂಕ್ಲಿವೊರೆವುತ 
ಲಿನಕುಲದ ಧರ್ಮಾಸನದಿ ಬೆಳೆಗೆಂದು ಬಯಸಿದನು 1೩ ೪॥ 
ಮೊಳಗಿದುವು ನಿಸ್ಸಾಳ ಭೇರಿಗ 
ಳುಲಿಯೆ ಮಂಗಳ ವೇದಘೋಷಗ 
ಳೊಲಿದು ನರನಾರಿಯರು ಭರತನ ಬರವ ಕಾಯುತಲಿ | 
ಸುಳಿಯನೇಕೆ ಕುಮಾರ ನಮ್ಮಾ 
ಹೊಳಲ್‌ ಮರೆತನೊ ಶತ್ರುಸೂದನ 
ನೊಲಿವಯೋಧ್ಯೆಗೆ ಬಾರನೇಕೆಂದೆವರು ಮರುಗುವರು ೩೫! 


ಜಳ 


ಶ್ರೀ ತುಲಸೀ ರಾಮಾಯಣ 


` ಎಂದಿಗಾ ಶ್ರೀರಾಮ ತಾನೈ 
ತಂದು ಜಾನಕಿಸಹಿತ ರಾಜ್ಯವ. 
'ನಂದಗೊಳಿಸನೊ ರತ  ಪೀಠವನೆಂದಿಗಡರುವನೊ | 


* ಎಂದು ಮಕುಟಿನ ಶಿರಣೊಳಿಡುವನೊ 9 


ಎಂದು ಸಂತಸಮಳೆಗರೆವನೋ 9 
ಎಂದು ಸೀತಾರಾಮಚಂದ್ರರ ಪ್ರಜೆಗಳೆನಿಸುವೆಮೋ 


ಈ ವಿವರ ಹದಿನಾಲ್ಕು ಲೋಕಗ 
ಳಾವರಿಸೆ ಸುರರೊಡೆಯ ಚಿಂತಿ 
ರಾನಣಾಸುರ ವಡೆಗೆ ಮಾನುಷರೂಪದಿಂ ಬಂದ | 
ದೇವ ಸಿಂಹಾಸನವ ತಳೆದರೆ 
ಸಾವು ತಪ್ಪದು ಭೂಮಿಗದರಿಂ 
ದೀ ಎರಚಿ ನಿಲಿಸ ಬೇಕೆಂದೆಣಿಸಿದನು ಶಕ್ರ 


ಹಲವು 'ನಿಧದಿ ವಿರಿಂಚಿ ಸತಿಯ 
ನ್ನೊಲಿಸಿ ಮೈಯಿಕ್ಯಿದರು ಪದೆದಲಿ 
ಖಳಕುಠಾರನ ಮಂಗಳೋತ್ಸವ ನಿಲ್ಲಿಸಬೇಕೆಂದು | 
ಖಳ ಕುಬುಜೆ ಮಂಧರೆಯ ಬುದ್ದಿಯ 
ಹೊಲೆಗೆಡೆಸುತೈದಿದಳು ರಘುಕುಲ 
ತಿಲಕನೊಲಿದೀ ಲೋಕಸಲಹಲು ದುಷ್ಠ ಜನರಿಂದ 


ವಿಶ್ರಾಮ ೨ 


ಸೂ॥ ಸರಸತಿಯ ನೇಮದಲಿ ಹುಂಧಕೆ 
ದುರುಳ ಮಂತ್ರ ವನೊಕೆಯಿ ದಶರಥ 


[x 


11೩೬! 


lla, 2.1] 


Ise 


ನರಸಿ ಹೊಕ್ಕ್‌ಳು ಹೋಪವಿಲಯವ ರಾಜ್ಕದಾಸೆಯಲಿ | 


ಅಯೋಧ್ಯಾ ಕಾಂಡ 


ಆ ಮಹಾಪತ್ತನದಿ ಮಂಗಳ 
ನಾಮರಸ ನೀಯೂಸ ಪರಿದುದು ' 
. ರಾಮಚಂದ್ರನ ಸುಗುಣಗಾನ ಯಶೋವಿಶಾಲವನು | 
ರಾಮಣೀಯಕಮಾಗಿ ಹೊಗಳುತ 
ಲಾ ಮನೋಹೆರ ನಗರ ಮೆರೆದಿಕೆ 
ಕಾಮಿನೀನಿಕುರುಂಬ ನಲಿಯಲು ವಾದ್ಯ ಮೊಳಗಿದುವು ॥೧॥ 


ಕೇಳಿ ಮಂಗಳ ವಾಡ್ಯರವ ವಿ 
ಪ್ರಾಳಿ ಮಾಡುವ ಮಂತ್ರ ಘೋಷ ವಿ 
ಕಾಳಿಸಿತು ಮನ ಕೈಕೆ ನಚ್ಚಿನ ಧಾತ್ರಿ ಮಂಧರೆಗೆ | 
ನಾಳೆ ರಾಜ್ಯವಫೀವ ಧರಣೀ ಕ 
ಪಾಲ ರಾಮಂಗೆಂಬ ನುಡಿಗಳ 
ನಾಲಿಸುತ ಬೆಚ್ಚಿ ದಳು ಮನದೊಳಸೂಯೆ ಮೂಡಿದುದು ॥1೨॥ 


ಅರಿಯಳಾ ಸುಕುಮಾರಿ ಕೇಕೆಯ 
ತರಳೆ ತನ್ನ ಕುಮಾರಗೊದನಿದ 
ಫಹ ಕಷ್ಟ ರಾಮನ ರಾಜ್ಯಭಾರದಲಿ | 
ಧರಣಿಸತಿ ಕೌಸ ಸಲ್ಯೆಗೊಲಿಯುತ 
ಧರೆಯೆ ರಾಮಂಗೀವ ಕೈಕೆಗೆ 
ರು ಕಷ್ಟ ಮಾಯ್ಕೆಂದಳಲಿದಳು ಕುಬುಜೆ lls Il 


ಷ್ಟು 


ಜನಸ ಮರೆಮೋಸದಲಿ ಮಾನನ 
ಮನೆಗೆ ಕಳುಹಿಸಿ ನಟ್ಟ ಗಟ್ಟು ವ 
ತನಯ ರಾಮಗೆ ಮರಿಳುಮಾಡಿದ ಕಿರಿಯ ರಾಣಿಯೆನು | 
ಎನಗರಿಯೆದೇನಿನರ ಮಾತುಗ 
ಸ ಮ ಭರತನಾಗನೆ 
ಜನನ ! ನೋಡಲಿ ಕುಬುಜೆ ಶಕ್ತಿಯನೆಂದು ಸಾರಿದಳು ೪ 


೧೫೫ 


ಶ್ರೀ ತುಲಸೀ ರಾಮಾಯಣ 


ಮನದಿ ಕುದಿದಳಲುತ್ತ. ಸೆಕೆಯ: 
ಸನಿಯಕ್ಕೆ ದುತೆ ಕಾರ್ಯ ಕೆಟ್ಟುದು. 
ಜವ ಖಿ ನೀ ಕೆಟ್ಟಿಯೆಂದಾ ಗೂನಿ ದುಃಖದಲಿ | 
ಹಕುಣುಗಳಲಿ ನೀರ್ಗಕಿಡು ಮೌನದಿ 
ಮನಕರಗುವಂತೆಳುತೆ ನಿಂದಿರೆ 


ಲನುನಯದಿ ವ್ಸ ಪನರಸಿ ನುಡಿಸಿದಳವಳ. ಕರುಣದಲಿ [211 


ಸ ಸೋಯಲೇತಕೆ ಧಾತ್ರಿ ದಶರಥ 
ರಾಯಗೇನಹುದಿನ್ನು ಕೋಸಲ 
ರಾಯೆಸೂನು ಕ್ಷೇಮವೇ ಪುರಜನಕೆ ಸುಖಮಲ್ಲೆ ? | 
ಆ ಯಮಳರಿಗೆ ಸುಖಮೆ ನಿನಗೇ ಸ 
ನಾಯಸಂ ನುಡಿ ಬೇಗ ರಘುಕುಲ CO 
ರಾಯತಿಲಕ ಕ್ಷೇಮವೇ ಪೇಳೆಂದಳಾ ಕೈಕೆ “lal 


`ಹೇಳಲೇನಹೆ ಹುದಿನ್ನು ಸಕಲ ಸು 
ಖಾಳಿ ತೊರೆದುದು ನಿನ್ನ ಭೂಮಾ 
ಪಾಲ ನಂಬಿಸಿ ಕುಕ್‌ಕಿ ಕೆಡಿಸಿದ ಮುಗುಧೆಯೆಂದರಿದು | - 
ಮೂಲಮಂ ಹೊಯ್ದೆ ಳೆಯ ಲತೆಯೊಲು 
ಬಾಳುಗೆಡಿಸಿದ ನೀನು ನಿದ್ರಾ | 
ಲೋಲುಹಕಶೆಯಿಂ ಕಟ್ಟಿ ಹೋಗಕಟಿಂದಳಾ ಧಾತ್ರಿ. Hall 
ಪಡೆದೆಳಾ ಕೌಸ ಲೈ ರಾಮನ 
ಪೊಡವಿಯೊಡೆತೆನ ಮಾಡಿ ಭರತಂ 
ಗಡವಿಯೊಡೆತನಮಿನ್ನು ರಾಜ್ಯಾದಿಗಳ ಹಂಗೇಕೆ ?! 
ನಡುಹೊಳೆಯೊಳಾಗಿ ಹುದ ಕಾಣದೆ '` 
ಪೊಡವಿಸನ ಮೋಸಗಳೆ ನಂಬಿದೆ 
ಬಿಡು ವಿನೋದಕೆ ಸಮಯವೇ ನುಡಿಯೆಂದಳಾ ಕುಬುಜೆ ಆ 


ಅಯೋಧ್ಯಾ ಕಾಂಡ 


ನೀಲಮೇಘಶ್ಯಾಮ ರಾಮಗೆ 
ನಾಳೆ ಯುವರಾಜ್ಯಾಜಿಸೇಚನ 
ಪಾಲಿಪಳು ಕೌಸ ಲೈ ಕೋಸಲ ರಾಜ್ಯಲಕ್ಷ್ಮಿಯನು | 
ಏಳು ನಿದ್ರೆಯ ತೊಳೆದು ಭರತನ 
ಹಾಳು ಹೊಕ್ಳುದು ರಾಮನಿಂದಲಿ . 
ಬಾಳುಗೆಟ್ಟುದನರಿಯದಿಹುಡೇಫೆಂದಳಾ ಶುಬುಜೆ ell 


` , ಇದಕೊ ವಜ್ರದಹಾರ ರಾಮಗೆ 
ಪದವಶಿತ್ತಪನೀ ಶುಭೋದಯ 
ಹೆದುಳಮಹುದೌ ಹೆರುಷಮಾದುದು ಕೇಳಿ ದ | 
ಉದಯಿಸಿದ ರವಿಕುಲದ ಭಾ ಸ್ವರ 
ವಿಧಿಶಫೆನ ಸಿಂಹಾಸನದಿ ಮೆರೆ 
ವುದನು ನೋಡುವೆನೆಂದೆನುತ ಕೊಂಡಾಡಿದಳು ಕ್ಸ್‌ |1೧೦॥ 


ಹೋಸಲೆಗೆ ಮಿಗಿಲಾನು ರಾಮಂ 
ಗೇಸುಭಕ್ತಿಪ್ರೇಮವೆನ್ನೊಳು 
ಮಾಸಲೀ ಸಾಮ್ರಾಜ್ಯ ಕೋಶಗಳಾ ರಘೂದ್ರ ಹಗೆ | 
ತೋಷಮಾದುದು ದಾಶರಥಿ ಸಿಂ 
ಹಾಸನದಿ ಮೆರೆವಾಗ ನೀಡುವೆ 


ಭೂಷಣಂಗಳ ನವರತಶುನ ನಿನಗೆಂದಳಾ ಕೈಕೆ 1೧೧1 


ಸುಡುಸುಡೇತರ ಪಾರಿತೋಷಕ 
ತೊಡವು- ಬೆಡಗುಗಳೇಕೆ ಬಂಚಿಸಿ 
ಡಿಸನೇ ಬೆಳ್ಮಾಡಿ ದೆಶರಥನಬಲೆಯೊರ್ನಳನು | 
ಮುಡುಬರೊಲು ಪಟ್ಟಿರುವೆ ಪರಿಭವ 
ಮಡರೆ ತಿಳೆಯದ ಪಾನಿಯುಪಹೆತಿ 
ಹೆಡತಲೆಯೊಳಿರೆ ತಿಳಿಯೆನೀ ಹೋಗೆಂದಳಾ ಕುಬುಜೆ ಗ 


೧೫೭ 


೦೫೮ 


ಶ್ರೀ ತುಲಸೀ ರಾಮಾಯಣ 


ಸಾಕು ನಿನ್ನಾಳಾಪ ಹಾವನು ಔ 
ಸಾಕಿ ಬದುಕುವ ಸರಿಯೆ ಮಾತಿ 
ನ್ನೇಕೆ ಭಕ್ತಿಪ್ರೇಮೆ ಕಾಂಬುದು ನಾಳಿನುದಯದಲಿ | 
ನೂಕಿ ಮಾವನ ಮನೆಗೆ ಭರತನ 7... .. ಡಿ 
ನೀ ಕುಠಾರನ ಮೆಚ್ಚಿದೆಯ ಸುರ | 
ಲೋಕ ಸುಖಗಳನೊಡಿನೆಯಾ ಹೋಗೆಂದಳಾ ಕುಬುಜೆ 1೧೩ 


ಜನಪಹಿತ-ನಿನಗೆಂದು ಕೋಸಲೆ 
ತನಯ ಹಿತನೇ,. ರಾಮಸರ್ಪದ 
ಘನವಿಷವ ನೀನರಿಯೆ ಭರತನ ಜೀವಹೀರುವುದು | 
ನಿನಗೆ ಮಗನಲಿ ಮರುಕನಿಲ್ಲಿಲೆ 
ಘನಕಿರಾತಿನಿಯಾಡೆಯಕಟಾ 
ಜನಪತಿಯ ಹುರುಳರಿಯೆ ನೀನೆಂದಳಾ ಕುಬುಜೆ [೧೪1 


ನುಡಿಯದಿರು ಮಂದತವ್ವಾತಿ-ರಘುವರ [ 
ಪೊಡವಿಸತಿಗಧಿಕಾರಿ ಕರುಣ 
ಕಡಲು ಸತ್ಯಾಗಾರೆ ಧರ್ಮಾಧಾರ ಗಂಭೀರ | 
ಸುಡಲಿ ಮೂಣಲಿ ಹಾನಿವೃದ್ದಿಯ 
ನಡಿಯೊಳರ್ಪಿಸಿ ರಾಮಸೇವೆಯೆ 
ನೆಡಬಿಡದೆ ಮಾಡುವುದೆ ಘನನೆಂದಳಾ ಕೈಕೆ los | 


ಕ್ಷೀರಸಾಗರ ಮಧಿಸುತಿರೆ ಘನ 
ಘೋರವಿಷ ತಲೆದೋರಿದಂತೀ (11 
ವಾರಿಜೋದರನುತ್ಸೆವದಿ ಕರುಬುವರೆ ಧಾತ್ರಿ | ತೆ 
ಆರಘೂತ್ತಮನೆಡೆಯೊಳಿರ್ದರು | 
ನೀರೆ ಕುಹಕವನೊರೆವರೇ ನೀ 


.ನಾರೊಳುಸುರುವೆ ತಿಳಿಯೆ ಕೆಡ ಬೇಡೆಂದಳಾ ಕೈಕೆ lull 


ಅಲ್ಲಾ ಕಾಂಡ ಎ - ೧೫೯ 


ಚಯ ಸಮಾ ್ರ್ರಾಟಿನಪ್ಪು ದು ಸ 
ಕಿರಿಯ ಕೆಂಕರನವಗೆ- ರವಿಶುಲ ಕ “ 
ದರಸರಿಗೆ ನೀತಿಯಿದು, ಹುಯ್ಯಲಿಜೇಕೆ ತಾಡಿ | 
ನಿರಜೆಯಾ ಕೌಸಲ್ಯೆ ಕೂರ್ಪರ 
ಪುರುಡಿಸುವರೇಂ ಕೈಯೊಳೆಸ ಸೆಯುವ 
ಪರುಸವೇದಿಯನೊದೆನಕೇ ಹೋಗೆಂದಳಾ ಫಕ್‌ ಸ 1೧೭! 


ಎನಗೆ ಮುಳಿಸಿನಿತಿಲ್ಲ ನಿನ್ನಲಿ 
ಕನಸುಮನಸಿನೊಳಾ ರಘೂತ್ತಮ 
ನೆನಗೆ ಪ್ರಿಯಕರ ಧರೆಯನಾಳಲಿ ಲೋಕಪಾಲಿಸಲಿ | 


ಹೊಣಕೆಯೇ ನಿಜಕುವರ ರಾಮಗೆ | 
ವನಜಪದ ಕೈಂಕರ್ಯವೆಸಗಲಿ . 
ನೆನೆಯದಿರು ಕೈತವವ ಸ್ಟ ಕೈಕೆ ೧೮॥ 


'ಹೆಲವು ಜನ್ಮದ ಸುಕೃತಫ ಲದಿಂ 
ದೊಲಿದು ಕೌಸಲಿ ಸೂರ ಸಜಿ 
ಸಲಿಸಲೆನಗಿನ್ನೊಂದು ಜನ್ಮದಿ ಮನದಭೀಷ್ಟ ವನು K 
ಒಲಿದೆನಗೆ ಸುಕುಮಾರನಾಗಲಿ 
ಇಳೆಯಸುತೆ ಮಗಳಾಗಿ ಜನಿಸಲ 
ಬೆಳೆಗಲೆಮ್ಮೆಯ ಕುಲವ ರಾಘವನೆಂದಳಾ ಕೈಕೆ loll 


ಅರಸನಾಡೊಡೆ ರಾಮ ನಿನ್ನಯ 
ಕರುಳು ಕತ್ತರಿಸುವುದೆ ? ವರ್ಧಿಪ 
ತೆರಳನಲಿ ಮುಳಿಸೇಕೆ ಹರ್ಷದಿ ಹೆರಸುಮನವೊಲಿದು | 
ಹರಮಪಾವನಮಹುದು ರಾಘವ 
ಮೆರೆಯೆ ಸಿಂಹಾಸನದಿ ಮಂಧಕರೆ ಕೆ 
ದರುಶನದಿ.ಶುಚಿಯಾಗುಯೆಂದಳು ಕೈಕೆ ನಸುನಗುತ ೨೦! 


ದಿ೬೦. 


ಶ್ರೀ ತುಲಸೀ ರಾಮಾಯಣ 


A ಕೇಳುತುದ್ರೇಗದಲಿ ಸೋನ 

ಜ್ವಾರೆ ಕಂಗಳಲುರಿಯೆ ದುಃಖ 

ವ್ಯಾಳ ವಿಷಕಾರುತ್ತ ಬಿಸಿಯುಸಿರಿಡುತೆ ನೋಡುತ್ತ | 
ನಾಲಿಗೆಯೆ ಸೀಳೆಲಗೆ ಹೊಡಿಹೊಡಿ 


ಸಾಳಕೂಟನ ಕುಡಿಸಿ ಕೊಲ್ಲಿಸು 
ನಾಳೆಗಿಕೆ ನಾ ಸುಡಿದಳು ಕುಬುಜೆ ಮುಸಲ 


` ಎರಡು willie ನುಡಿಯೆರ 
ಡೊಕೆಯೆ ನಾನಾಸನಿತು ಹಿತಗಳ 


. ನೊರೆದೆನಲ್ಲದೆ ಗನ್ನ ಕತಕದ ಹುರುಳನಾನರಿಯೆ | 


ಪರಿಚರಿಸುತಿನ್ನೆ | ವರ ನಿನ್ನೊಳ 
ಗೆರಡೆಣಿ ಸುವೆನೆ. ತಾಯೆ ಭರತನ | 
ಪರಿಯ ನೆನೆಜಿನು ಕ್ಸ ಕೆ ಸರುಶವಿಸೆಂದಳಾ ಗೂನಿ 


ಜಿನುಗುಮತಿಯುನ್ಮಾರ್ಗಿ ಜತ್ತಕಿ 
ಯನುನರಿಯೆನೊಳ್ಳರಿಯೆ ಕಂಟಕ ' 
ನಿನಗೆ ತೊಟ್ಟಾಗಿರುನೆ ವಿಧಿನಿಯಮಾನುಸಾರದಲಿ | 
ನಿನಗವಣ್ಣಿ ಯದಾಗೆ ಸಹಿಸದೆ 
ಕಿನಿಸು ಮೂಡಿತು ಬೆಬ್ಬಳಿಸಿ ಭರ ' 
ತನಿಗೆ ಹೆದುಳನ ಬಯಸಿ ನುಡಿಸಿದೆನೆಂದಳಾ ಕುಬುಜೆ 


ದೊರೆಯೆ 'ಸುಂದರರೂಪಮೆನಗಾಂ 
ಧರೆಯನಾಳ್ಪೆ ಕೆ ಪಟ್ಟ ಮಾದೊಡೆ 


| ಭರತಕುನರೆಸೆ ರಾಣಿಯಸ್ಟಿನೆ ಕೈಕೆಯೆಸಿಸುನೆನೆ ! | 


ಅರುಹಿ ಮಹದೆಸರಾಧಗೆಯೆ ನು” 
ಕೊರಳ ತೆಗೆ ನಾಲಿಗೆಯ ಕೀಳಿಸು 
ಪರಮ ಕರುಣಾವನಧಿ ಯೆಂದಳು ಕುಬುಜೆ ಕೋಪದಲಿ 


soll 


೨೨॥ 


(CEN 


(೨೪) 


ಅಯೋಧ್ಯಾ ಕಾಂಡ ಕ | ೧೬೧ 


ಶನಬಿನುಡಿ ಬೆಳ್ಮ! ಡಿದುದು ತನ 
ಗುಹೆಪತಿಯ ನೃಪ ಬಗೆದನೆಂದೇ 
ಚಪಲೆಯರಿತಳು ಸುರರಮಾಯಾ ಬಲೆಗೆ ಬಲಿಯಾಗಿ | 
ವಿಫಲಮನದಿಂ ನವೆದು ಮಂಧಕೆ . 
ಕಪಟ ಭಣಿತೆಗಳೆಗಡುಗೊಳಿಸಲು | 
ನೃಪರಮಣಿಯುನ್ಮಾರ್ಗಿಯಾದಳು ನೆಟವಣಿಗೆಗುಂದಿ 1೫1 


ಶಬರಗಾನಕೆ ಸೋತು ಸಿಲ್ಬುವ 
ದಬಲ ಹೆರಿಣದೊಲಾ ಸುವಾಸಿನಿ 
ಶುಬುಜೆ ನುಡಿಗಳ ನಂಬಿ ಕಕ್ಳುಲಿತೆಯಲಿ ಹೇಳುತಿರೆ | 
ಪ್ರಬಲಳಾದಳು ಗೂನಿ ಕೈಕೆಯ 
ಸಭಯ ಚಕಿತವನರಿತು ಚಣದಲಿ 
ಕಬಳಿಸಿದಳಾ ವಿಮಳ ಹೃದಯವ ಕಲಕಿ ಕೌಳಿಕದಿ ||೨೬.|| 


ಕಲಹೆ ಕಂಟಕೆಯೆಂಬ ಬಿರುದುಗೆ" 
ಳೊಲಿದು ಕೊಟ್ಟಿಹೆ ದೇವಿ ಕಜುಬಿದ 
ರುಳಿವೆನೇ ನೃಸನರಸಿಯರನೇಡಿಸಲು ಬದುಕುವೆನೆ ! | 
ಎಳೆಗುವರಿ ನೀನರಿಯೆ ಕಪಟವ 
ಗಳಿತ ಸುಖಿ ನೀನೆನುತೆ ಮಂಥರೆ 
ಸುಲಭದಿಂದೊಲಿಸಿದಳು ರಾಣಿಯ ಮನವ ನಿನಿಸದಲಿ ॥೨೬/ 


ಇರಬಹುದು ಸುಪ್ರೀತಿ ನಿನ್ನಲಿ 
ಧರಣಿಜೆಗೆ ರಾಮಂಗೆ Pe ಲೆ 
ಗರಸನಾಜದೊಡನುಳಿವುದೇ ತತ್ತಿ ತಿ ಮೋಹಗಳು | 
ಪರಮ ಮಿತ್ರ ವೆ ಶತು ್ರುವಪ್ಪನು 
ಸರಮ ಶತ್ರು ತ ಮಿತ್ರನಾಗುವ 
ತರಳೆ ಕೇಳದು ಕಾಲನುಹಿಮೆಗಳೆಂದಳಾ ಧಾತ್ರಿ ೨೮! 
| 11 


೧೬೨ 


ಶ್ರೀ ತುಲಸೀ ರಾಮಾಯಣ 


ಕಮಲ ನೀರೊಳಗಿರಲು ನೇಸಟು 
ಕಮಲ ಬಾಂಧವನೆಸಿಸಿ ಪೊರೆಯುವ 
ನಮಲ ಜಲ ಏರಿದಾಗೆ ದಹಿಸುವ ತಾನೆ ಕುಸುಮಗಳ | 
ಕಮಲಸಖಕುಲ ಜಾತ ರಾಘವ ಕ 
ಕಮಲಮುಖಿ ಸುಡದಿಹನೆ ಮೇಣಾ 
ಕುಮತಿ ಕೋಸಲೆ ಬಿಡುವಳೇ ಹೇಳೆಂದಳಾ ತರುಣಿ sell 


ದ 


ಪತಿಯೊಲವು ನಿನಗುಂಟು ಸರ್ವದ ' 


- ಹಿತೆನು ವಶಮೆನಗೆಂಬ ಗರ್ವದಿ 


ಪತಿಹದಯ ತುಂಬಿರುವ ಕಲ್ಮಸವರಿಯೆದಿರುತಿರುನೆ | 
ಹಿತವಚನವಾಡುವನು ಮೇಲುಪ 
ಹೆತಿಯೆ ನೆನೆನನು ಮನದಿ ನಪತಿಯ 


ಸ್ಫೃತಕ ನುಡಿಗಳ ನಂಬಿ ಕೆಡಬೇಡೆಂದಳಾ ಕುಬುಜೆ lls.oll 


ಅಬ್ಬ ಭರತನ ತನ್ನ ತನಯಗೆ 


ಪಟ್ಟಗಟ್ಟ ಸಿ ಸಿ ನಿನ್ನ ಯಮಪುರಿ 


ಗಟ್ಟಿ ಸುಖಸಾಮ್ರಾ ಜ್ಯದಲಿ ಭೋಗಿಷಳು ಕೌಸಲ್ಯ 
ಪಟ್ಟಿರುವೆ ನೀನೆಗ್ಗ ತನದಿಂ 

ಕೆಟ್ಟ ನಿನ್ನೊಳು ಜನಿಸಿ ತಾ ಪರ, 

ಪುಟ್ಟಿನಾರ್ಡ ಭರತನೆಂದಳು ಧಾತ್ರಿ ಖಾತಿಯಲಿ ೩೧ 


ಶುಲಕೆ ಕೀರುತಿಯಹುದು ಜನಮನ 
ಕೊಲವ ತರುತಿಹುದಿಂದು ರಾಮಂ 
ಗಿಳೆಯ ನೀಡಲೈನಗು ಸುಖ ಮತ್ತಿದರ ಫಲಗಳನು | 
ತಿಳಿಯೆ ಭೀಕರ ಪತನ ಕೇಕಯ 
ಕುಲಲಲಾಮಗೆ ಭರತಕುವರಂ 
ಗಿಳೆಯೊಳಿನ್ನುಳಿವಿಲ್ಲಕಟಿ ಹೋಗೆಂದಳಾ ಧಾತಿ ` 1೩೨/ 


ಅಯೋಧ್ಯಾ ಕಾಂಡ 


| ` ಕೇಳುತುಮ್ಮಳದಿಂದ ಕುಬುಜೆಯ 
ಕೌಳಿಕದ ಮಾತುಗಳ ನಂಬುತೆ 
ಕೋಳುವೋದಳು ಕ್ಸೈಕೆ ಪರಿಭವವಾಯ್ತು ತನಗೆನುತೆ | 
ಕಾಳಮತಿಯನುವರಿತು ಮಾಯಾ 
ಜಾಳಿಗೆಯನೊಡ್ಡಿ ದಳು ಭೂಮಿಯ 
ನಾಳುವೊಡೆ ರಘುರಾಮ, ಕಲುಬಿದಳಾ ಸರೋಜಾಕ್ಷಿ 1೩೩! 


ಹತ್ತುದೆಸೆಗಳನೊಳಗು ಗೆಯ್ದ ನೃ 
ಪೋತ್ತಮನ ಸುಶ್ರೋಣಿ ಮಾರಿಯ 
ಕುತ್ತಕೊಳಗಾಗುತ್ತ ನೊಂದೆಳು ನೆಅವಣಿಗೆಗುಂದಿ | 
ಮೃತ್ಯುವಿಗೆ ತುತ್ತಾದ ಭರತಂ 
ಗೆತ್ತ ಸಾಮ್ರಾಜ್ಯೋಷ ಭೋಗಗ 
ಳೆಶ್ರ ಸುಖಮೆಂಡೊರಲಿದಳು ಸುಕುಮಾರಿ ದುಃಖದಲಿ |೩೪॥ 


ನೋಯಲಿಲ್ಲವೆ ಕದ್ರು ನಿನತೆಯೆ 
ಮಾಯಜಾಲದಿ ಸುರುಚಿ ಕೆರುಬುತೆ . 
ಹೇಯದಿಂದವಗಡಿಸಲಿಲ್ಲವೆ ನರಸುನೀತಿಯನು | 
ರಾಯತನವಂತಿರಲಿ ಬಂಧನ 
ದಾಯತಿಕೆ ಭರತಂಗೆ ನೃಪತಿ ಸ 
ಹಾಯ ತಸ್ಸಲು ಹಾನಿಯಾದಪುದೆಂದಳಾ ನಾರಿ 1211 


ಸಿಡಿಲೆರಗಿದಂತಾಯ್ತು ಮೇದಿನಿ 
ತೆಡಹಿ ನುಂಗಿದೊಲಾಯ್ತು ಭಯದಿಂ 
ನಡುಗಿ ತನಗಿನ್ನಡವಿಯೇ ಗತಿಯೆನುತ ಹೆಲುಬಿದೆಳು | 
ಪೊಡವಿಪತಿ ಕೌಸಲ್ಯೆ ತಂತ್ರದಿ 
ಮಡುಹಿದೆಳು ಕೌಳಿಕದಿ ತನ್ನಮ 
ಕಡೆಗೆ ಕರುಣದೊಳೆ ಪೈರಿಸಿದಳೆ ಸಮಯದಲಿ ಧಾತ್ರಿ 0೩೬॥ 


೧೬೪ 


ಶ್ರೀ ತುಲಸೀ ರಾಮೊೋಯೆಣ 


ಕೋಪ-ದುಃಖಗಳೆರಡು ಭಾಧಿಸೆ 
ರೂಪ ಮಾಸಿತು ಚೆಲುವು ಬೀತುದು 
ಪಾಪಿ ನುಡಿಗಳು ಕವಿಗೆ ಹಿತಖಾ ರಾಮ ಹೆಗೆಯಾಗೆ | 
ತಾಪಹೆರಣಕೆ ಬಗೆಯರರಿಯದೆಿ 
ಪಾಪಿ ಪಾದದಿ ಶರಣುವೊಕ್ಳೊಡ . 1೫8 1 
ನಾ. ಪಯೋಧ ರೆ ಮನವ ಇರವ PN [೩೭ 


ಅರಿಯೆದಾದೆನು ಶತ್ರುಮಿತ್ರ ರ 
ಪರಿಯ ಹಕಾ ಿದೆಮು ದುರಾತ್ಮ ರೆ 
ಕಿರುಕುಳಕೆ ನ ಸ್ಪೈ ನೋತು ಸಲ್ಬಿದೆನಕ್ಕ ಬಲೆಯೊಳಗೆ | 
ಹಿರಿದು ದುಸ್ತಫ ಗಳ ಕಾಣುವೆ 
ವಿರುಳು ದೇನಿಗರಂತೆ ವನದಲಿ. ಸ | 
ಭರತ ಚರಿಪುದ ಕಂಡೆನಕಟಿಂದಳು ಸಕೋಜಾಕ್ತಿ lass 


ಸವತಿ ಸಹವಾಸದಲಿ ಬದುಕುವ 
ಬವಣೆಯೇಕಿದು ರಾಮರಾಜ್ಯದಿ | 
ನವೆವ ಕೋಟಿಲೆಯೇಕೆ ಕೇಕಯ ವಂಶದೆಲ್ಲುದಿಸಿ | 
ಹವಣರಿಯೆ ಸರಿಭನದಿ ಸಾರ್ಮೇನು 
ತವರುಮನೆಯಂ ಬಂಚಿಸಿದ ನಿಧಿ ಟ್‌ 
ಬುವಿಯೊಳಗೆ ಬೆಸಕೆ ಸ್ವರಾರೆಂದಳಲಿದಳು ಕೈಕೆ... -॥೩೯॥ 
ಎಲೆ ಮುಗುಧೆ ಬಳಲದಿರು ಭರತಂ 
ಗಿಳೆಯ ಸಾಧಿಸ ಮಂತ ತ್ರವೊರೆವೆನು 
ಥಳುವದಲು ಚಮಕ್‌ ಚರಿಸುವ ತೆರದಿ ಮಾಡುವೆನು | 
ಳೆಯೆ ದೇವಾಸುರರ ಪೂರ್ವದ 
ನಟರ ನ್ಟ ಸ ನಿನಗೆರಡು ವರ 
ಗಳನು ಕೊಟ್ಟು ದ ಮರೆಶೆಯಾ ಹೇಳೆಂದಳಾ ಧಾತ್ರಿ voll 


ಅಯೋಧ್ಯಾ ಕಾಂಡ ೧೬೫ 


ಒಂದು ವರದಲಿ ಬೇಡುರಾಜ್ಯವ 

ಕಂದ ಭರತಂಗೆರಡನೆಯ ವರ 

ದಿಂದ ರಾಮನು ಹೊಗಲಿ ಹೆಳುವವ ವರುಷ ಹದಿನಾಲ್ಫು ! 
ಕಂದ ಮೂಲ ಫಲಾಶನದಿ ಮುನಿ 

ಯಂದದಲಿ ನಾರುಡೆಯ ಜಟಿದರಿ F 
ಸಿಂದುಮುಖ ವನವಾಸಮಾಡಲೈಂದಳಾ ದುರುಳೆ ೪೧! 


ಸವತಿಯೆರೆಗುಲ್ಲಾಸ 'ಭಂಗವೆ 
ಜವದಿ ಮಾಡಿಕೆ ೩ೇಳು ತಳುವಿದೊ 
ಡವರ ಬಯಕೆಯು ಸಾಧಿಪುದಕಿಂ ಬೇಗ ನೆನೆಕಾರ್ಯ | 
ಅವನಿಪತಿ ಬಂದೊಡನೆ ಯಾಚಪು 
ದನನಿಜಾಸತಿಯಾಣೆ ಸಡೆಯುತ 
ದವನಿಯನು ಭರತಂಗೆ ಪಡೆನೀನೆಂದಳಾ ಧಾತ್ರಿ voll 


ಜಾಣೆ ಮಂಧರೆ ಭರತಗೆಣಿಸಿದ 
ಕೇಣಮಂ ಮುರಿಯುತ್ತ ಸಲಹಿದೆ 
ಮೌನದಿಂದಾನಿನ್ನು ಹೊಗುನೆನು ಕೋಪ ಗೃಹಮನ್ನು | 
ಕೋಣಿಪತಿ ಬರುವನದೊ ಸಂಶಯ 
ಮೇನಿದಕೆ ವರಯುಗಳ ಬಲದಿಂ 
ಕ್ಲೋಣಿಯೊಡೆತನ ಭರತೆಗೆಂದಳು ರಾಣಿ ಸುಶ್ರೋಣಿ ೪ 


ಆಟಾ 


ಕಳುಹಿ ಕುಬಜೆಯ ಕೈಕೆ ದುಃಖದಿ 
ಬಳಲಿ ರತುನಾಚರಣ ಮುಕ್ಕಾ 
ವಳಿಯ ಹೆರಿದೊಗೆಯುಕ್ತ ಹೊಕ್ಕಳು ಯನು | 
ಉಳಿದು ಪೀತಾಂಬರವ ಮಾಸಿದ" 
ಮಲಿನ ವ ವಸನವನುಟ್ಟು ನೆಲದಲಿ ಕ 
ಮಲಗಿದಳು ರಘುರಾಮಚಂದ್ರನ ಬಗೆಯ ನೆನೆಯುತ್ತ ॥೪೪॥ 


೧೬೬ 


ಶ್ರೀ ತುಲಸೀ ರಾಮಾಯಣ 
ವಿಶ್ರಾ ಮ ೩ 
ಸೂ॥ ಒಲಿದು ಕೊಡು ಭರೆತಂಗೆ ರಾಜ್ಯವ 


ಸ್‌ ಹೆಳುವದೊಡೆಶೆನ ನೀಡಿ ರಾಮನ 
ತೊಲಗಿಸೆಂದಾ ಕೈಕೆ -ಭೂಪನ ಬೇಡಿದಳು ವರವ 


ದುಷ್ಪಮಂತ್ರೆದ ನೆಲದಿ, ನೆಟ್ಟಳು 
ದುಷ್ಟಕಾಲದ ಬೀಜ ಮಂಧರೆ 


ದುಷ್ಟ ಕಾವಳ ನೀರನೆರೆಯುತ ಫಲವಸೊಂದಿದಳು | 


ಪುಟ್ರ ದುವು ವರವೆಂಬ ದುಷ್ಪಲ 

ಕೊಟ್ಟಿಳಾ ನೃ ಪಸತಿಗೆ ಮುಂದಿನ 

ಕಷ್ಟ ನಂಯಜ ಮುಗುದೆ ಸೋತಳು ಕುಬುಜೆ ನುಡಿಗಳಿಗೆ ॥೧॥ 
ಹರಿದು ತಾರಾಹಾರ ಫೀತಾಂ Ms 

ಬರವನೊಲ್ಲದೆ ಮಲಿನವಸನದಿ 

ಬರಿಯ ನೆಲಡೊಳು ಮಲಗಿ ಕೆಬರಿಯ ಕೆದರಿ ನಿಷ್ಮುರದಿ | 

ತರುವನೊಸೆಗೆಯ ನೃಪತಿಗುಬ್ಬಸ 

ತರುವ ಮೃತ್ಯುವಿನಂತೆ ಮರವ 

ಟ್ಲೊರಗಿದಳು ಸತಿ ಕೋಪಸನಿಲಯದಿ ಪತಿಯಬರವರಿತು ೨ 


ಪರಮ ಕರುಣಾವನಧಿ ನಮಗಿ 
ನ್ನರಸನಹ್‌- ಲೋಕಾಭಿರಾಮಗೆ 
ಧರೆಯ ಯೋಗಕ್ಷೇಮ ಸೇರ್ದುದು ಪಟ್ಟಿ ಬಂಧನದಿ | 
ಅರಸ ತರಣಿಕುಲ ಪ್ರದೀಪನೊ 
ಳಿರಿಸುತಧಿಕಾರಗಳನುಚಿತದಿ 
ಹೆರುಷಗೊಳಿಸಿದ ತನ್ನ ಪ್ರಜೆಗಳನೆಂದು ಪುರಹೊಗಳೆ lls. 11 


ಅಯೋಧ್ಯಾ ಕಾಂಚ | ೦೬೭ 


ಪಟ್ಟದೊಸಗೆಯೊಳುತ್ಸವಂಗಳ. 
ಪಟ್ಟಿ ಣದೆ ಜನಮೆಸೆಗಲತ್ತಲು 
ಪಟ್ಟಿರಲು ನೃಪನರಸಿ ಹೊಲ್ಲೆ ಹವೆಸಗುತಂಡಲೆದು | 
ಪಟ್ಟವಾಗದು ಹೆರಿಗೆ ದಶರಥ 
ನಟ್ಟು ವನು ವನಕೆಂಬ ರೋಷದಿ 
ಸಿಟ್ಟ ಇ ಕೆಂಪಾಗುತಸ್ತಾ ಚಲವ ರವಿ ಸಾರ್ದ ell 


ಅರಸಗುತ್ಸವಮಾಯ್ತು ರಾಮಂ 
ರಸುತನನೀವಂದು ತಾನೇ 
 ತರಳನ ಪ್ರಜೆಯೆಂಬ ಗರ್ವದಿ ಹಿಗ್ಗಿದನು ನೃಪತಿ.! 
ಮೆರೆದು ವರ್ಧಿಪ ಸುತಗೆ ಸೀತಾ 
ವರಗೆ ಮಂಗಳವೆಸಗುವಾತುರ 
ಭರದೊಳಿರುತಿರಲಸ್ತಮಿಸಿದನು ಸೂರ್ಯ ಪಶ್ಚಿಮದಿ 1೨1 


ಜನಗಳುತ್ಸ ಹಕಡ್ಡಿ ಯೆಂಬುದ 
ದಿನನನೊಕೆವಂತಸ್ತ ನಿಸಿದನು 
ವನಜಮುಖಿ ಕೆ ಸ್ರಿಕೇಯಿಯರಮನೆಗೈ ದೆ ಭೂಪಾಲ | 
ತನಯ ಚ ಜನ 
ಘನ ಸುವಾರ್ಶೆಯೊಳವನು ಹೆರುಷಿಸೆ 
ನೆನೆದು ಬಂದನಮೋಘ ಗುಣ ಸಂಪನ್ನಕಾತರದಿ 1೬1 


ದಾರವಟ್ಟ ದೊಳಿಲ್ಲಮೆಂದಿನೊ 
ಳಾ ರಮಣಿ ತಾನಿದಿರುಗೊಳ್ಳ ಳು 
ಹಾರವಿಸಿ ಕರಯಲೈ ಘಃ ಭೀತಿ ಮೂಡಿದುದು | 
ಆರು ನುಡಿಯರು ದುರದುರನೆ ಪಡಿ 
ಹಾಣಕಿಗಳು ನೋಡುವರು ವಹಿಲದಿ 
ನಾರಿಯನ್ವೇಷಣದಿ ಸೋತ ನೃಪಾಲ ತರಹೆರಿಸಿ lel 


೧೬೮ 


ಶ್ರಿ 3 ತುಲಸೀ ರಾಮಾಯಣ 


ಜ್‌ ಭಲಗಾತಿ_ನರ್ಶೆರ 
ಮಿನಿತು 'ಕಣ್ಮರೆಯಹಳೆ ಪೊಲ್ಲದು | 
ವನಜಮುಖಿಯೆಲ್ಲಿಹೆಳೊ ಕಾಣೆನೆನೆತ್ತ ದಡದಡಿಸಿ | 
ಜನಪ ಹೆಳ್ಳೆ ಳಿಸುತಲಿ ನೊಂದಂ - 
ಮನುಮಥಾಗ್ನಿ ಗೆ ಸಿಲುಕಿ ನಿಷ್ಣು ರ 


ಮನಡೊಳಡಗಿದೆ ಪರಿಗೆ ಕಾರಣ ನೆನೆದು ಕಂಪಿಸಿದೆ esl 


ನಮುಡಿಯರೊರ್ವರು, ಕೋಪ ನಿಲಯದ 
ಕಡೆಗೆ ದಿಟ್ಟಿಯ ನಿಲಿಸಿ ನಿಂದಿರೆ 
ನಡುಗಿ ದೂವ್ಯಾಳಿಸಿದೆ ನೃಸನುದ್ವೇಗ ಮನದಿಂದ | | 
ನೆಡೆದ ಸೆತಿಯಂ ಕಂಡ ಭೂಷಣ | 
ತೊಡವು ಚಿಲ್ಲಿರೆ ಸನಿಯಕ್ಕೆ ದುತ 
ಮುಡಿಯ ನೇವರಿಪುಕ್ತ ನೋಡಿದ ಕರುಣ ದೃಷ್ಟಿಯಲಿ lel 


ನೊಂದೆ ಹರಿಣಿಯೊಲಾ ಸುಮಂಗಳೆ 
ಕಂದಿದೆವಯವನದಿಂದ ೫ ಪಟ್ಟ ರ 
ಲಂದು RE bu ಮ್ಛೈ ಗೊಡುತ | 
ಬಂದು ತಜಕ್ಕಿಸುತಲಿ ನೃ ನಪ 
ಗುಂದಿ ಗಲ್ಲವ ಪಿಡಿದು 
ಸುಂದರಾಂಗಿಯನೆಳ್ವರಿಸಿ ನುಡಿಸಿದರು ದೈನ್ಯದಲಿ  lleoll 


ಸರಸಿಜಾನನೆ ಪರುಠವಿಸು ದು 
ಸರದ ಕೋಪವಿದೇಕೆ ಕಾಣದ 
ಕುರುಹಿದೇನಿದು ಕೋಪಗಾಣದೆ ರೂಪು ಭಯಗೊಳಿಸಿ | 
ತರಹೆರಿಸುತೆನ್ನಸುವ ಚಾಳಿಸಿ 
ಮರವಡುನರೇ' ರಮಣಿಯೇಳೌ 
ಪರಮ ಸಂತಸವಾರ್ಶೆಯಿಂ ತೊಡೆ ಕೋಪ ನೀನೆಂದ  ॥೧೧॥ 


ಅಯೋಧ್ಯಾ ಕಾಂಡ 


ಪತಿಯನಾಲೋಕಿಸದೆ ಮುಳಿಸಿಂ 
ಪತಿಯೆ ಕರಗಳ ನೂಕಿ ಸೆರೆಬಿಗಿ ' 
ಯುತಿರೆ ದುಗುಡುವ ಕೆತ್ತು ಕಡುಗಾಹೇಜ್‌ದಳು ನಾರಿ | 
ಕ್ಲಿಕಿಷಗಿರಿದಂತಾಯ್ತು ಜವಗುಂ | 
ದುತಲಿ ಕೋಸಡೊಳೇೀನ ನೆನೆವಳೊ , 


ಸತಿಯೆನುತ ನಿರ್ವಿಣ್ಣ ಭಾವದಿ ಮತ್ತೆ ನುಡಿಸಿದನು ' ಂ೨॥ 


ದೇವಿ ಪಲ್ಲಟಿಮೇಕೆ ಬಿಡುಬಿಡು 
ಕೌವರಿಂದಲಿ ಬಂದೊಡೆನಗೀ 
ಹೇವಮಾದುದು ಕಟಕಿಯಪ್ಪುದು ನಿನ್ನ ಕಡುಗೋಪ 
ಕೋವಿದಳೆ ಶುಭಸಮಯದಲಿ ದುಃ- 
ಖಾವಲಂಬನಮೇಕೆ ನಿನಗಿ 
ನಾ ್ಸಿವನಿಂದೊದನಿದುದು ಕ ನೀ ಹೇಳೆಂದನಾ ನೃ ಪತಿ laa ll 


ಆರು ನಿನಗಹಿತವನು ಬಯಸಿದ 
ನಾರು ದುಃಖವನೊಡ್ಡಿ ರ ಮೇ 
ಣಾರ ಶಿರ ಹೋಳಾಗಿ ಹೋಹುದೊ ಮಸೆದ ಕಣೆಗಳಲಿ | 
ಆರು ನಿನಗನುಚಿತವ ಬಗೆದರ 
ದಾರಿಗಸಯಶ ಕೊರಳಮೆಟ್ಟತೂ 
ಆರೊಳೇನನರಾಧ ಮಾಯ್ತೊರೆಯೆಂದನಾ ಭೂಪ ೧೪ 


ನಿನ್ನ ಶತ್ರುಗಳಮರರಾಗಲಿ 
ಗಣ್ಯ ಮಾಡೆನು ನಿನ್ನೊಳನುಚಿತ 
ಮನ್ಸು ನೆನೆವ ರಾಮನಾದರು ಶಿಕ್ಷಿಸುವೆನೀಗ | 
ಇನ್ನು ದುಃಖಮಿದೇಕೆ ಬಿಡುಬಿಡು 
ನಿನ್ನ ಮನದಭಿಲಾಷೆ ಸಲಿಸುವೆ 
ಪೆಣ್ನಣಿಯೆ ಕೋಪಿಸದಿರೌ ಬಾರೆಂದ ಹೆಲುಬುತಲಿ [೧೫ 


೧೯ 


ಶ್ರೀ ತುಲಸೀ ರಾಮಾಯಣ 


ತುರುಬು ಕಟ್ಟಿಲೆ ರಮಣಿ ನವ್ಯಾಂ 
ಬರವನುಡು ಮೇಲೇಳು ರಘುವರ 
ಧರಣಿಪಾಲಕನಪ್ಪನುದಯದಿ ನಿನ್ನೆ ಹರಕೆಯಲಿ |, 
ಭರತನಿಲ್ಲದೆ ದುಃಖ ನಿನಗಾ. 
ವರಿಸಿತೇಯೆನ್ಹಾಣೆ ನಲ್ಲುಡಿ 
ಯೊಕೆದು ಸಂತಸದಾಳು ಬೇಡುವೆನೆಂದನಾ ಭೂಪ : 


ದೇವಿ ನಿನ್ನದು ಸಕಲ ಸಂಪದ 
ಜೀವ ಮಾನ ಪ್ರಾಣ ನಿನ್ನದು 
ಈ ವಿವಿಧ ಪರಿವಾರ ರಾಜ್ಯೈಶ್ವರ್ಯ ನಿನ್ನವಿವು 1 
ಹೇವಗೊಳಿಸದೆ ಪರುಶವಿಸು ರಾ 
ಜೀವಲೋಚನೆ ಹೆರ್ಷಮುಖದಲಿ 
ಧಾವತಿಯ ತೊರೆ ಹೇಳು ನಿನ್ನಿಷ್ಟಾರ್ಥವೇನೆಂದ 


ಏಳು ಪುಸಿಯನ್ನೊರೆಯೆ ಸತ್ಯವ 
ಕೇಳು ನಗೆಮೊಗದಿಂದ ನೀಕಿ 
ನ್ನ್ನೇಳು ಸುಂದರ ತನುವ ಸಿಂಗರಿಸೇಳು ಲಲಿತಾಂಗಿ | 
ಏಳು ಶ್ರೀರಾಮಾಭಿಷೇಕವ 
ನಾಳೆ ರಚಿಸುವೆ ಧರೆಯನಾಳುವ 
ನೀಲಲೋಚನ ನಿನ್ನ ಹೆರಕೆಯೊಳೆಂದನವನೀಶ 


ಬೇಡಿದೊಡೆ ನಿನಗಿಲ್ಲವೆಂಬೆನೆ: 
ಬೇಡಲೇತಕೆ ದೇವಿ ಕೋಸಲ 
ನಾಡು ನಿನ್ನದು ಭರತನಾಳಲಿ ನಿನ್ನ ಮನವಿರಲು | 
ಕೋಡದಿರು ರಘುರಾಮ ನಾಣೆಯೊ 
ಳಾಡಿತವ ನಡೆಸುವೆನು ರಮಣಿ ಸ ` 
ಗಾಢಿಕೆಯೊಳಿನ್ನ್ನೇಳು ಸಿಂಗರಿಸೆಂದ ಭೂಪಾಲ 


fer Wi 


lac ll 


೧೮॥ 


lee ll 


ಅಯೋಧ್ಯಾ ಕಾಂಡ ೧೬೧ 


ಸತಿಯ ಮೋಹದ ಬಲೆಗೆ ಸಿಲ್ಫಿ 
ಕ್ಲಿತಿಪ ರಘುವರನಾಣೆಯಿಡುತಿರೆ 
ಮತಿವಿಹೀನೆಯು ಮನದಿ ಹಿಗ್ಗುತ ಮೆಲ್ಲನೇಳುತ್ತ | 
ಪತಿಯೆ ನೋಡದೆ ವಸ್ತ್ರ ಸಂವರಿ “ 
ಸುತಲಿ ಕಬರಿಯ ಕಟ್ಟ ರಾಯನ 
ಮತಿಗೆ ಮಸಿಯಂ ಬಳಿದು ನಿಂದಳು ಮೌನದಲಿ ದೂರ ol 


ಸುರಮುನಿಗಳಭಿಮಾನಿಗಳು ಪುರ 
ವರದ ನರನಾರಿಯರು ರಾಮಗೆ 
ಧರೆಯೆನೀವುದ ಬಯಸಿ ಕಾದಿಹೆರೌ ಸರೋಜಾಕ್ಷಿ | 
ಪರಮಪುಣ್ಯ ಶ್ಲೋಕಶಿತೆ ನೀ 
ನಿರಡೆ ಮಂಗಳವೆತ್ತ ತನಯೆನ 
ಹೆರಸು ಬ್ಕಾ ಬಾ-ವಾದ್ಯವೇದಧ್ದ್ವನಿಯೆು ಕೇಳುತಿದೆ. ೨೧ 


`ಬೇಡ ಬಲ್ಲೆನು ಬೇಡಿದೊಡೆ ನೀ 
ಕೀಡಲಾಪೆಯ ಕಾಂತೆ ಕೇಳ್ಪುದ 
ನೀಡುವೊಡೆ ತತ್ಛ ನಧಿ ಬೇಡುವೆನು ವರವ | 
ನೋಡು, ದೇವಾಸುರರ ಯುದ್ಧದಿ 
ನೀಡಿದೆರಡು ವರಂಗಳನು ನಾ 
ಬೇಡುವೆನು ನೆನವಿಹುಜಿ ಕೊಡುವುದಕೆಂದಳಾ ಕೈಕೆ ||೨.೨॥| 


ವಾರಿಜಾಕ್ಷಿಯ ಕುರುಳ ತಿದ್ದುತ 
ವಿರಾರಲರಿವೆನೆ ಕೊಟ್ಟ ಭಾಷೆಯ 
ನೀರೆ ಯಾಚಿಸದಿರಲು ಮರೆತಿಹೆ ಕೊಟ್ಟಿ ನಿನ್ನೇಳು | 
ಸಾರವೇದ ಪುರಾಣ ಪುರುಷನು 
ದಾರ ಸತ್ಯಾಶ್ರಯ ನಿರಾಮಯ 
ಭೂರಮಾವರ ರಾಮಚಂದ್ರಮನಾಣೆ ಹೇಳೆಂದ ||೨೩.!] 


ದಿಕ೨ 


ಶ್ರೀ ತುಲಸೀ ರಾಮಾಯಣ 


ರೂಪ-ಮಾತುಗಳಿಂದ ಬಿಗಿದಾ 
ಭೂಪತಿಯ ಬಳಲಿಸುತ-ವರಗಳ 
ನಾಸನಿತು ಪಡೆವುದಕೆ ಭರವಸ ಪೊಂದಿರಲು ಕೈಕೆ 
ಶ್ರೀಪತಿಯ ಮೇಲಾಣೆಯಿಡುವ ವಿ 2. (44 
ಲಾಪವರಿಯದೆ ಸತಿಯ ಮೋಹದ ' 
ತಾನದಿಂ ಮನಸೋತ ದಶರಥ ಮತ್ತೆ ಮ್ರಸುಂಡಿ. ೨೪ 


ಸತ್ಯವೇ ರವಿಕುಲದರಾಯರ 
ನಿತ್ಯ ಧರ್ಮ ನೃಪೋತ್ತಮನೆ 
ಸತ್ಯ ನಿನ್ನಾಶ್ರಯವ ಪೊಂದಿತು-ನಿನಗುಚಿತವೊರೆದೆ | 
ಸೃಢ್ತಿ ಯಲಿ ನಿನಗಾರು ದೊರೆ ನೀ 
ಸತ್ತಗುಣ ಸಂಸನ್ಮ್ನ ಪೂರ್ವದೊ 
ಳಿತ್ತ ವರಗಳನೀಗ ನೀಡೆಂದಳು ಸರೋಜಾಕ್ಚಿ || ೨೨1 


ತರಣೆಕುಲ ಸಾಮ್ರಾಜ್ಯ ದಧಿಪತಿ 
ಭರತನಾಗಲಿ ಸಿಂಹಪೀಠದಿ | 
ಮೆರೆಯಲಿಂದೇ ಮೊದಲ -ವರದಲಿ ಭೂಮಿಪತಿಯಾಗಿ 1 
ಎರಡನೆಯ ವರ ಕೇಳು ರಾಮನು 
ಧರಿಸಿ ಜಟೆ”"ನಾರುಡೆಯ ಹಳುವದಿ 
ವರುಷಗಳು ಹದಿನಾಲ್ಪು ವಾಸಿಸಲೆಂದಳಾ ರಾಣಿ 1೨೬! 


_ ಸಿಡಿಲೆರಗಿದಂತಾಯ್ತು ಕೈಕೆಯ 
ಮಡಿಸರಳು. ಹಮ್ಮೈಸಿ ಬಿದ್ದನು 
ಪೊಡವಿಯಲಿ ಹುರಿಯೊಡೆದು ದಶರಥ ಕೆಡೆದು ಮೂರ್ಛೆಯಲಿ 
ಒಡನೆ ಮೆ ತಿಳಿದೆದ್ದು ರಾಮಂ 
ಗಡವಿವಾಸವೆ ? ಶಿವಶಿವಾಯೆಂ 
ದೊಡರೆ ಬೀಳ್ಬನು ತಿಳಿಯುತೇಳ್ವನು ಸಿಲ್ಧಿಕೋಟಲೆಗೆ loa 


ಅಯೋಧ್ಯಾ ಕಾಂಡ 


ಭೊವನಿತೆ ವರಿಸಿದಳು ರಾಮನ : 
ದೇವಮುನಿಸುರರೊಲಿದು ವಂದಿನ 
ದೇವ ಜ್ಯೇಷ್ಮನು ರಾಜ ್ಯವವನದು-ನಮ್ಮ ಪದ್ಧ ತಿಗೆ | 
ಹೇವಮಲ್ಪವೆ' ಭರತನಾಳಿ ರೆ 
ಭಾವಿಸದಿರೀ ಬಯಕೆ ಕ್ಸೈಕಾ 
ಹೇವಿ.ಭರತಗೆ ಮಿಗಿಲು ರಘುಪತಿ ಮು ಕೇಳಿಂದ ೨೮1 


ಪೊಡವಿಯಾಳಲಿ ಭರತ ರಾಮಂ ' 
ಗಡವಿಯೊಡೆತನವೇಕೆ 9 ವರಗಳ 
ಪಡೆದು ದುರ್ವಿನಿಯೋಗ ಮಾಳ್ಬರೆ ಹೇಳು ನೀನೆನಲು | 
ಸಿಡಿದು ಕೋಪದಿ ಕಣ್ಣಳಲಿ ಕೆಂ 
ಗಿಡಿಯ ಕಾರುತ ನಾಥನೆಂಬುದ 
ಕಡೆಗಣಿಸುತುದ್ದುರುಟು ನುಡಿಗಳನೊರೆಡಳಾ ಕೈಕೆ ೨೯! 


ಅಂಧಳಾದಳು ಕೈಕೆ ಕೋಪದಿ 
ನೊಂದು ನುಡಿಯಲು ಭೂಪ ಭರತನೊ 
ಳಿಂದು ಮಮತೆಯ ತೊರೆಡೆಯಾ ಮಗಪಲ್ಲಮೇ ನಿನಗೆ | 
ಇಂದು ಮರೆವೆಯ ಭರತನಂ ನೀ 
ನಂದು ವರಿಸಿದೆ ಯೆನ್ನ ಕಾಮನ 
ದಂದುಗವ ಪರಿಹರಿಸೆ ನೃಪ ಹೋಗೆಂದಳಾ ಕೈಕೆ lls. oll 


ಎನ್ನ ಶತ್ರುಗಳೆಮರರಾಗಲಿ ' 
ಅವ್ಯ ರೇಂ 'ರಘುರಾಮನಾಗಲಿ 
ಇನ ಸ ದಕೆಂದೊರೆದ ಪೌರುಷಮೆಲ್ಲಿ ಮರೆಯಾಯ್ತು !| 
ನಿನ್ನ ಸುತಗೀ ರಾಜ್ಯವೀಯುವೆ 
ನೆನ್ನುವೀ ನಾಲಿಗೆಯು ಹೊರಳಿತೆ ? 
ಗನ್ನಕತಕವ ತಿಳಿಯೆನೆಂದಳು ಕೈಕೆ ಕೋಪದಲಿ. lant 


೧೭೭್ನಿ 


೧೭೪ 


ಶ್ರೀ ತುಲಸೀ ರಾಮಾಯಣ 


ಬೇಡುವೆನೆ ಬಹುರುಚಿಯ ಭಕ್ಷ್ಯವ 
ಬೇಡುವೆನೆ ಮೃಷ್ಟಾನ್ನ ಭೋಜ್ಯವ 
ಬೇಡುವವಳಾನಲ್ಲ ಇಮ್ಮಲಿ ರತ್ನ ತಗಳ | 
ಹಾಡಿದರೆ ಕೇಳಿದೆನು ಕೊಡದೊಡೆ 
ಕಾಡುವವಳಾನಲ್ಲ ನೀವ್ನೊದ 
ಲಾಡಿದಾ ನುಡಿ ಮಾಸಿಶೆಂದಳು ಕ್ರೂರನುಡಿಗಳಲಿ 1೩.೨11 


ಹಿಂದೆ ಶಿಬಿ ಭೂಪಾಲ ಪಕ್ಷಿಗೆ 
ನೊಂದು ದೇಹೆವಠಿತ್ತ. ಸಂತಸ . 
ದಿಂದ ಮೌಸಿ ದಧೀಚಿ: ಜೀವೆವನಿತ್ತನಿಂದ್ರ ೦ಗೆ ಕ 
ಇಂದು ಭರತಂಗಿಳೆಯ ಬಯಸಿದೆ 
ನೆಂದು ಭೂಪತಿ ಸತ್ಯವಾಕ್ಯವ 
ಬಂಧಿಸಿದಿರೇ ಹೋಗಲೆಂದಳು ಕೈಕೆ ಕೋಪದಲಿ laa. ll 


ಕಿವಿಯೊಡೆದು ಕಣ್ಣುಡಿದು ಖಡ್ತದಿ 


ಸವರಿ ಗಂಟಲಕೊಯ್ಯುತಂ ಗಾಂ 


ಗವನು ಶಸ್ತ್ರಗಳಿಂದ ಭೇದಿಸಿದೊಲು ನೃ 
ಬುವಿಯೊಳುರುಳಿದನೊಡನೆ ತಿಳಿಯುತ 
ವಿವಿಧ ಪರಿಯಿಂದಳಲುತೆಕಟಾ 


ಯುವತಿ ಕಂಟಿಕಿ ಮೃತ್ಯುವಾದಳೆನುತ್ತ ಮರುಗಿದನು ॥೩೪॥ 


ಪೋತ್ತಮನು | 


ಇರಿದಳೇ ನುಡಿ ಶರದಿ ಹೈದಯವ 
ಹೆರಿದಳೇ ರೆವಿಕುಲದ ಕ 
ಮುರಿದಳೇ ಪೀಳಿಗೆಯ ಮಾರಿಗೆ ಬಲಿಯ ನಿಕ್ಕಿದಳೇ | 
ಧರೆಗಮಂಗಳ ತಂದಳೇ ರಘು 
ವರಗೆ ಚೀರಾಜಿನನೆ ಹಾಹಾ 
ಕರೆದಳಸಮೃತ್ಯುವನು ಮಾರಿಯೆನುತ್ತ ಹೆಲುಬಿದನು 11೨,೫11] 


ಅಯೋಧ್ಯಾ ಕಾಂಡ 


,. ಪುರಜನರು ಕಾದಿಹೆರು ಮುನಿಗುರು 
ವರರು ಮೋದದೊಳಿಹರು ರಾಮಂ 
ಗೊರೆವೆನೇನನು ಭರತನಿದನೊಪ್ಪುವನೆ ಕಾತರಿಸಿ | 
ತೊರೆದು ದ್ಲ್ಫೈರ್ಯವ ನೃಪತಿ ಕಂಪಿಸಿ 
` ಸೆರೆಬಿಗಿಯು ತುಪರೋದಧದಿಂ ಸರ 
ಸಿರುಹ ವದನೆಯ ಕುರುಳ ತಿದ್ದುತ ಪೇಳ್ಗನಿಂತೆಂದು [೩೬॥ 


ರಮಣಿ ಮರುಳಾಡದಿರು ನಿನ್ನನು 
ಪಮದ ಗುಣವೊತ್ತರಿಸಿ ರಾಮಂ 
ಗಮಿತ ಕನ್ಚವನೇಕೆ ಬಯಸುವೆ ಭೇದವೆಣಿಸುತ್ತ | 
ಸುಮತಿ ಕೇಕೆಯ ಕುಲಶಿರೋಮಣಿ 
ಸಮನಿಸದು ನಿನಗೀ ದುರಾಗ್ರಹೆ 
 ಕಮಲಲೋಚನೆ ಕರುಣಿಸೌ ರಘುರಾಮಚಂದ್ರಮನ lll 


ಕುಟಿಲ ಕಟಕಿ ಕರಾಳವದನೆ ಭೃ 
ಕುಟಿಯ ಕುಣಿಸುತ ಗುಬ್ಬವಿಕ್ಕಿಸಿ 
ಹಟಿವ ತೊಟ್ಟರೆ ನೆನೆದು ಪರಿಭನ ನೊಂದನಾ ನೃಪತಿ | 
`ತಠಿನಮಡಿ ಸರಳೆಸೆಯದಿರು ದು 
ರ್ಥಟಿದೆ ವರಗಳ ಕೇಳದಿರು ಸೆಂ | 
ಘಟಸದಿರು ಮಾರಣಕ ಹೋಮವ ದೇವಿ ನೀನೆಂದ 1೩೮1 


ಭರತ ರಾಘವರೆನ್ನ ಕಣ್ಗಳು 
ತರಳೆ ದೂತರನಟ್ಟಿ ಶೀಘೈದಿ 
ಕರೆಸಿ ಭರತಗೆ ರಾಜ್ಯವೀವೆನು ನಿನ್ನ ಮನದಂತೆ | 
ಕರುವ ಸಿಂಹಾಸನವನೊಲ್ಲನು 
ಪರಮಘನ ವೈರಾಗಿ ರಾಮನು 
ಭರಮೊಳೀವನು ರಾಜ್ಯಕೋಶಗಳನುಜಗೊಲವಿಂದ | 1೩೯॥ 


೧೩೭೫ 


೧೭೬ 


ಶ್ರೀ ಕಂಲಸೀ ರಾಮಾಯಣ 


ಹಿರಿಯ ಕುವರಗೆ. ರಾಜ್ಯವೀವುದು 
ತರಣಿ ಕುಲದರಸುಗಳ ನೀತಿಯು 
ಹಿರಿಯ ನಾಲ್ವರೊಳಾ ರಘೂತ್ತಮನದರಿಶಿಂದೆವಗೆ | 
ಧರೆಯಸನೀಯಲು ಮನವ ಮಾಡಿದೆ 
ನೆರಡ ಬಗೆದವನಲ್ಲ ಭರತಗೆ | | 
ತೆರುಣಿಮಣಿ ಕೌಸಲ್ಯೆ ಕೌಳಿಕವೆಸಗಿ ದವಳಲ್ಲ voll 


ಮೂಢಮತಿಯಿಂ ನಿನ್ನೊಳೊರೆಯದೆ. 
ರೂಢಿಯಿಂ ಶುಭಲಗ್ನ ವಿಡೆ ಕೆ 
ಗೂಡದಾದುದು ಬ ಓನೋರಥ-ಬಲುಗರವ ತೊರೆದು | 
ನೋಡು ಯುವರಾಜ್ಯಾಭಿಸೇಶನ | 
ಮಾಡುವೆನು ಭೆರತಂಗೆ ಶೀಘದಿ 
ನೀಡಿದೆನು ವರವೊಂದ್ದ ವಸ್ತ್ರಾಭರಣ ಧರಿಸೆಂದ lal 


ವಿದಿತಘನ ಸ ಸತ್ಟೀರ್ತಿಯುತ ಗುಣ 
ಸದನ ಸೀತಾಕಾಂತ ಭೂಪತಿ 
ಪದವ ಕೇಳ್ದವನಲ್ಲ ಬಿಡುಬಿಡು ವಾಯದಪವಾದೆ | 
ಸದಯದಿಂ ಪೊರಾಯಮಾನದಿ 
ಚದುರೆ ಕರುಣಿಸು ರಾಮಚಂದ್ರನ ಶಿ 
ಮುದದಿ ಭರತನ ರಾಜ ವೈಭವ ನೋಡಲವನೆಂದೆ, ೪೨! 


ತೊರೆಯಲೇನಪರಾಧ ಗೆ ಸೈ ದನು 
ತರಣಿಕುಲ ಸಿಂಹಾಸನವ ಆ 
ತಿರಲು ರಾಜ್ಯಭ೦ಶಮೇತಕೆ ರಾಮಚಂದ್ರಮಗೆ | 
ಸರಸಿಜಾನನೆ ಮನವ ಮಧಿಸುತ 
ವರವ ಯಾಚಿಸು ವೃ ದ್ದ ಪತಿಯೆಂ 
ದಿರದೆ ಛಲದಿಂದಣಕಎಇಡದಿರೆಂದ ಭೂಪಾಲ lal 


ಆಯೋಧ್ಯಾ ಕಾಂಡ ೧೭೭ 


'ಪರಿಕಿಸದಿರೌ ಹೆದಯೆ ಸೋತುದು 
ಇಟ್‌ಕೆವಡೆದೆಂ ಹಾಸ್ಯಮೆಸಗದೆ : 
ಕಟುಬದಿರು ಸಂಸ್ತೂಯಮಾನನ ಕಾಡಿಗಟ್ಟದಿರು | 
ಇರಲಿ ಯಮಳರೊಲಾ ರಘೂತ್ತಮ 
ಭರತ ವೈಭವ ನೋಡಿ ದಣಿಯಲಿ 
ಮುರಿಯದಿರು ರಘವಂಶ ಮೂಲವನೆಂದನಪರಿಪತಿ vel 


ಇನಕುಲೋತ್ಮಮನಿಂದ ಜೀವನ 
ಮೆನಗೆ, ದರುಶನದಿಂದ ಬದುಕಿಹೆ 
ವನವ- ಪೊಕ್ಟೊಡೆ ರಾಮ ಯಮನಾಲಯವ ಸೇರುವೆನು | 
ಮುನಿಯೆದಿರು ಹಿಸುಣಿಗರ ನೂಕುತ 
ವನಜವದನೆ ವಿವೇಕಿ ವ ೈದ್ಧೆನ 
ಟೊಣೆಯದಿರು ರಾಘವನ ಕರುಣದಿ ದೇವಿ ಸಲಹೆಂದ 1೪೫ 


ಕೋಷವುಕ್ವಿತು ಮಾಥಿನಿಯ ಮನ 
ಮಾಸಿದುದು ಹೈ ದಯಾಗ್ವಿ ಹೊತ್ತಿತು 
ಮ ದೈನ್ಯ ಕೋಪವ `ಜಿಳಿಸುತಡಿಗಡಿಗೆ | 
ಬೀಸರದೆ ನುಡಿಯೇಕೆ ಬೇಡುವೆ 
ದೇಸಿಗರೊಲೀ ದೈನ್ಯಮೇಕೆ ಖು 
ನಾಶಮಾಗದೆ ವಂಶ ನಿನ್ಲಿಂದೆಂದಳಾ ಕೈಕೆ 1೪೬! 


ಬಾಯಬಲ್ಲಿದನಾದೆ ಏಿವಿಧೋ 
ಪಾಯಗಳ ನೀ ಬಲ್ಲೆ ಮೋಸದ 
ಮಾಯಗಳನೊಡ್ಡುವೆಯ ನಗಳೇ ಕೀರ್ತಿ ಮಾನಿನಿಯು | 
ಆಯೆತಿಕೆಯೇನಾಯ್ತು ರವಿಕುಲ 
ರಾಯುಪೀಳಿಗೆ ನರಕಕಿಳಿವುದು 
| ಹೇಯಮಲ್ಲವೆ ನೃಪತಿ ಮಾತೇಕೆಂದಳಾ ಕೈಕೆ la ll 


1> 


೧೭೮ 


ಶ್ರೀ ತುಲಸೀ. ರಾಮಾಯಣ 


ಭೂಮಿಯೇ ಕಡುಸಾಧು ದಶರಥ 
ರಾಮರಿರ್ವರು ಸಾಧು ಶೀಲರು 
ರಾಮಮಾತೆ ವಿನೀತೆ ಸದ್ದುಣಿಯೇತಕೀ ಮಾತು | 
ಭೊಮಿಯಲಿ ಕೌಸಲ್ಯೆ ಕೈತೆಗೆ 
ಪ್ರೇಮ ಬಗೆವಳೆ ಪಡೆಯುತೆನ್ನನು ` | 
ಕಾಮತೃಪ್ತಿಯ ಪೊಂದಿ ಸುಖಿಸಿದುಜಾಯ್ತು ಧರಣಿಪತಿ 1೪೮! 


ತರಣಿಯುದಯಿಪ ಮುನ್ನ ರಾಘವ 
ಧರಿಸಿ ವಲ್ಬಲ ವನವ ಸೇರಲಿ 
ತೆರಳದಿರ್ಜೊಡೆ ಮೃತ್ಯುವಪ್ಪುವಳೆನ್ಸ್ನ ಪಥ್ಯವಿದು | 
ಅರಸ ನಿನಗಪಕೀರ್ತಿ ತಪ್ಪದು 
ಸೆರಗಿನಲಿ ಗಂಟಿಕ್ಟು ಭಾಷೆಯ 
ಮರೆಯದಿರು, ಕೊಡದಿರಲು ವರಮೇಕೆಂದಳಾ ಕೈಕೆ ॥೪೯॥ 


ಉದಯಿಸಿದುದೆಘ ನಗದಿ ರೋಷದ 
ನದಿ ಪಳಾಳ ವಿನಾಶಕರನುಡಿ | 
ಯುದಕ ಪೊರದೊಳೆರಡು ವರಗಳ ದಡವ ಮಾರುತೆಲಿ | 
ಸದೆದು ನನತರುಮೂಲವಾಪ 
ತ್ತುದಧಿಗೆಸೆದುದು ಬುದ್ದಿ ದೊರೆದನು 
ಹೈದಯ ಕಂಪಿಸೆ ಕುಸಿದು ಬಿದ್ದನು ಭೂಪ ಹಮ್ಮೈೈಸಿ lls oll 


ಶಿರನ ಬಲಿಗೊಡುವೆನೆಲೆ. ಭಾಮಿನಿ 
ಕರುಣಿ ಕುಲತರುಮೂಲಕಗ್ಲಿಯ 
ನಿರಿಸುವರೆ ಬಯಸುವೆಯ ನಿಜಪತಿ ಮರಣವಿನ್ನೇನು | 
ವಿರಹತಾಸದಿ ಮರಣ ನಿಜಮೆಂ 
ದೊರೆಯಲೇತಕ್ಕೈೈದೆದಾಳಿಯ | 
ಹೆರಿದಮಂಗಳರೂಪ ಹಾರವಿಸದಿರು ನೀನೆಂದ - 1೫೧1 


ಅಯೋಧ್ಯಾ ಕಾಂಡ ೧೭೯ 


ಹಳುವ ಹೊಗದಿರೆ ರಾಮ ಬದುಕುವೆ 
ಕುಲಲಲಾಮನ ನಿತ್ಯ ದರ್ಶನ 
ಜೊಲವು ದೊರಕಲು ೀವಧಾಕಣತಕುತಗೆ ಲೋಕದಲಿ | 
ಬಲಿಯನೀವನೆ ಪುಣ್ಯಮೂರ್ತಿಯ 
ಕುಲವಿಘಾತಿನಿ ಕೊಲುವಳೆನ್ಹನು 
ಸಲಹು ರಘುಪತಿಯೆಂದು ಬಿದ್ದನು ಧರೆಗೆ ಮೂರ್ಛೆಯಲಿ ಜಗ 


ಕರಿ ಬಿಸುಟಿ ಸುರಭೂಜದೊಲು ಧರೆ 
ಗುರುಳಿ ಧೊಫ್ಪ ನೆ ಕೆಡೆದ-ಜಲದಿಂ 
ದ್ದೊ ರಗೆ ಬಸುಟಿಹ ಮಾನಿನಂದದಿ ಸೊರಗಿ ಕಂದಿದನು (| 
ಇರಿಯೆ ಹೈದಯವ ನುಡಿ ಶಿಳೀಮುಖ 
ಪರಿತಪಿಸಿ ಬಿಸುಸುಯ್ದು ಮುಂದೇ 
ನರಿಯದಾ ನೃಪ ರಾಮರಾಮೆನ್ನು ತ್ತ ಮಲಗಿಹನು 1೫೩! 


ಮತ್ತೆ ನುಡಿದಳು ಕೈಕೆಯಜನಿಸು 
ತಿತ್ತೈ ಮಾತೇ ಮಿಲ್ರುವಾಯ್ತು ರ 
ಘೂತ್ತಮನೆ ವರ ಬೇಡು ಬೇಡೆಂದೊತ್ತಿ ಪೇಳಲೈ | 
ಚಿತ್ತದಾಸೆಯನೊರೆದೆ ಕೊಡದು 
ನ್ನತ್ತನೊಲು ಮೊದಲಿತ್ತು ಹಾಯೆಂ 
ದತ್ತರೇಂ ಸುಖ ದಿಂಡುಗೆಡೆಯದೆ ವಂಶ ಪ್ಪೈ'ಜೆಯಲಿ 11೫೪! 


ಕೊಟ್ಟ ಮಾತನು ಸಲಿಸುವುದು ಮೇಣ್‌ 
ತೊಟ್ಟ ಸೈಜೆಯ ಮುರಿಯುವುದು ಮನ 
ಹ ್ಯವುದೆ ಕೇಳಿರಡು ಕಾರ್ಯಗಳೇಕ ಕಾಲದಲಿ | 
ಇಷ್ಟಮಾದರು ಮಾಳ್ಬುದರಿತು ವಿ 
ಶಿಷ್ಟ ಮಾರ್ಗವ ಬಿಡಡೆ ರಾಯ ಘ 
ರಟ್ಟ ವರ್ತಿಸು ಹೊಣಿಕೆಯ ನಡೆಸೆಂದಳಾ ರಮಣಿ 118 


೧ಲಂ 


ಶ್ರೀ ತುಲಸೀ ರಾಮಾಯಣ 


ಅಬಲಿಯಂತಳುತಿರುವೆ ಬೇಡುವೆ 
ಯಬಲೆಗಿತ್ತಿಹೆ ವಚನ ಮರೆತೆಯ 
ಸಬಲನಾಗ್ಧೆ ಕ್ಷತ್ರ ಕುಲಮಣಿ ಥೈರ್ಯವಡೆಯೆನಲು | ಹ 
ಸಬಳ ನುಂಗಿದ ಶೆರದೊಳಾಗ 
ಲ್ವಬಲೆಯೆಲ್ಲ್‌ ನುಂಗಲೆನ್ನನು 
ಸಬಲ ಮೃತ್ಯು ವಿನಾಶಕಾರಿಣಿ ಕ್ಸೈಕೆ ನೀನೆಂದ ose ll 


ಕನಸು ಮನಸಿನೊಳಾನು ಭರತನು 
ಜನಪನಾಗುವನೆಂದು ಬಗೆದೆನೆ 
ವನಜಮುಖಿ ಮೂಡಿದುದು ದುರ್ಮತಿ ವಿಧಿ ವಿಲಾಸದಲಿ 4 
ಇನಿತು ಘೆಹಿಸಿತು ಮಾರಲಾಪೆನೆ 
ಪಣೆಯ ಲಿಖಿತವನಿಂದುಮೆನಗಾ 
ವನಜ ಪೀಠನೆ ಶತ್ರು'ನಿನ್ನೇಂ ಮೃತ್ಯುವೆನೆಗೆಂದ 1೫೭! 


`ರಾಮ ಜಗದಜಿರಾಮ ಮಂಗಳ 
ಧಾಮ ಸದ್ಗುಣ ಪೂರ್ಣ ಕೋಸಲ 
ಭೂಮಿಯಾಕ್ತನು ಬಾಹುವಿಕ್ರಮದಿಂದ ಜಯಿಸುವನು | 
ಭೂಮಿಪರು ಮಣಿಯುವರು ರಿಪುಕುಲ 
ಜಾ ರಾಮನ ಕೇರ್ತಿಮಾನಿನಿ 
ಪ್ರೇಮದಿಂ ಬೆಳಗುವಳು ಮೂಲೋಕಗಳ ರ - sell 


ದುರುಳೆ 6 ಜಿನ್ನಟ್ಟುವುದು ದುರ್ಯೆಶ 
ಪರಿಭವಕೆ ಪಕ್ವಾಗಿ ಸಾಯುವೆ 
ಚರಿಸು ಮನ ಬಂದಂತೆ ಮುಖ ತೋರದಿರು ಸಾರೆಬಗೆ | 
ಕರುಣವಿಲ್ಲೆಲೆ ಪಾಪಿ ಕಂದನ 
ದುರುಳ ಕಾನನಕಟ್ಟುವೆಡೆ ಮನ 
ಫೆರಗಲೊಲ್ಲದೆ ತೊಲಗು ಶಾಕಿನಿ ಕೆಡುವೆ ಹೋಗೆಂದ ॥1೫೯॥ 


ಅಯೋಧ್ಯಾ ಕಾಂಡ 


ದೇನಿ ಕೈಗಳ ಮುಗಿನೆ ಮತ್ತಿ 
ನ್ನಾನ ಮಾತಾಡದಿರು ಸಿಂಹಕೆ 
ಗೋವ ತಂದೀವಂತೆ ಕಂದನ ಬಲಿಯು ನಿನಗಾಯ್ತು | 
ಹೇವಮಿಲ್ಲದ ನಿನ್ನ ಪಾಪಿ ಮು 
ಖಾನಲೋಕನ ಹೇಯನುಪ್ಪುದು 


ತೀವಿದಸವಾಡದಲಿ ಸಾಯುವೆ ತೊಲಗು ನೀನೆಂದ ೬೦॥ 


ಸೂರ್ಯಕುಲ ಭಾರಾಸನೋದನ 
ಕಾರ್ಯಕೋಸುಗ ಜನಿಸಿ ಕರವಿಡಿ 
ದಾರ್ಯೆ ರಕ್ಕಸಿಯಾಜಿ ಕುಲಪಾಂಸುಲಿನಿ ತೊಲಗೆನುತ | 
ಆರ್ಯ ದಶರಥ ಕೆಡೆದನವನಿಗೆ 
ಥೈರ್ಯಮಳಿದುದು ದುಗುಡ ಸೆರ್ಚಿತು 
ಕಾರ್ಯ ಕೆಟ್ಟಿತೆನುತ್ತ ಕಿಡಿಕಿಡಿಯೋದಳಾ ಕೈಕೆ 1೬೧॥ 
ಪಕ್ಷನಿಲ್ಲದ ಪಕ್ಷಿಯೊಲು ಭೂ 
ರಕ್ಷಕನು ಧರೆಗೊರಗಿ ರಾಮೆನು 
ಶಕ್ಷಿಗಳ ತೆರೆಯುತ್ತ ನೋಡಿದ ಸುತ್ತ ನೋಯುತ್ತ | 
ಪಕ್ತಿಗಣ ಹಾಡದಿರಲಾದಿನ 
ರಕ್ಷಕನು ಮೂಡದಿರಲೀ ಖಳ 
ಶಿಕ್ಷೆಯನು ರಘುರಾಮಗಾರುಂ ತಿಳುಹದಂತಾಗೆ lla oll 


ರಘುಕುಲದ ಗುರು ಸವಿತೃದೇವನೆ 
ಹೊಗದಿರುದೆಯೊಚಲನ-ಹೋಗ 
ಲೃ ಘನಯೋಧ್ಯಾವುರವ ಸಾರ್ವುದು ದುಃಖವೊಡ್ಡು ವುದು | 
ಮುಗುಥೆ ಮೋಹೆದೊಳಾನು ಸಿಲ್ಫುತ ' 
ಬಗೆಡೆನಸರಾಧವನು ರಾಮಗೆ- 
ಬೆಗಡುಗೊಳಿಸಿದಳೀಕೆ ನಿಷ್ಕುರದಿಂದ ಹೆರಿಯೆಂದ "11೬೩! 


ಏಲೆದಿ 





ಗಿಲೆ.೨ 


ಶೀ-ತುಲಸೀ ರಾಮಾಯೆಣಿ 


ಬಂಡೆಯಾ ರವಿ ಧರೆಗೆ ದುಃಖವ 


`ತಂದೆಯಾ ನಾಂ ಬೇಡಿಕೊಂಡರು 


ತಂದೆ. ಕಷ್ಟ ವನಕಟವೊಡ್ಡಿ ದೆ ಬೆಂಗದಿರನಹುದು 3 

ನಿಟ ಬೆಳೆಕೊಡನೆ "ಕತ್ತಲೆ 

ತಂದೆಯಾ ದಶರಥನ ಭಾಸ್ಟರ . 
ಕೊಂಜಿಯಾ ಕಡುಪಾನಿಯೆನ್ನುತ ಸಂದ ಮೂರ್ಛೆಯೆಲಿ ೬೪ 


ಅತ್ತು ಬೆಂಡಾಗಿರುವ ನರಪತಿ 
ಗಿತ್ತು ಸುಜ್ಞಾ ನವನು ತಮವನು 
ಕಿತ್ತು ಬೆಳಕೀಯೆಲ್ಪೆ ಮೂಢಿದೆ ಭಾನು ಪೂರ್ವದಲಿ | 
ಅತ್ತ ಮಾಗಧ ವಂದಿಗಳು ಹೊಗ 
ಳುತ್ತಲಿರಲೆಳ್ಳರಿಸೆ ಭೂಪತಿ 
ಚಿತ್ತ ಭೇದನವಾಯ್ತು ಮಂಗಳವಾದ್ಯ ಕೇಳುತಿರಿ ೬5 


ನತಿಯೆ ಸೇರಲು ಚಿತೆಯನೇರುವ 


ಸತಿಗೆ ರತುನಾಭರಣ ಬೇಹುದೆ 


ಹಿತಮಹುದೆ ನಿಸ್ಸಾಳ ಮಂಗಳವಾದ್ಯ ದಶರಥಗೆ | 

ಅತಿ ಹೆರುಷದಲಿ 9ರ ಜನಂಗಳು 

ನುತಿಸುತಿರೆ ರಘುವರನ ಗುಣಗಳ 

ಮತಿಯ ತೊರೆದಾ ನಿದ್ರೆಯಳಿದುದು ನೀಗಿ ಸಕಲರನು '1೬೬॥ 


ಅರಮನೆಯ ಬಾಗಿಲಲಿ ಮಂತ್ರೀ 
ನರರು ಸೇವಕ ಜನರು ಕಾದಿರೆ 
ರಸನಿನ್ನೇಕೇಳದಿಹನೆಂಬಾತುರದ ಮನದಿ | 
ಪರಿಪರಿಯೊಳೂಹಿಸುತ ನರಪತಿ 
ಬರವ ನೋಡುತಲಿಹೆರು ರಾಮನ 
ಸರಮ ಘನ ರಾಜ್ಯಾಜಿ ಭಿಸೇಕವ ನಡೆಸುವಾತುರದಿ (೬.೬. 


ಅಯೋಧ್ಯಾ ಕಾಂಡ ಏಲೆತ್ಲಿ 
ಎಶ್ರಾಮ ಲ 


ಸೂ॥ ಜನಕ್ಕನಾಡಿತೆನರಿತು ಕೈಕೆಂಯ 
" ನೆಮುನೆಯದಿ ಸಂತವಿಸಿ ರಾಘವ | 
ವನಕೆ ತೆರಳಲು ವಚನತೊಟ್ಟಿನು ನರಪನಿದಿರಿನಲಿ ॥ 


ನೆರೆದು ಸೂರ್ಯೋದಯದ ಮುನ್ನಮೆ 
ನರಪನರಮನರೆ ಬಾಗಿಲಲಿ ಜನಗಣ- 
ವರಸನಾಗುವ ರಾಮನೆನ್ಮುಯ ಪುಣ್ಯದಿಂ ಬಂದು | 
ಸುರರು ಕಾಣದ ನಾಕಸುಖಗಳ 
ಕರೆಯುವರು ಸಾಕೇತ ಪುರದಲಿ 
ಮೆರೆಯೆರೇ ಭೂವಿಜಯ ವಿದ್ಯಾಲಕ್ಷ್ಮಿ ೬ಯೆರು ನಲಿದು all 


ಪಟ್ಟದೊಸಗೆಯೊಳೊಲಿದು ದಶರಥ 
ಪಟ್ಟಿರುವ ರವಿ ಮೂಡಣದ್ರಿಯ 
ನೆಟ್ಟ ನೇರಿದ, ಹೊಯ್ದ ನೇತಕೆ ಬದ್ದವಣಗಳನು | 
ಕೂಟು ಕೋಸಲರಾಜ್ಯ ದನುಜ ಘ | 
ರಟ್ಟ ರಾಮಗೆ ಧನ್ಯನಾದ ವಿ 
ಶಿಷ್ಟ ಗುಣಸಂಪನ್ರು ಭಾಸ್ಟರಕುಲ ಗಗನ ಸೂರ್ಯ |೨| 


ಕುಲಹ ಬೆಳಗುವ ತೆರಳ ತಾನಿಂ 
ದಿಳೆಯ ಭಾರವ ತಳೆವ ನೋಡುವೆ 
ನಲಿವೆನೆಂದತಿ ಹರುಷದಿಂ ರವಿ ಪೊರ್ವಶ್ಚೆಲದಲಿ | 
ತೊಳಗಿದನು ನೃಪ ಮುಂದುಗಾಣದೆ 
ತಳುವಿದನು ಹೋಸೆ ಸುಮಂತ್ರನೆ 
ಕಳೆದು ನಿದ್ರೆಯ ನೃಪನನೆಳ್ಟರಿಸೆಂದರಾ ಜನರು 1೩1 


ದಿಲಳೆ 


ಶ್ರೀ ತುಲಸೀ ರಾಮಾಯಣಿ 


ಏನಿದಚ್ಚರಿ ಭೂಪನೇಳಹಥಿ. 
ಜೀನು ಹೊಂಗುತ ಮರೆತನೇ ಕರೆ 
ದಾ ನೃಪಾಲನನೆಳ್ಚರಿಸು ಹೊತ್ತಾಯ್ತು ಹೋಗೆನಲು | 
ಮೌನದಿಂದ ಸುಮಂತ್ರ ಜನಪತಿ 8 
ಗೂಣೆಯೇನೆಂದರಿಯೆ ನಿದ್ರಾ 
ಮಾನಿನಿಯನೊಲಿಸುತ್ತ ಮರೆತಿಹನೆಂದು ಒಳಹೊಕ್ಕ ॥೪॥ 


ಆರು ನುಡಿಯೆರು ಸೆಚಿವಗೊರೆಯರು 
ದಾರವಟ್ಟವ ತೆರೆದು ನಿಂದಾ oo 
ಗೌರವಾರ್ಹನ ಮೌನದಿಂದೊಳ ಹೊಗಿಸೆ ಹೊಗರಳಿದು | 
ಆರಿದುದು ತಾಳಿಗೆಯ ಪಸೆ ನೀ 
ರೂರಿದುದು ಕಂಗಳಲಿ-ಕಂಡನು 
'ದೂರದಿಂ ನೃಪ-ಕೈಕೆಯಿರ್ವರ ವಂದಿಸಿದನೊಲಿದು 1೫1 


ಕೇಡಿಗರು ಕಿತ್ತೊಗೆದ ಬಿಸಿಲಿಗೆ , 
ಬಾಡಿ ಕಂದಿಹೆ ಕಮಲದಂತಾ 
ನಾಡೊಡೆಯನಿಳಿ ಮೊಗದಿ ಮರುಗುತ ಮಲಗಿಹುದ ಕಂಡ | 
ನೋಡನೇಳ ಸುಮಂತ್ರನಂ ಮಾ 
ತಾಡಿಸನು ಸೆರೆ ಬಿಗಿದು ಕಂಪಿಸಿ 
ಮೂಢನಂದದಿ ಬಿದ್ದು ಕೋಟಬಲೆಗೊಂಬನಾ ನೃಪತಿ lal 


ಸೆರೆಬಿಗಿದು ಮಡಿಸಿಕ್ಟುತರಸೆನ 
ಪರಿಯೆ ನರಿಯದೆ ನೊಂದು ಕೈಕೆಯ 
ಸಿರಿಮೊಗವ ನೋಡಿದನು ಮೊಗಸನೈಯಲಿ ಕೇಳಿದನು | 
ಅರಿಯೆನಾನುಂ ರಾಮರಾಮೆಂ 
ದೊರೆದು ಚೀರ್ವಂ ಬಳಲುತೆಳುವಂ 
ತರಹೆರಿಸ ನಸುನಿದ್ರೆ ಯಿಲ್ಲದೆಯೆಂದಳಾ ಕೈಕೆ Hall 


ಅಯೋಧ್ಯಾ ಕಾ೦ಡ 


ಹೋಗು ಕರೆತಾ ರಾಮಚಂದ್ರನ 
ಬೇಗ ನೃಪನೇಳುವನು ವಹಿಲದಿ 
ರಾಘವನ ಹೆಂಬಲದಿ ಬಳಲಿದನೆಂದೊಡಾ ಕ್ಸ್‌! 
ತಾಗಿಕೆನಗೀ ಮಾತು ಭೇದದ 
ಲಾಗಿನಲಿ ಸಿಲ್ವಿದನು ದಶರಥ . 
ಮೂಗುವಟ್ಟಿ ಹೆ ಸತಿಯ ವಂಚನೆಗೆಂದು ಮನದಂದ ell 


ಬಂದೊಡಾ ರಘುರಾಮ ಮನಕಾ 
ನಂದಮಪ್ಪುದೊ- ಗಾಸಿವಡೆವನೊ- 


ಬಂದರೊಳ್ಳಿ ತೊ.-ಬಾರದಿರ್ಜೊಡೆ ನೃಪತಿ ನೋಯುವನೋ 91. 


ಕಂಡಗೇನಾಣತಿಯನೀವನೊ 
ಕುಂದಮೊರೆಯೆಜೆ ಭೂಪ ಕಂದಿಹ 
ನೆಂದು ನಡೆದನು ವರ ಸುಮಂತ್ರನು ರಾಮನರಮನೆಗೆ 1೯॥ 


ಬಂದ ಮಂತ್ರಿಯ ಕುಳ್ಳಿರಿಸಿ ರಘು 
ನಂದೆನನು ವಂದಿಸಿದ ಕಾಣಿಕೆ 
ಯಿಂದ ಸತೃರಿಸುತಲಿ ಹೊಗಳಿದ ಸದ್ದುಣಂಗಳನು | 
ಕಂದ, ದಶರಥ ಕರೆವ ನೀ ನಡೆ 
ಯೆಂದು ವಹಿಲದಿ ರಾಮನೊಡನೈ 
ತಂದು ದಶರಥನಾಲಯವನೊಳಹೊಕ್ಳ ಮೌನದಲಿ ॥೧೦॥ 


ಎನಗೆ ಜಗ ಮೂಕಾಯ್ತು ಕಂಡೊಡೆ 

`ಭಜಿತೆಯಳಿಸಿತು ಬೆಗಡುಗೊಂಡಿಹು 

ದೆನಗೆ ಮನ್ನಣೆಯಿಲ್ಲ ಕೈವಾರಿಸದು ರೂಢಿಯಲಿ | 

ಎನುತ ಕಳವಳಗೊಂಡು ಹೊಕ್ಳನು 

ಉನಕನಾಲಯ ನೊಸಲ ಚಾಚಿದ 

ವನಜಪದಯುಗಳದಲಿ ಚಕ್ಕಿಯೊಳಾ ರಘೂತ್ಸಮನು ಗಿ 


೧೮೫ 


' ದಿಲ& 


ಶ್ರೀ ತುಲಸೀ ರಾ ಮಾಯಣ 


ವಂದಿಸುವ 'ಮಗನಷ್ಟು ನುಡಿಸನು 


ಬಂದೆಯಾ ಬಾಕೆಂದು ಕಕೆಯನು 


ನೊಂದ ಮದಗಜದಂತೆ ಬಿಸಿಯೆಸಿರಿಡುತ ಮಲಗಿಹನು | 
ಇಂದೆನಗೆ ಪಟ್ಟಾ ಭಿಸೇಚನ 
ಮೆಂದು ಕೌವರೆವಡೆದ ಜನಹತಿ 
ನೊಂದನೇಕೆಂದರಿಯದಾ ರಘುರಾಮ ಚಿಂತಿಸಿದ 1೧.೨! 
ಸನಿಹದಲಿ ಕಡುಕೋಷೆದಿಂದಲಿ 
ಜನಶಿ ಕೈಕಾದೇವಿ ಐಂದಿರೆ 
ಲನುಪಮನು ಪಾದಾಭಿವಂದನ ಗೈದು ಭಕ್ತಿಯಲಿ | 
ವನಜ ಕರಗಳ ಮುಗಿದು ತಾಯೇ 
ಜನಕನಾಶತಿಸನೇಕೆ-ಬಂದಿಹೆ | 
ತನಯ ನೋಡದೆಯೆ ನೊಂದಿಹನೇಕೆ ಪೇಳೆಂದ 11೧೩॥ 


ಹುರಿಯೊಡೆದು ಪಟ್ಟಿ ರುವ ವಂದಿಸೆ 
ಹರಸನೇಕೋ ಜನನಿ ಕಾರಣ 
ವೊರೆದುಪಾಯವ ತೋರು ಜನಕನ ನುಡಿಸು ನೀನೆನಲು | 
ತೆರಳ ನಿನ್ನಯ ಮೋಹೆದಲಿ ನೊಂ 
ದಿರುವ, ನೀನೇ ದುಃಖ ಕಾರಣ | 
ಪರಮ ಪ್ರೇಮದ ಪುತ್ರನೀ ಪರಿಹೆರಿಸು ದುಃಖವನು. ೪ 


ಕೊಟ್ಟಿ ವಚನವ ಸಲಿಸಲಾರದೆ 
ಪಟ್ಟಿ ರುವ ಗರುವಾಯಿಗೆಟ್ಟ ನು 
ಕೊಟ್ಟು ವರವೆರಡೆನಗೆ RA ಯುದ್ಧ ದಲಿ | 
ಧಟ್ಟ ಜತ ಬೇಡಲೈ ನೃಪ ೨ 
ಯಿ ಟ್ಟು ನುಡಿಯನು ತ್ರ ಮೊಹದಿ 
ಬಡ್ಡಿ ಗೆಟ್ಟಿನು ವರಗಳೀವೆಡೆಯೆಂದಳಾ ಜನನಿ 1೧೫1! 


ಅಯೋಧ್ಯಾ ಕಾಂಡ 


ಪುತ್ರ ಮೋಹದ ಕುತ ತೈವೊಂದೆಡಿ 
ಸತ್ಯವಚನದ ಪೈ ಜೆಯೊಂಜೆಡೆ | 
ಕತ್ತರಿಗೆ ಸಿಲ್ಧಿದೊಲು ಭೂಪತಿ ಘಾಸಿಪಡುತಿಹೆನು | 
ಉತ್ತಮನೆ ಪಿತೃವಚನ ಪಾಲಿಪು 
ದುತ್ತಮರ ಸನ್ಮಾರ್ಗ ಮಾಡಿತ 
ಮಿತ್ತೆ ಯಾದೊಡೆ ಹೆರ್ಷಗೊಳ್ಳು ವರೆಂದಳಾ ರಾಣಿ lal 


ಕಂದ ಬೇಡೆನೆ ಯಾಚಿಸಿದೆ ಕೇ 
ಫೊಂದು ವರದಲಿ ಸುತಗೆ ರಾಜ್ಯ ವ 
ನೊಂದು ವರದಲಿ ನಿನಗೆ SS ದೀಕ್ಷೆಯನು | 
ನೊಂದು ದುಗುಡವ ಕೆತ್ತು ಮಲಗಿಹ 
ತಂಜೆಯಾಡಿತದಾಗುಹೋಗುಗ 
ಳಿಂದು ಸೇರ್ದುದು ನಿನ್ಸನೆಂದಳು ಪರಮ ನಿಷ್ಟರುಣಿ ೧೭! 


ಫಡ ವಿಕಾರಿಯ ನೂಕೆನುತ ಸಿಡಿ 
ಸಿಡಿದು ಕಾಠಿನ್ಯಗುಣ ಕರಗಿತು 
ಕಡೆಗಣಿಸಿ ನಾರೀ ಹೃದಯ ಕಲ್ಲಾಯ್ತಿದಚ್ಚರಿಯು | 
ಒಡನೊರೆದು ರಾಮಂಗೆ ನಿಂದಿರೆ 
ಹಡೆದು ಕೈ ಚರಣ ತಲದಲಿ 


ಪೊಡವಿಯಾಳಲಿ ಭರತ ಹೊಂಪುಳಿಯೋದೆ ತಾನೆಂದ ॥೧೮॥' 


ಘಂದಿದನೆ ಕುಂದಿದೆನೆ ದುಃಖವ 
ತಂದನೇ ವನವಾಸಮೆಂದುರೆ 
ನೊಂದನೇ ಪೊರಾಯಮಾನದಿ ತಾಳ್ಹ ದೀಕ್ಷೆಯನು | 
ತಂಜಿಗೆರಡೆಣಿಸಿಸೊಡೆ ಬಾಳೆ ಬೆ 
ಮುಂಜೆ ನರಕವ ಪಡಿವುದಿಲ್ಲವೆ 
ತಂದೆಯೇ ಪ ಪರದ್ಬೆವ ಮಕ್ಳ ಳಿಗೆಂದು ಮನದಂದ lll 


೧೮೭ 


೧೮೮ 


ಶ್ರೀ ತುಲಸೀ ರಾಮಾಯಜ 


ತಂದೆ ತಾಯ್ದಳ ವಚನಮತಿಶಯೆ 


, ತಂಜಿಯಾಡಿತವೆನಗನುಗ್ರ ಹ 


ಮುಂದೆವಗೆ ವನರಾಜ್ಯದೊಡೆತನಮಿತ್ತು ಕರುಣಿಸಿದ | 
ಇಂದು. ನಿಮ್ಮಡಿ ಹೆರಕೆಯಿರೆ ವನ 
ಮಂದಿರದೊಳೆನಗಾವ ನಿಷ್ಮುರ 

ವೊಂದನರಿಯೆಂ ತಾಯೆ ಕಳುಹುವುದೆಂದನಾ ರಾಮ 


ಅನುಜ ಸಿಂಹಾಸನೆವನೇರ 
ಲೈನಗೆ ಪರಮಾನಂದ ರಘುಕುಲ 


ಮಣಿ ವಿಲಾಸದೊಳಾಳಲೀ ನೆಲ ಪರಮ ವೈಭವದಿ 


ವನದಿ ವಲ್ವಲ ಜಟೆ ಧರಿಸಿ ಮೃಗ 
ಮುನಿ ನಿಕರಪಾಲಿಸುವೆ ಮುಕ್ಕಾಂ - 
ಗನೆಯೆನೊಲಿಸುವೆ ನಿನ್ನನುಗ್ರ ಹೆವೆಂದನಾ ರಾಮ 


ಸುರತರುಗೆ ಕಿಚ್ಚಿ ಕ್ವಿ ಶಾಲ್ಮಲಿ 
ತರುವ ಭಜಿಪರೆ, ಸುಧೆ ತೊರೆದು ವಿಷ 
ವೆರೆವರೇ ಸುರಭೇನುವಟ್ಟು ತ ಹುಲಿಯ ಕಟ್ಟು ವರೆ 9| 
ಪರಮಘನ ಕ್ಸ ವಲ್ಯ ಮಿಲ್ಲದ 
ಧರೆಯ ನೂ ತಾಯೇ 
ಕರುಜಿಸಿದೆ ಘನಸಪದನಿ ಪುತ್ರಗೆ ಧನ್ಯ ತಾನೆಂದ 


ಇದಕೆ ಚಿಂತಿಸನಲ್ಲ ನರಪತಿ 
ಯಡಟನರಿಯೆನೆ ಖನ್ನನಾಗಿಹೆ 


ನಿದರ ರತ ಹೈ ದಯದ ದುಗುಡ ಕಳೆಬೇಗ | 


ಮುದದಿ ನೋಡನು, ನುಡಿಸನೇಳನು, 
ಪದಕೆ ನಮಿಸಲು ಹರಸನೇಕೋ 
ಮುದದೊಳಜ್ಜಾ ನದಲಿ ತಫ್ಪೆಣಿಸಿದೆನೆ ತಾನೆಂದ 


ಷಾ 


|೨೦!| 


೨೧ 


||೨.೨|| 


sal 


ಅಯೋಧ್ಯಾ ಕಾಂಡ 


 ಆವುದಸರಾಧಮೆಸಗಿಜಿ ಮೇ 
ಹಾವ ರೀತಿಯೊಳೇನು ಘಟಸಿತೊ 
ಆವಕಾರ್ಯದಿ ದುಃಖಮಿತ್ತೆನೊ ಪರಮ ಪಾಪಿಯೆಲಾ | 
ಪಾವನಾತ್ಮನ ನೋಯಿಸಿದೆ ಭೂ 
ದೇವಿ ಮುಂಗದೆ ತಡೆದಳೇ ತಾ 
ನಾವ ಪರಿಯಿಂದೊಲಿಸಿಕೊಂಬೆರು ತಾಯೆ ಹೇಳೆಂಡ 1೨೪! 


ಆವ ಸಾಹಸ ಕಾರ್ಯೆವೆಸಗಿದೊ 
ಡಾವ ಶಸಥವ ಕೈಗೊಳಲು ವಸು. 
ಧಾ ವರನು ಸಂತೋಷಗೊಳ್ಳುವ ಅಕಕ | 
ಪಾವನಾಂಭ್ರಯೊಳೇನ ಸೈಜಿನ 
ಸಾವೆನೇ ಬ ಗಾಡ್‌ ಸಂ 
ಭಾನಿತನನೊಲಿ ಸುವ ಸುಮಾರ್ಗವ ತೋರು ವಡ (೨೫51 


ಸರಳ ಸಹೃದಯ ಸೂನೃತವ್ರತ 
ಶರಣಜನ ಸುರಧೇನುವೆಂಬುದ 
ಮರೆತು ಪಾಟಸಿ ಮನದೊಳಾರೈವುದನು ತೊರೆದು | 
ವರಿಸುವರು ವನವಾಸ -ಕಂಟಕ 
ಮುರಿದು ರಾಜ್ಮ್ಯೈೆಶ್ಚರ್ಯ ಸೇರ್ದುದು | 
ಭರತ ಕುನರಂಗೆಂದು ಹಿಗ್ಗಿದಳಾ ತಳೋದರಿಯು llo&.ll 


ರಾಮ ನೀನಪರಾಧಿಯೇ ಗುಣ 
ಧಾಮ ರಾಕ್ಷಸಭೀಮ ಜಗದಭಿ 
ರಾಮ ತಪ್ಪೈಣಿಸುವೆಯ ಜನನೀ ಜನಕ ಸುಖದಾತ | 
ಭೂಮಿಸನ ಬಗೆಯರಿಯೆ ನುಡಿಯನ : 
ದೇಂ ಮನೋವ್ಯ ಥೆಯೊರೆಯ ಕೇಳಲು 


ಮಾಮಸಕಧಿಂ ಓೂಣೆದು ನುಡಿಯೆುವನೆಂದಳಾ ಕೈಕೆ (1೨೭. 


೧೮೯ 


ಶ್ರೀ-ತುಲಸೀ ರಾಮಾಯಣ 


ತಿಳುಹು ನಿನ್ನ ಮನೋಭಿಲಾಷೆಯ 
ಮಳುಹು ಜನಕನ ನುಡಿಯ ಪಾಪಕೆ 
ಬಿಳದೊಲಾರೈ ದೆವಥಿನನ ಸಂತವಿಸು ವಹಿಲದಲಿ | 
ಮುಳಿಸು ಮನ ಚಂಚಲನವ ತೊಲಗಿಸು 


` ತಿಳೆಯ ನೀಡಲಿ 'ಭರತ ಕುವರಗೆ 


ತಿಳುಹು ಬೇಗದೊಳೆಂದು ನಿಯಮಿಸಿದೆಳು ರಘೂತ್ತಮಗೆ sel 


ಅನಿತರಲಿ ನೃಪ ಮೂರ್ಛೆ ತಿಳಿಯಲು . 
ಮಣಿ ಮಕುಟಿ ಚಾಚಿದನು ಚರಣದೊ 
ಳಿನಕುಲೋತ್ತಮ ಭಕ್ತಿಭಾವದಿ ತನ್ನ ಸೆಸರೊರೆದು | 
ತನಯೆನಂ ತಕ್ಟೈಸಿ ಸಿ ಕಣ್ಣಿ e 
ರಿನಲಿ ನನೆದನು ನೃ ಪತಿ ತಾಳಿಗೆ 
ಯೊಣಗಿ ನುಡಿಬಾರದಿರೆ ನೋಯುತ ಬೆಕ್ಟಸಂಗೊಂಡೆ sel 


ಬೆಗಡುಗೊಳಿಸಿದಳೀ ನೃಪಾತ್ಮಜೆ 
ಬಗೆದಳೇ ವಿಶಸನವ ನುಡಿಯಲಿ ಕ 
ನಿಗಳೆ ತೊಡಿಸಿದಳೆನಗೆ ಮತ್ತಿನ್ನೇನು ನಿರ್ವಾಹ | 
ಹೊಗುವನೇ ವನ ರವಿಕುಲಾಗ್ರಣಿ 
ತೆಗೆದುದೇ ಸಟ್ಟಾ ಭಿಷೇಚನ | 
ವೊಗಡಿಸದೆ ಗ ವೆನ್ಸ ಕ್ಸ ತಿಯಿಂದೆಂದು ವಿಲಪಿಸಿದ - ಲಂಗ. 


ಆರಿಗೊರೆಯಲಿ ಮನದ ದುಃಖವ 
ಮಾರಹರ ಕರುಣಾಳು ತನಗಿ 
ನ್ಹಾರುಗತಿ ಶ್ರೀರಾಮರಾಜ್ಯಭಷ್ಟನಾಗಲೈ 
ನಾರಿಗತಿಶಯ ಮತಿಯನಿತ್ತು ನಿ 
ವಾರಿಪುದು ಕಯ್ಲಾದು ಕೊಳ್ಳೆ ಪ 
ಸಾರೆದಿರಲಾ ರಾಮ ವನಕೆಂದಳಲಿದೆನು ನೃಪತಿ lanl 


ಅಯೋಧ್ಯಾ ಕಾಂಡ | ೧೯೧ 


` ಅಸಯಶವೆ ಬರಲೆನಗೆ ಸಗ್ಗವು 
ಕುಹಿತೆಗೊಳ್ಳಲಿ, ನರಕವಾಗಲಿ, 
ಶಪಥ ಮುರಿಯೆಲಿ, ಸಹಿಸಲಾಗದ ದುಃಖ ಬರಲೆನಗೆ | 
ತಪವು ನಶಿಸಲಿ, ಸತ್ಯೈವಳಿಯಲ್ಲಿ, 
ತಹನ ಕುಲಮಣಿ ರಾಮಚಂದ್ರಮ 
ವಿಪಿನಕ್ಳೆ ದದೆ ಎನ್ನಸಂಗದೊಳರಲದುವೆ ಭಾಗ್ಯ lla. 


ಮೇಲೆ ಮೇಲುಕ್ಸು ತಿರೆ ಡುಃಖಪ 
ಳಾಳವರಿಯದೆ ನುಡಿಯು ಬಾರದೆ 
ಬಾಲಕನ ಮೊಗ ನೋಡದಾ ನೃಪ ಬಳಲಿ ಬೆಂಡಾದ | 
ಚನೆಳಿಸಿತು ಕಡುದುಃಖ ಮೋಹೆದಿ 
ನೋಳುವೋದನಿದೇಕೆ ಹರಹರ 3" 
ಪಾಲಿಸೆ ಸತ್ಯೇಶನೃಪತಿಯನೆಂದನಾ ರಾಮ 1೩.೩.1! 


ತಂದೆ ಬಿಡುಬಿಡು ಚಿಂತೆ ಭೆರತೆಂ 
ಗಿ೦ದೆ ರಾಜ್ಯವನಿತ್ತು ಜನನಿಯ 
ದಂದುಗನ ಪರಿಹರಿಸು ವನವಾಸಕ್ಕೆ ತೆರಳುವೆನು | 
ಇಂದಿದುವೆ ಶುಭಮಕ್ತು ವರಯುಗ 
ಳಿಂದ ಮಂಗಳಮಾಯ್ಕು ಲೋಕಕೆ 
ಕಂದು ಕುಂದನು ತೊರೆದು ಬೀಳ್ಕೊಡು ವನಕೆ ನೀನೆಂದ ೩೪! 


ಏಳೆರಡು ವರುಷಗಳ ನೂಕುವೆ 
ಪಾಲಿಸುವೆ ಮುನಿಮಾನ್ಯ ಖಯುಷಿಗಳ 
ಬಾಳುವೆಯ ಸತ್ಯದಲಿ ನಿನ್ನೀ ಹೆರಕೆಯೊಂದಿರಲು | 
ಕಾಳುಗೆಡೆವೆನೆ ನಿನ್ನ ನುಡಿಗಳ 
ನೇಳು ಕೊಟ್ಟಾ ಣತಿಯ ಬೀಳ್ಕೊಡು 
ಭಾಳಲೋಚನನಾಣೆಯೆಂದನು ರಾಮಚಂದ್ರಮನು 1೫1 


೧೯೨. 


ಶ್ರೀ ತುಲಸೀ ರಾಮಾಯಣ 


ನಿನ್ನ ' ಬೆಸಕೆಯ್ತ ಅ ತಪ್ಪಿದೆ 


: ನೆಕ್ತು ವಾತುರವೊಂದುದುಲ್ಲದೆ 


ನಿನ್ನ ನುಡಿಗಳು ವೇದವಾಣಿಗಳೆನಗೆ ಪಾಲಿಸುವೆ | 

ನಿನ್ನ ವಚನವನಳಿಸಿದೊಡೆ ಜಗ 

ವೆನ್ನ. ನೂಕದೆ ತಂದೆ ಮಾತಾ 

ಡೆನ್ನ ಬೀಳ್ಕೊಡು ಬೇಗ್ರ ನೋಯದಿರೆಂದನಾ ರಾಮ 1೩೬॥ 


ಧನ್ಯನಾದೆನು ತಂದೆ ವನದೊಳ 
ಗಿನ್ಸೆನಗೆ ಶುಭಮಕ್ಕು ಲೋಕದಿ 
ನಿನ್ನ ನುಡಿಗಳ ಪಾಲಿಪುದಕೆಕ್ಸೈ ನಗೆ ಬೇರೇನು ?1 
ನನ್ನ ಹರಕೆಯ ಹೊತ್ತು ವನಗತಿ . 
ಯನ್ನು ತೀರಿಸಿ ಮರಳಿ ಬರುವೆನು 
ನಿನ್ನ ಸೇವೆಯ ಕೊಂಬೆನೆನ್ನುತ ರಾಮನನುವಾದ 1೩.೭! 


ಹೊರಡಲನುವಾಗಲೈ ರಾಮನು 
ಬರುವ ದುಃಖದಿ ನ 
ನರಪರೊರಗಿದ ನನೆದು ಕಣಿ ಕ್ಕೇರ್ಗಳಲಿ-ಮಲಗಿಡನು 
ಹೆರಡಿದುದು ನಗರದೆಲಿ ವಾರ್ತೆಯು 
ಪುರದಿ ಹರಿದುದು ದುಃಖವಾರಿಯು 
ನೆಅವಣಿಗೆ ಗುಂದಿದುದು ಸಾಕೇತಪುರ ಬಸನದಲಿ 11೩೮! 


ಒಂದು ನೋಡಲು ಬಯೆಸಿ ನಾವಿ. 
ನ್ನ್ನೊ ೦ದು ದೃಶ್ಯ ವ ನೋಡುತಿರುವೆವು 
ಇಂದಿನಾ ಹ ಕಾಜ ಕಾಡರು ಸೇರ್ವನೇನಕಬಾ | 
ದೆಂದುಗವು ತಲೆಯೆತ್ತಿ 'ಸಂತಸ 
ಬೆಂದುದೇ ವರವೆಂಬ ಬೆಂಕಿಯೊ 
ಳಿಂದರಸ ಸಂತೆಸವ ದಹಿಸಿದನೆಂದರಾ ಜನರು 1೩೯1 


ಅಯೋಧ್ಯಾ ಕಾಂಡ ೧೯ಷ್ಠಿ 


ಒಲಿದನೇ ನ್ನಪ ಎಹಮಾರಿ ಕೈಕೆಗೆ 
ಬಲಿಯೆಗೊಟ್ಟ ನೆ ರಾಮಚಂದ್ರನ 
ಇಳೆಯ ಬಯಸಿದನೇಕೆ ಭರತನು ಯೌವರಾಜ ವಮ | 
'ನೆಲವ ಮಗನಿಗೆ ಕೊಡಿಸಿ ರಾಮನ 
| ಹೆಳುವಕಟ್ಟುವ ಮತಿಯು ಮೂಡಿತೆ 
ಲಲನೆಯೋ ಹೆನ್ಮಾರಿಯೋ ಹಾಯೆಂದುದಾ ಪುಕರವು ॥೪೦॥ 


ಹಲವು ಪರಿಯಲಿ ಮುಗುದೆಯರು ನೀ 
ಮೊಲಿದ ಕಾರ್ಯವಿದೇನು ರಾಮನ 
ಹಳುವಕಟ್ಟುವರುಂಟೆ ಭರತಂಗೊಪ್ಪುವುದೆ ಮತ್ತಿ !| 
ಬಲವಿದೇತರದಾಯ್ತು » ಮೋಹೆದ 
ಲಲನೆಗಳುಕಿದನೇಕೆ, ಸಿಲುಕಿದೆ 
ಜಿಲುವೆಗಂಗಳ ಬಲೆಗೆ ದಶರಥನೆಂದು ತೆಗಳಿದೆರು ' ಗಂಗ 


ಎಲೆ ಮುಗುಧೆ ಛಲಮೇಕೆ ವಂಶವ ” 
ನಳಿಸೆ ಹಾರವಿಸುನೆಯ ರಾಮನು : 
ಹಳುವಕ್ಕೆ ದಲು ನೃಪತಿ-ಕೌಸಲ್ಯೆಯರು ಬದುಕುವರೆ 9! 
ಮುಳಿವನಲ್ಲದೆ ಭರತನೊಲಿವರೆ 
ಇಳೆಯೊಳಪಕೀರ್ತಿಯಲಿ ಮುಳುಗುವೆ 
ಲಲನೆ 'ಬಿಡು ಛಲಮೆಂದರಾ ಸಖಿನಿವಹೆ ಮರುಗುತ್ತ ಳಗ 


ಭಾನುವಿಲ್ಲದ ಹೆಗಲಿನೊಲು ವರ 
ಪ್ರಾಣಮಿಲ್ಲದೆ ದೇಹೆದೊಲು ಶಶಿ 
ಕಾಣದಿಕ್‌ ಬಾನಂತೆ ರಘುವರನಿಲ್ಲದೀ ನಗರ | 
ಶೂನ್ಯಮಲ್ಲವೆ ದೇವಿ ನೀ ಲೋ 
ಕಾನುಭವವರಿಯದಳೆ ದುಮ್ಮನ 
ವೇನು ತೊರೆ ಚಲಮೆಂದು ಪೇಳಿದರಾ ಸಖೀ ಜನರು va ll 
13 


೧೯೪ 


೯ ಶ್ರೋತಾ ಸೀ] ರಾಮಾಯಣ 


ಮುನಿದು ಪಾಟಸಿ ನೂಕಿ ಸಖಿಯರ 
ಭೆಣಿತೆಗಳನವಗಡಿಸಿ ಕೋಪದಿ 
ಜಿನುಗುಮತಿ ಮಂಧರೆ ಯ ನುಡಿಗಳ ನೆನೆದು ಮನದಲ್ಲಿ | 
ವನಿತೆಯರಿಗುತ್ತರವನೀಯದ -: 
ಜನಿಸಿ ಮೊಗದಿರುಹಿದೆಳು ಮಾನಿನಿ 


`ವಿನಯವಾರಿತು ಹೆಸಿದ ಸೇಸರಿಯೆಂತೆ ನೋಡಿದಳು... 1೪೪! 


ಸವಿನುಡಿಯ ಪೊಳ್ಗಳೆವೆ ನಿನಗಿ 
ನ್ನವನಿಯಲಿ ಠಾನಿಲ್ಲ ರಘುವಂ 
ಶವನು ರ ನಾವಿನ್ನಡವಿ ಸಾರುನೆವು | 
ಇವಳ ಪರಿ ನಮಗೇಕೆ ಸೀತಾ 
ಧವನ ಚಿಂತೆಯೆ ಸಾಕು ನಮಗೇ | 
ಕಿವಳ ಗೊಡವೆಯೆನುತ್ತ ಸರ್ವರು ಬಿಟ್ಟು ಜ್‌ ॥೪೫॥ 


ಪಿತನ ಮೌನವ ಕಂಡು ವನಕಾ 
ಇತಿಯೆ ಮೌನವೆನುತ್ತ ಮನಡೊಳು-. : ಹ 
ಚಿತವ ನೆನೆಯುತ ನಡೆದ ಮಾತೆಯ ಕಾಣುವಾತುರಡಿ | 
ಫಿತ್ಛವಚನಮಂ ತಳೆದು, ತೊರೆದು 
ಕ್ಷಿತಿಯನಾಳುವ ಬಯಕೆ ರಾಘವ 
ನತಿಶಯದಿ ನಡೆತಂದ ವರಕೌಸಲ್ಯೆಯರಮನೆಗೆ 1೪೬. || 


ನಿಶ್ರಾಮ ೫ 


ಸೂ ಜನನಿಗೆರಗಿದ ರಾಘವನ ಮತೆ 
ವಮ ಧರಾತ್ಮಣೆ ತಿಳಿದು ಬೇಡಲು 
ವನ? ಬಾರೆಂದೊಲಿದ ಸೀತಾರಮುಣಿಗಾ-ರಾಮೆ 


ಅಯೋಧ್ಯಾ ಕಾಂಡ ೧೯೫ 


ಧರೆಯನಾಳುವ ಬಂಧನವ ಪರಿ 
ಹರಿಸಿ ವನವಾಸದಲಿ ತೊಳಲುವ 
ಹೆರುಷವಿಮ್ಮಡಿಯಾಯ್ತು ಖಹಿಗಳ ಸೇವೆ ಸಿಲುಕಿರಲು | 
ಸರಮಪುರುಷಂ ಮಾತೆಯೆಡಿಗಳಿ 
ಗೆರಗಿ ಕಾಣಿಕೆಯಿತ್ತು, ವಸ್ರ್ರಾ 
ಭರಣಗಳ ತಂದಿತ್ತು ಕೋಸಲೆ ಮಗನ ಹೆರಸಿದಳು all 


ರಾಮ ಬಾ ರಘುವೀರ ಬಾ ಗುಣ 
ಧಾಮ ಬಾ ಬಾರೆಂದು ಮುದ್ದಿಸಿ 
ಫ್ರೇಮರಸ ಪಯವುಕ್ಕೆ ಮನದನುರಾಗ ಚಿಮ್ಮಿದುದು | 
ಭೂಮಿಗರಸಾಗೆಂದು ಹೆರಸುತ 
ರೋಮ ಪುಳಕಿತಗಾತ್ರೆ ಸೀತಾ 
ರಾಮನಂ ನೋಡಿದಳು ಕೊಂಡಾಡಿದಳು ಮನದಣಿಯ ॥೨॥ 


ತನಯ ನಿನ್ನಂ ಪಡೆಯುತೆನ್ಸ್ಟೀ 
ಜನುಮ ಸಾರ್ಥ ಕಮಾದುದಾತ್ಮದ 
ಗುಣವು ವಿಕಸಿತಮಾಯ್ತು ಸೀತಾರಾಮದರ್ಶನದಿ | 
ಮಣಿಖಚಿತ ಸಿಂಹಾಸನದಿ ನೀ 
ನಣಿಯರದಿ ಕುಳ್ಳಿ ರಲು ನೋಡುವ 
ಸನುಮುಹೊರ್ತವದೆಂದು ರಘುವರನೆನ್ನುತಪ್ಪಿದಳು 1೩1 


ಕಂದ ನಡೆ ಪನ್ಸ್ಟಿ ೀರ್ಗಳಲಿ ನೀ ನ 
ಮಿಂದು ತಿಲಕವ ತಿದ್ದಿ "ಸ್ರ | 
ಳಿಂದಲಂಕರಿಸುತ್ತ ಮೃ ಷ್ಟಾ ನ್ನ ಗಳ .ಭುಂಜಿಸುತ | 
ತಂದೆ ನೀನೈದೆನ್ನ ಕ 
ನಂದಮನ್ನೊ ಕೆ ಪಿತಗೆ ನೋಡುವೊ 
ಡಿಂದು ಸಾಲವು ಕಣ್ಣಳೆರಡೆಂದಳು ಸರೋಜಮುಖಿ [|| 


೧೯೬ 


ಶ್ರೀ ತುಲಸೀ ರಾಮಾಯಣ 


ಸುರುತರು ಕುಸುಮದಿಂದೊಸರುತಿಹ 
ಪರಮಘನ ಮಧುವಿ ನೊಲು ಮಾತೆಯ 
ಕರುಳು ವಚನವ ಕೇಳ್ದು ರಾಮನ ಮನಕೆ ಹಿತಮಾಯ್ತು | 
ಹರಿ ನಿವೇಕವನೊಕೆದು. ಶಾಯಿಯ 
ಕರೆದು ನಗೆಮೊಗದಿಂದಲಾತುರ | 
ಮರರೆ ಬೇಡೌ ರಾಜ್ಯಮೇತರಣಜೆಂದನಾ ರಾಮ 111 


ಬಿಡು ವಿಕಾರವ ಜನನಿ ನಾಪಿ 
ನ್ನಡವಿವಾಸವ ವರಿಸಿ ನಡೆವೆನು 
ಪೊಡನಿಯೊಡೆತನನಿಂದು ಭರತಂಗಾಯ್ತು ಖಬೆದರದಿರು | 
ಅಡನಿಯೇ ಸುಖಮೆನಗೆ ಯೋಗಿಗ ' 
ಳೊಡನೆ ತತ್ತ್ವ ವಿಚಾರದಿಂದಲಿ 
ನಡೆದು ಹೆದಿನಾಲಕ್ಕು ವರುಷವ ನೂಕಿ ಬಹೆನೆಂದ lal 


ಎನಗೆ ಪಿತನಾಣ್ಞೆ ಯಿದು ಚರಿಸುವೆ 
ಮುನಿಯೊಲಾಂ ಹದಿನಾಲ್ಕು, ವತ್ಸರ 
ವನದಿ ನಾರುಡೆಯುಟ್ಟು ಭುಜಿಸುತ ಗೆಡ್ಡೆ ಗೆಣಸುಗಳ | 
ಜನನಿಯಾಶೀರ್ವದಿಸು ನಿನ್ನೀ 
ವನಜಪದಗಳ ಕರುಣಮೊಂದಿರ 
ಲೆನಗೆ ಭಯಮೇಶಿಹುದು ಲೋಕದಿ-ಹೆರಸುಹೆರಸೆಂದ ಗ 


ಮೊದಲೆ ಬಯಸಿದೆನಿದನು ಮತ್ತೆನ 
ಗೊದವಿದುದು ಮೆಚ್ಚಿ ದುದು ಮನದಲಿ 
ಬೆದರದಿರು ಮಜ್ಜನನಿ ಶೀಘ್ರದಿ ಮರಳಿ ಕಾಣುವೆನು | 


_ ಮುದದಿ ಜನಕನ ನುಡಿಯ ಪಾಲಿಸ 


ಲೊದನಿದುದು ವನವಾಸ ಮರುಗದೆ. 
ಹದುಳವಿಡು ಬಾ ತಾಯೆ ಬಾಗುವೆನೆಂದ ರಘುರಾಮ 1೮॥ 


ಅಯೋಧ್ಯಾ ಕಾಂಡೆ ೧೯೭ 


ಸಿಡಿಲೆರಗಿದಂತಾಯ್ದು ಕೌತುಕ 
ವಡಗಿ ಹೈದಯೆದಿ ಶೂಲವಿರಿದೆಂ 
ತುಡುಗಿ ಹೆಮ್ಮೆ 4ಸಿಡಳು ಧರೆಯಲಿ ಮಗನ ನುಡಿ ಕೇಳ್ದು | 
ನಡುಗಿ ನುಡಿಗಳು ಬಾರದಿರೆ ಬಿಸುಸು 
ಯ್ಹೊಡ ಲೊಳಲಗಿಕ್ಕಿದೊಲು ನೊಂದೆಳು 
ಪೊಡವಿಯೊಳು ಹೊರಳಿದಳು ದುಃಖದಿ ಬಳಲುತಡಿಗಡಿಗೆ 1೯ 


ಲಲನೆ ಧೃತಿಗೊಂಡೆದ್ದು ರಾಮನ 
ನಳಿನ ಮುಖವನು ನೋಡಿ ಕಂಬನಿ 
ಮಳೆಗರೆದು ಹಾ ರಾಮ ರಾಮೆಂದೊರಲಿ ದುಃಖದಲಿ | 
ಬೆಳೆವ ತರುವಂ ಮುರಿವರೇ ರವಿ 
ಕುಲಲಾಮನೆ ನೃಪತಿ ಮೆಚ್ಚಿಹೆ 
ನೊಲಿದು ನಿನ್ನಯ ಸತ್ಯಧರ್ಮಗಳೆಂದಳಾ ಜನನಿ loll 


ಜನಗಳನುಮತದಿಂದೆ ರಾಜ್ಯವ 
ನಿನಗೆ ಕೊಡಲು ಮುಹೊರ್ತನಿಟ್ಟುವ 
ನನಘ ಮರೆತನೆ ವನಕೆ ಹೋಗೆಂದೊರೆದನೇ ನೃಪತಿ | 
ತನಯೆ ದುಷ್ಟ ತವೇನನೆಸಗಿದೆ 
ಮುನಿದನೇಕೆ ನೃಪಾಲ ರವಿಕುಲ 
ವನದವಾನಲರಾರು ಹಾಯೆಂದೊರಲಿದಳು ಮಾತೆ 1೧೧॥ 


ನೋಡಿ ಮೊಗ ಸನ್ನೆಯಲಿ ಹರಿ ಮಾ 
ತಾಡಲರಿಯುತ ಮಂತ್ರಿ ಸುತನ 
ಕ್ಯಾಡುತೊರೆದನು ಕೈಕೆ ಸಾರಿದ ಮಂತ್ರವೆಲ್ಲವನು | 
ಬಾಡಿದಳು ಕೌಸಲ್ಯೆ ನೃಪ ಬೆ 
ಛ್ಮಾಡಿದನೆ ಮೂರ್ಧಾಭಿಷೇಚನ 
ಮಾಡ ಬ್ರಯಸುತ ಮಾತು ಮುರಿದನೆನುತ್ನ ಹೆಲುಬಿದಳು 0೧೨! 


'ವಳೆಲೆ 


ಶ್ರೀ ತುಲಸೀ ರಾಮಾಯಣ 


ಮನ ಬರದು ಹೋಗೆನಲು ಹೊಗದಿರೆ 
ಜನಪನಾಡಿತಕೆಡರು ಬರುವುದು 
ವನದಿ ಚೀರಾಜನವ ಧರಿಸುತ ಕಾಲುನಡಿಗೆಯಲಿ | 
ತನಯ ಚರಿಸುವನೆಂತು ಹಾ ಇ 
ನ್ದ ನಗೆ ರಾಘವ-_ಭರನರಿರ್ವರು 
ಯನ ದು ರಾಮನು ವನಕೆ ಹೋಗುವನೆ! 1೧೩॥ 


` ಜಕಕನಾಣತಿಯಾಗಲಿತ್ಟೇ 
ನೆನಗೆ ನೀ ಹೊರಗಾದೆ ತೆರಳ್ಳೆ: 
ಜನಕ ವಚನವ ಕಾವುದೇ ನಿಜಧರ್ಮ ಲೋಕದಲಿ | 
ವನನನಾಳುವ ಭರವು ನಿನ್ನದು 
ಜನವನಾಳುವ ಭರವು ಭರತಗೆ 
ತನಯ ನಿನ್ನೀ ಧರ್ಮವೇ" ಕಾಪಾಡುವುದು ನಿನ್ನ ೧೪ 


ಜನಕನೇ ನನದೇವ-ಜೇವತೆ 
ಜನನಿ, ಖಗಮೃಗ ಪರಿಜನಂಗಳು 
ವನೆನಯೋಧ್ಯಾ ನಗರ ಮುನಿಸಂಸುಲವು ಮಂತ್ರಿಗಳು | 
ಘನ ವಿರಾಗಿ ವಿರಕ್ತ ಸಿಂಹಾ 


ಸನದಿ ಮೆರೆಯಲು ಜನಕನೊರೆದಿರೆ 


ಜನನಿಯಾಣತಿಯೇಕೆ ಹೋಗೆಂದಳು ಸರೋಜಮುಖಿ ೫! 


ಆರು ನಿನ್ನಂದದೆ ಹುಮಾರರು 
ಧಾರಿಣಿಯ ಸಿರಿ ಬಿಸುಟಿಂ ಕಾನನ 
ನಾರಿ ತೊಡೆಯೊಳು ಬೆಳೆವೆ ವನಸತಿ ಪುಣ್ಯಫಲವೆನಿತೊ ?| 
ಧಾರಿಣೀಪತಿಯಾನು ವಿಪಿನವ 
ಸಾರಿ ತನದಲಿ ಕಳೆವ ಧರ್ಮವ 
ತೂರಿ ಮೊದಲೇ ನಿನ್ನ ಕಳುಹುವೆವೆಂದಳಾ ಮಾತೆ : ॥೧೬॥ 


ಅಯೋಧ್ಯಾ ಕಾಂಡ | ಹಲಳ 


ತೆರಳನಾನುಂ ಬರುವನೆಂಬೆನೆ 
ಹರಣ ತೊರೆಯುವೆಕೆಂಬೆನೇಯೆನ 
ಗಿರಲಿ ಯಮನಾಲಯವು ರಾಮನ ತೊರೆದ ಬಳಿಕಿನ್ಟು! . 
ಮರಣವೇ ಲೇಸೆನಗೆ ಮಗನೇ | 
ಮರೆಯದಿರು ಮಾತೆಯನು ವನದೆ 
ಇರಲಿ ನಗರದೊಳಿರಲಿ ಹಾಯೆಂದೆಳು ಸರೋಜಾಕ್ಸಿ 1೧೩! 


ಅಂತ್ಯಮಾದುದು ಸುಕೃತಫಲವಿ 
ನ್ನಂತ್ಯಮಾದುದು ಪುಣ್ಯಕಾಲವು 
ಚಿಂತೆ ತಲೆಯೆತ್ತಿದುದು ಸಂತೋಷಗಳ ಹಿಂದಿಕ್ಸಿ | 
ಇಂತು ಬಹಳ ವಿಲಾಪದಿಂದೆ 
ತ್ಯಂತ ದುಃಖದಿ ಮುಳುಗಿ ರಾಮನ 


ನಂತೆಮೊರ್ತಿಯನೋಡಿ ಹೊರಳಿದಳಂದು ಪೊಡವಿಯಲಿ ॥೧೮॥ 


ಜನನಿಯನು ಮೇಲೆತ್ತಿ ಧೂಳಿಯ 
ಕಣಗಳೊರೆಸಿದ ಹಲವು ಪರಿಯಲಿ | 
ಸನಮಮತಿಯನೊರೆಯುತ್ತ ಸಂತವಿಸಿದನು ರಘುರಾಮ | 
ಜನನಿ ಜನಕರ ಸೇವೆ ಮಾಡದೆ | 
ವನದೊಳೆಂತಿಹೆನೆಂಬ ಚಿಂತೆಯು 
ಮನಕೆ ಬೇರೊಂದಿಲ್ಲ ನೋಯದಿರೆಂದ ಕೋಸಲೆಗೆ lel 


ಅರಿಯುತೀ ವಾರ್ಶೆಯನು ಜಾನಕಿ 
ಹೆರಿಯ ದರ್ಶನಕಾತುರದಿ ನಡೆ 
ತರುತ ಕೋಸಲೆಯಡಿಗೆ ವಂದಿಸಿ ರಾಮಗೆರಗಿದಳು | 
ಧರೆಯ ಭರತಂಗಿತ್ತು ವಿಪಿನದಿ 
ಚರಿಪ ಸುವ್ರತವೆತ್ತ ನಿನ್ನೊಡ 
ನಿರುವೆ ಹಿಂಬಾಲಿಸುವೆನೆಂದಳು ಸೀತೆ ರಾಘವಗೆ loll 


ಚಿರಿರಿ 


ಶ್ರೀ ತುಲಸೀ ರಾಮಾಯಣ 


ಅನಿತರಲಿ ಕೌಸಲ್ಯೆ ನುಡಿದಳು 
ತನಯ ಫಘನವಿದುು, ನೀನು ತೆರಳಲು 
ವನಕ್ಕೆ ಸೀತಾನದನ ದರ್ಶನದಿಂದ ನಿತ್ಯದಲಿ | 
ತನುವ ಹಿಡಿಯುವೆನೆಂಬ ಹವಣಿಕೆ 
ಯೆನಗೆ- ಜಾನಕಿ ನಿನ್ನೊಡನೆ ಬಹೆ 
ನೆನುವಳಿದೆಕೇನೆಂಬೆ ಹಾಯೆಂದಳು ಸರೋಜಾ8, ol 


ಜನಕ ಜನಕನು ತಾಯಿ ಧರೆ ಮಾ 
ವನು ದಶರಥನು ನಿನಗೆ ಸತಿ ಮ 
ತ್ರೈನಗೆ ಸೊಸೆ ವನಕೆಂತು ಕಳುಹುವೆ ಕಳುಹಿ ಬದುಕುವೆನೆ ! | 
ಎನಗಿವಳೆ ಜೀವಸುತೆ ತೊರೆದೆಂ | 
ತೆನಗೆ ಬಾಳಿನ್ನಕಟ ಬಿಸುಟಿಯ | 
ತನಯ ಮಾತೆಯೆ ಕೊರಳ ಕೊಯ್ದೆ ಯಯೆಂದಳಿಂದುಮುಖಿ ॥೨೨॥ 


ಪರಮಸುಂದೆರಿ ಸಾಧ್ವಿ ಕೋಮಲೆ 
ಚರಿಸ ಬಲ್ಲಳ ಘೋರನಿಪಿನದಿ 
ದುರುಳ ಕೋಲ ಕಿರಾತ ರಾಕ್ಷಸರಿರಲು ಬಾಳುವಳೆ ? | 
ತರಳೆ ಸಿಂಹೆ ವರಾಹೆ ಕರಿ ವೃಕ 
ಚಿರತೆ ನರಿ ಮೊದೆಲಾದ ಮೃಗ ತುಂ 
ಬಿರುವ ಕಟ್ಟಿಡವಿಯಲಿ ನೋವಳೆಯೆಂದೆಳಬುಜಾಕ್ಷಿ 11೨೩.॥ 


ರಾಮಸಿಲ್ಲದಯೋಧ್ಯೆ ಕಾಕಕ 
ಭೂಮಿಜೆಯು ಬಿಡೆನಗರ ಜೀವವಿ 
ರಾಮಮಪ್ಪುದು ತೊರೆದು ಸೀತಾರಾಮರಿರ್ವರನು | : 
ಭೂಮಿಯೇ ಸಾಗರದಿ ಮುಳುಗದೆ 
ರಾಮ ಬಳಲಿಸಬೇಡ ನತಜನ 
ಕಾಮನೆಯ ಪಾಲಿಸುವ ಬಿರುದೇನಾಯ್ಗು ಹೇಳೆನಲು ॥೨೪॥ 


ಆಯೋಧ್ಯಾ ಕಾಂಡ ೨೦೧ 


ತಾಯೆ ಬಿಡು ದುಃಖಗಳ ನೀನೆ 
ನ್ನಾಯತಿಕೆಯರಿತಿರುವೆ ಕಾನನ 
ದಾಯಸನವ ಲೆಕ್ಸಿಸೆನು ತಂದೆಯ ಹೊಣಿಕೆಯೆ ಸಲಿಸಿ 
ತೋಯರುಹೆಪದಯುಗಳ ಕಾಂಬೆನು 
ನೋಯದಿರು ಹೆರನೆನ್ನ ನೀಂ, ರಮ . 
ಜೀಯ ಗುಣಗಳ ನೆನೆದು ಬಾಳುವೆನೆಂದನಾ ರಾಮ 


ಎಂದು ತಾಯಿಯು ಸೆಂತವಿಸಿ ನಲ 
ವಿಂದ ಸೀತೆಯ ನೋಡಿ ಸರಿಪರಿ 
ಯಿಂದ ಕಾನನವಾಸ ಗುಣದೋಷಗಳನರುಹಿದನು | 
ಹಂದುಮುಂದೆರಿಯದೆಯೆ ಪೊರಡದಿ 
ರಿಂದುಮುಖಿ ಮನವೊಲಿದು ಸೇವಿಸು N 
ನೊಂದ ತಾಯ್ದೆಂಡೆಯರನೆಂದನು ಸತಿಗೆ ರಘುರಾಮ 1೨೬! 


ಅತ್ತೆ ಮಾವಂದಿರನು ಸೇವಿಸು 
ದುತ್ತಮದ ಕುಲಧರ್ಮ ಭಾಮಿನಿ 
ಸತ್ಯವಚನವ ಪಾಲಿಸಲು ಹೆಳುವದಲಿ ಚರಿಸುವೆನು | 
ಎತ್ತಲೀ ಹದಿನಾಲ್ಕು ವತ್ಸರ 
ಮತ್ತೆ ಕಾಣುವೆಯೆನ್ನ ಶೀಘ್ರ ದಿ 
ತತ್ತರಿಸದಿರು ಛಲವ ತೊಡದಿರು ಸೀತೆ ಕೇಳೆಂದ ೨೭. 


ಹೆಳ್ಳ ಕೊಳ್ಳ ಗಳೆಲ್ಲಿ, ರ್ಫಶ 
ಮೆಲ್ಲ, ಕಂಟಕಮೆಲ್ಲಿ, ದುರ್ಥಟ 
ಮೆಲ್ಲ, ವಿಸಮಯ ಹಾವು ಹುಲಿ ಕಾಡಾನೆಯಿರವೆಲ್ಲಿ 91 
ಎಲ್ಲಿ. ವೃಕ ಶಾರ್ದೂಲ ಸಿಂಹಗ ಸ 
ಛೆಲ್ಲಿ ದುರ್ಜನಕೆಲ್ಲಿ ರಾಕ್ಷಸ 
ಕಿಲಿ ಬನದಲಿ ಹೇಳಲರಿಯೆತು ಸೀತೆ ಕೇಳೆಂದೆ - 1೨೮! 


ಪಿಂ. 


ಶ್ರೀ ತುಲಸೀ ರಾಮಾಯಣ 


ಹೆಳುವದಲಿ ನೆಲೆ ವಾಸಕೆಲೆನಕ್ಕೆ' 
ನೆಲದಿ ಶಯನ, ಸ್ನಾನ ಪಾನಂ: 


ಗಳಿಗೆ PRN, ತಿನ್ನಲು i ಫಲ | 


ಕೆಲವು ಖುತುಗಳೊಳೆಮಗೆ ದೊರೆಯವು 
ಫಲಗಳಾಗಳು ನಿರಶನವ್ರತ 
ಲಲನೆಯದರಿಂ ವಕಕೆ ಬಾರದಿರೆಂದನಾ ರಾಮ 


ಅಟಿನಕಸದಳೆಮಪ್ಪ ಘನ.ದು 


`ರ್ಫಟದ ಕಾರಡನಿಯಲಿ ನೀ ಸಂ 


ಕಟದಿ ಬಳಲುತ ಸಂಚರಿಸುವರೆ ಬೇಡ ಬರಬೇಡ | 
ಅಟನಿ ಗಂಹೆರಗಳೆಲಿ ಬಳಲುವ 
ಜಟಲ ಕಾರ್ಯವಿದೇಕೆ ಸತಿ ಪಾ 


ಸಟಯೆ ನಿನಗಿದು ಪರನು ಕೋಮಲೆ ಸೀತೆ ಬೇಡೆಂದ 


` ಜೇಳಿದೆಳು ಪತಿಯಾಡಿತವ ಕ 


- ಣಾ ಲಿಗಳು ಮುಚಿ ದುವು ದುಃಖದಿ 
ಣಾ ನಿವ 


ಪಾಲಿಸುವ ಧೊರೆ ವಿಪಿನಕ್ಸೆದೊಡೆ ಕೇಳ್ವರಾರಿನ್ನು | 
ನಾಲಗೆಗೆ ನುಡಿ ಬರದು, ಪತಿ ವಿಪಿ 
ನಾಲಯಕೆ ಬಿಟ್ಟೆ ದುವನು ನರ 


ಪಾಅನಟ್ಟುವನಕಟಿನುತ ಹೆಂಬಲಿಸಿದಳು ಸೀತೆ 


ಎರಗಿದಳು ಕೌಸಲ್ಯೆ ಚರಣಕೆ 
ಸುರಿವ ಕಂಬನಿಯಿಂದ ತೊಳೆದಳು 
ಕರುಣಿಸೌ ಕ್ಷಮಿಸೆನ್ಟ ನೆನೆನೆನೆ ನಿನ್ನೊಳವಿನಯನ | 
ಒರೆದನತಿಹಿತಮೆನಗೆ ಸತಿಯಾ 
ದರೆಯು ತೆರಳುವ ನಿಪಿನವಾಸಕೆ 
ತೊರೆಯುತೆನ್ನನು ನಿರಹಬೇಗೆಯೊಳೆಂದಳಾ ಸೀತೆ 


1೨೯॥ 


' 11೩೦1 


1೩೧ 


[ls oll 


ಅಯೋಧ್ಯಾ ಕಾಂಡ 


ಸತಿವಿಯೋಗ ವ್ಯಥೆಗೆ ಮಾರಿದ 
ಸತತ ದುಃಖವು ಬೇರಿಹುದೆ ಮನ , 
ಕತುಳೆ ಸಂತಾಪವಿದು ಹೆದಿಬಜೆಗಿದುವೆ ಬಲುಕಷ್ಟ | 
ಪತಿಯೆ ಗತಿಮತಿಯೆಂದರಿದು ಪತಿ 
ಪಥವನನುಸೆರಿಸಲೆ ಬ ನೀಡಾ 


ಉತಿಯ Bs. ತಾಯೆ a laa ll 


ರಾಮ ಕರುಣಾಯತನ ಜಗದೆಭಿ 
ರಾಮ ಲೋಕಸಕಪ್ರೇಮಮಯ ಶ್ರೀ 
ರಾಮ ಮಂಗಳಧಾಮ ರವಿಕುಲ ಗಗನ ಶಶಿಕೋಟ | 
ಪ್ರೇಮರಮಣನ ತೊರೆದು ಬಾಳ್ಪೆ ನೆ 
' ರಾಮನಿಲ್ಲದ ಸಗ್ಗ ರೌರವ 


ರಾಮನಿಲ್ಲದ ಭವನವೇ ಘನಘೋರ ಗಂಹೆರವು [೩೪1 


ಜನನಿ ಜನಕರು ಭೆಗಿನಿ ಬಂಧುಗ 
ಳನುಜರಗ್ರಜ ಸುಹೃದ ಗುರುಜನ 
ರನಘ ಸಾಸು ಶ್ರಶುರ ಪರಿಜನ ಮಿತ್ರಪರಿವಾರ | 
ತನುಜ ಸಜ್ಜನ ನಿಕರ ಸೇನಾ 
ವನಿತೆಯರ ಸತ್ಸೇನೆ ರುಚಿಸದು _ 
ಇನಿಯನಿಲ್ಲದ ಮೇಲೆ ಕೇಳೆಂದಳು ಸರೋಜಮುಖಿ 18.೫! 


ರವಿಕಿರಣ ತಾಪವನು ವಿಠಾರಿಸಿ 
ನವೆಯಿಸುವುದೀ ನಿರಹೆತಾಪವು 
ಬುವಿಯನಶ್ವ ರ ಸುಖದೊಳೇಂ ಹದಿಬದೆಗೆ ಪರಿಕಿಸಲು | 
ಅನನಿಯಲೆ ನೆಲೆಯೆಲ್ಲಿ ಯಸತಿಗೆ 
ಸತಿಯ ಹೆತಿಯೊಲು ಶೀಲಿಸದೆ ಶ್ರೀ 
ಧವನ ವಿರಹಾತುರವು ಹೃದಯವನೆಂದಳಾ ಸೀತೆ 1೩೬! 


೨೦ಸ್ಟಿ 


ಶ್ರೀ ತುಲಸೀ ರಾಮಾಯಣ 


ರಮಣನಿಲ್ಲದ ಭೋಗ ರೋಗಕೆ 
ಸಮವು ವಸ್ರ್ರಾ ಭರಣವೇತಕೆ ಚ. 
ಯಮನ ಶಿಕ್ಷೆಗೆ ಸಮವು ಸಂಸಾರಗಳ ಸುಖವೃಂದ | 
ರಮೆಣನೇ ಮತ್ತ್ಯಾಣ ಲೋಕದೊ 
ಳಮಿತ ಸುಖದಾಯಕನು ತೊರಯದಿ . 
ರಮಮ ಬದುಕುವೆನೆಂತು ವಿರಹದೊಳೆಂದಳಾ. ಸೀತೆ ೭! 


ಜೀವವಿಲ್ಲದ ದೇಹದೊಲು ನಿ 
ರ್ಜೀವ, ಜೀವನರಹಿತೆ ನದಿಯೊಲ್ಕು 
ಜೀವನಾಥನ ತೊರೆದ ಸತಿ ಶೋಭಿಸಳು ಜಗದಿ | 
ಆವಗಂ ನಿನ್ನೊಡನೆ ವಿಹರಿಸಿ 
ದೇವ ನಿನ್ಲೀ ವದನ ವರಚಂ | 
ದ್ರಾವಲೋಕನದಿಂದ ಪಡೆವೆ ಸಮಸ್ತೆ ಸಂಪದವ ॥೩೮॥ 


ಪರಿಜನರು ಖಗಮೃಗವು, ವನವೇ 
ಪುರವು, ವಲ್ವಲಮೆನಗೆ ಪೀತಾಂ 
ಬರವು ಪರ್ಣಕುಟೀರವಮರಾತಿಯು, ನೀನಿರಲು | 
ಪರಮಪುರುಷನೆ ನಿನ್ನ ಸಠಿಯದೊ 
ಳಿರಲು ಗುಡಿಸಲು ಪೊಳೆಯುನಂತಃ 
ಪುರವು ಸುಖಗಳ ತವರು ರಾಘವ ನಿನ್ನ ಸಾನ್ನಿಧ್ಯ - ರಗ 


ಮಾವನೇ ವನದೇವ ವರವನ 
ದೇವಿಯತ್ತೆಯು ರಾಮ ಪೊರೆಯುವ 
ರಾವಗಂ ಮಮತೆಯೆಲಿ, ಕುಶಕಿಸಲಯಥ ಪರ್ಯಂಕ | 
ಪಾವನದ ಸಿಂಹಾಸನವು ಚಿಂ 
ತಾವಲೋಕನಮೇಕೆ ಸಲಹನವೆ 
ದೇವನಡಿದಾವರೆಗಳೆಂದಳು ಸೀತೆ ನಸುನಗುತ loll 


ಅಯೋಧ್ಯಾ ಕಾಂಡ 


ಕಂದ ಫಲ ಮೂಲಗಳೆ ಸುಭಧೆಯೆನ 
ಗಿಂದು ಮೃಷ್ಟಾನ್ನ ಗಳೆನೊಲ್ಲಿನು 
ತೆಂಡೆ ಕೆ ನ ಬಿಡೆದೆನ್ನ ಕೊಂಡೊಯ್ತುದು ಸರಾಗದಲಿ | 
ಚಡ ಪದಾಬ್ದ ದರ್ಶನ 
ದಿಂದೆ ಬಾಳುವ ನೀತೆಯಾಜಿನ 
ಗಿಂದಯೋಧ್ಯಾನಗರ ಕಾನನವೆಂದೆಳಾ ಸೀತೆ 1೪೧॥ 


ವನದ ನಾನಾ ಪರಿಯ ಕಷ್ಟದ 
ಘನತೆಗಳ ಬಣ್ಣಿಸಿದೆಯಾದೊಡೆ 
ವನಜಪದ ಸನ್ನಿಧಿಯ ವಿರಹೆದಿ ಬರುವ ದುಃಖಗಳ | 
ಘನತೆಯೇನೆಂದೊರೆವೆ ನೂರ್ಮುಡಿ 
ಯೆನಘ ತೊರೆಯದಿರೆನ್ನ ಬರುವೆನು | 
ವನಕೆ ಸಡಿನೆಳಲಂತೆ ಬಹೆನೆಂದಳು ಸರೋಜಮುಖಿ ೪.೨1! 


_ ವರುಷ ಹದಿನಾಲ್ಕಮಮ ಬಿಟ್ಟಗ 
ಲಿರೆನು ಶರಣಾಗತರ ಪೊರೆಯುವ 
ಬಿರುದು ನಿನ್ನದು ಸತಿಯ ತೊರೆವೆಯ ನುಡಿ ತಿರಸ ಸ್ಫರಿಸಿ | 
ಧುರವಿಜಯ ಕೇಸರಿಯೆ ನಾರಿಯ 
ಪೊರೆವ ಹದನಾವಘನ ವಿಪಿನದಿ 
ಚರಣ ಸೇವೆಯ ಕೊಳುನೆನೆಂದಳು ಸೀತೆ ನಿನಯದಲಿ 1೪೩ 


ಮರೆದ ನೆಳಲಲಿ ಮಲಗಿರಲು ಸೀ 
ಗುರಿಯನಿಕ್ಳುವೆ ಪದಗಳೊತ್ತುವೆ 
ನೊರೆಸುವೆನು ಮೆಯ್ದಾರ ರಘುಪತಿ ನಿನ್ನ ಸೇವೆಯಲಿ | 
ಚರಿಸುವೆನು ವನವಾಸ "ನಿನ್ನಯ 
ದರುಶನವೆ ಘನಪುಣ್ಯ ಕರುಣವ | 
ತೊರೆಯುವಕೆ ಕರುಣಾಳು ಸಲಹೆಂಜೊರಲಿದಳು ಸೀತೆ ೪! 


೨೦೬ 


ಶ್ರೀ ತುಲಸೀ ರಾಮಾಯಣ 


ಬಿರುನುಡಿಯ ಕೇಳಿದರು ಪ್ರಾಣನ 
ಧರಿಸಿಹೆನು ಪಾಷಾಣ ಹೃ ನಜ 
ಬಿರಿಯದೆದೆ : ಹದಿನಾಲ್ಫು ವತ್ಸ ರೆ `ವಕಕೆ ids ಜೆ 


`' ವಿರಹ ದುಃಖವ ಕೇಳಿ ಚಾ | 


'ಶರಿರವೇಶಕೆ ರಮಣನರಿಯೆಯ 


ವರ ಸತೀಧರ್ಮಗಳನೆಂದಳು ಸೀತೆ ದುಃಖದಲಿ ಗಜ 


ನೆನೆದು ಕಣ್ಣೀರ್ಗಳಲಿ ರಾಮನ 
ಮನನನೊಲಿಸುವ ಬಗೆಯಕಾಣದೆ | 
ವನರುಹಾಸನ ಪಿತನ ಹೈದಯವ ಹೊಕ್ಕು ತೋರಿದಳು | 
ಇನಕುಲೋತ್ತಮ ಪರಮ ಕರುಣಾ 
ವನಧಿ ಮನಕರಗಿದನು ಜಾನ A 
ವನಪಯಣಕನುವಾಗು ಶೀಘ್ರದೊಳೆಂದ ದಾಶರಥಿ lea Il 


ನೋಡಿದಳು ಕೌಸಲ್ಯೆ ಜಾನಕಿ 
ಕಾಡ ಹೊಗುವಳು ಪತಿಯೊಡನೆ ಮಾ | 
ತಾಡಲರಿಯದೆ ಕಣ್ಣೆರಡು ಕುರುಡಾಯ್ಕೆ ತನಗೆನುತ | 
ಓಡಿ ಸೀತೆಯನಪ್ಪಿ ರಾಮನ 
ಬೇಡಿದಳು, ಮುಂಗಾಣದಾದಳು 
ಬಾಡಿ ಬೆಂದಳು ನೋಡಿ ಸೀತಾರಾಮರಿರ್ವರನು lvl 


ಕಂದ ರಘುಪತಿ ವತ್ಸ ರಾಘವ 
ನೆಂದು ಸಂಬೋಧಿಸುತ ತಾನಿ 
ನ್ರೆಂದು ಕರೆವೆನು ತಾಯ್ಕೆ ಸೀತಾದೇವಿ ತೆರಳುವೆಯ | 
ಎಂದು ತಾನಾಲಿಂಗನವ ಮುದೆ 
ದಿಂದ ಮಾಡುವೆ ತಂಜೆ ಕಾಪಾ 
ಡೆಂದು ಬಕೆಗಿದಳಬಲೆ ಬಲು ದುಃಖಾತಿರೇಶದೆಲಿ llpesl 


ಸ ಅಯೋಧ್ಯಾ ಕಾಂಡ ೨೦೬೭ 


ಪರಮ ವಾತ್ಸಲ್ಯದಲಿ ಧ್ವರ್ಯವ 
ತೊರೆದಳಾ ಕೌಸಲ್ಯೆ ನಾಲಗೆ 
ಯೊರೆಯಲಾರದೆ ದೀವಿ ಹೆಮೆ ೬ ಸಿದಳು ಮೂರ್ಛೆಯಲಿ | 
ಪರಿಪರಿಯೊಳಾ ರಾಮ ಹ 
ಕರೆಯುತುಪಚರಿಸಿದೆನು ಸವಿನುಡಿ 
ಯೊರೆದು ಸಂತನಿಸಿದನು ವರ್ಣಿಸಲಳವೆ ವಚನದಲಿ  ॥೪೯॥ 


ಅಕ್ರ್ತೆಯಡಿಗಳಿಗೆರಿಗಿ ಜಾನಕಿ 
ಬಿತ್ತರಿಸಿದಳು ತಾಯೆ ದೈವಾ 
ಯತ್ತ್ರಮಾಯ್ತಿದು ತಾನು ನಿರ್ಭಾಗಿಠಿಯು ಲೋಕದಲಿ 
ಇತ್ತು ದೇ ಬಹುದುಃಖ ವಿಧಿ ತಾ | 
ಕಿತ್ತು ಸುಮನೋರಥವ ಸೇವೆಯ 
ಮತ್ತೆ ಕೊರೆಯಿಸಿ ಸೆಳೆವುಜಿನ್ನನು ಕಣ್ಮಕಿಯಮಾಡಿ ೫೦ 


ಸೀತೆಯಾಡಿದ ನುಡಿಯನಾಲಿಸು 
ತಾ ತಪಸ್ಪಿನಿಯಪ್ಪಿದಳು ಸಾ: 
ಕೇತಕೀ ನುಡಿ ತರಳೆ ಸೀತಾರಾಮರನು ತೊರೆದು | 
ಮಾತು ಹಿಂಚಿತು ಮುಂದೆ ದರ್ಶನ 
ಕಾತರತೆಯಿಂ ಜೀವವಿಡಿವೆನು ಕ 
ಮಾತೆ ಸುಖಿಯಾಗೆಂದು ಹೆರಸಿದಳಾ ಸರೋಜಾಕ್ಷಿ 1೫೧॥ 


. ಇಂತು ನಾನಾ ವಿಧದಿ ಹೆರಸುತ 
ನಂತ ಸುಖಗಳ ಬಗೆದು ಸೀತೆಯ 
ನಂತರಂಗದಿ ನಿಲಿಸಿ ಲಕಿ ಶ್ಲ ಕಾಂತನಂ ನೆನೆದು | 
ಚಿಂಶೆಯಿಂ ಮರೆತಿರಲು- ಜಾನಕಿ 
ಸಂತಸದಿ ರಘುರಾಮಚಂದ್ರ ವ್ಯ 
ನಂತಗುಣಗಳ ನೆನೆದು ಹೊರಟಳು ಪಯಣಕನುವಾಗಿ 1೫೨॥. 


ತಿ೦೪ ' ಶ್ರೀ ತುಲಸೀ ರಾಮಾಯಣ 


ವಿಶ್ರಾಮ ೬ 


ಸೂ ಅನುಜ ಸತಿಸಟತ್ಳೆದಿ ವಂದಿಸಿ 
ಜನಕ ಶಾಣತಿಯಿಂಂದ ಸೇರ್ದನು 
ವನವನವ ರಘುಪತಿ “ಜನರ ವಂಚಿಸಿ ಕಾಡ ಸಾರಿದನು ॥ 


ಇನಕುಲೋತ್ತ್ರಮರಾಳ್ವ ಧರ್ಮಾ 
ಸನದಿ ಮೆರೆಯುವನಣ್ಣ ರಾಘವ | 
ನೆನುವ ಮಹೆದುತ್ಸಹದೊಳಿರೆ ಸೌಮಿತ್ರಿಯೊಸಗೆಯಲಿ | 
ಜನಕನಾಣತಿಯಿಂದ ರಾಜ್ಯವ 
ನನುಜನೊಳಿರಿಸಿ ಸೀತೆವೆರಸುತ 
ವನಕೆ ತೆರಳುವರೆಂಬ ಕರ್ಕಶವಾರ್ಶೆ ಪಸರಿಸಿತು 1೧1 


ಹಳುವಕ್ಳೆದುವನಣ್ಣ ನೆಂಬುದ 
ತಿಳಿದು ಮನದಲಿ ನೊಂದು ರಾಮನ 
ನಳಿನಪದ ಸನ್ನಿಧಿಗೆ ಬಂದನು ವಾಯುವೇಗದಲಿ | 
'ತೊಲಗೆ ಧೃತಿ ಕಣ್ಣೀರ ಸುರಿಸುತ 
. ಜಲಜನಯನಂಗೆರಗಿ ನುಡಿಗಳು 
ಸಿಲುಕೆ ಬಾರದೆ ಮಾತು ಮನದಲಿ ವಿಧಿಯ ನಿಂದಿಸಿದ 1೨॥ 


ಸತ್ಯ ಶೌಚಾಚಾರ ಧರ್ಮವಿ 
ಪತ್ತ ಪಡೆದುದೆ ಜಗದಿ ನಿತ್ಯಾ 
ನಿತ್ಯವರಿಯದ ಗಾವಿಲಗೆ ಸುಕ್ಷೇಮನೇನಕಟಿ | 
ನಿತ್ಯ ದೈವವನಟ್ಟ ವಿಪಿನಕೆ 
ನಿತ್ಯ ಸುಖಗಳೆನುಂಬ ಮೂರ್ಹರ 
ಪಥ್ಯವಾವುದೊ ತಿಳಿಯೆನೆಂದನು ಲಕ್ಷ್ಮಣನು ಮನದಿ 1೩.1 


p ಅಯೋಧ್ಯಾ ಕಾಂಡ 


ಧರ್ಮವೇ ಕಾಲ್ಡೆಗೆಯೆ ಮುಕ್ತಿಯ 
ಕರ್ಮಕೇ ಭ್ರಷ್ಟತ್ತ ಲೋಕವ 
ನಿರ್ಮಿಸುವ ಶ್ರೀರಾಮಗೇ ವನವಾಸವಚ್ಚರಿಯು | 
ಕರ್ಮವರಿಯದ ನಿತ್ಯಸುಖದೆ ವಿ 
ಧರ್ಮಿಗಳಿಗಾಧಾರಮೀ ಜಗ 


ಮರ್ಮ ವರಿವವರಾರು ಲೋಕದೊಳೆಂದೆ ಸೌಮಿತ್ರಿ 


ಜಗದ ದೈವವ ನೂಕಿ ಬದುಕುವ 

` ಮುಗುಧ ಮಾನವರೊಡನೆ ಬದುಕೇ 
ಕಗಣಿತನ ಸನ್ನಿಧಿಯೆ ಸಾಕೆಮಗೆಂದು ನಿಶ್ಚಯಿಸಿ 
ಜಗದ ಸುಖಗಳ ಬಿಸುಟು ಜಾನಕಿ 
ರಘುವರರನನುಸರಿಸೆ ವಿವಿನಕೆ 


ಸೊಗದಿ ಹಾರವಿಸಿದನು ರಾಮನ ದರ್ಶನಾತುರದಿ. 


ನೋಡಿ ತಮ್ಮನ ಗುಣಗಳನು ಕೊಂ 
ಡಾಡಿದನು ಮನದಭಿಮತನ ತಾ 


ನಾಡಿದನು ರಘುರಾಮ ಕರುಣಾದೃಷ್ಟಿಯಲಿ ನೋಡಿ | 


ಕಾಡ ಹೊಗುವ ವಿವೇಕ ಮನದಲಿ 
ಮೂಡಿದುದೆ ಸೌಮಿತ್ರಿ ನೀ ಬರ 


ಬೇಡ ವಿಪಿನಕೆ ಪುರದಿ ಜನಕನ ಬಳಿಯೊಳ ಹುದೆಂದೆ 


ಜರಿಯರಾಣತಿಯಂತೆ ನಡೆದರೆ 
ಪರಮಸನಿಖವದ ಪಳಿದರಾದೊಡೆ 


ಧರೆಯೊಳಾ ಬದುಕೇಕೆ ಲಕ್ಷ್ಮಣ ಮನದೊಳರಿಯಿದನು | 


ಪರಮ ದುಃಖದಿ ನೊಂದ ಜನಕನ 
ನಿರುತ ಸೇವಿಸುತಿಹುದ್ಕು ತನಯನ 


ನಿರಹತಾಪದಿ ನೊಂದ ಮಾತೆಯ ಸಲಹು ನೀನೆಂದೆ 


loll 


|೫| 


[la || 


1೨. 
14 


ಡಿಗಿರ 


ಶ್ರೀ ತುಲಸೀ ರಾಮಾಯಣ 


. ಸತಿಗೆರಡು ವರವಿತ್ತ ಪೂರ್ವದಿ 
ನಿತನದನು ಯಾಚಿಸಲು ಭರತ 
ಕ್ಲಿ ತಿಯನಾಳುವನೆನಗೆ ಹೆಳುವದ ವಾಸ ವಿಧಿಸಿಹೆನು | 
ಪಿಶನ ನುಡಿಗೆರಡುಂಟಿ ವಿಪಿನದಿ ' 
ಸತಿಸಹಿತ ಹೆದಿನಾಲ್ಬು ವರ್ಷಗ 
ಳೆತಿ ಸುಲಭದಲಿ ಮುಗಿಸಿ ಮರಳುವೆನನಧ ಪುರಕೆಂದ ನ! 


ವುರವನುಳಿದೊಡಿ ತಮ್ಮ ನಂಬಿದ , 
ಪುರದ ನರನಾರಿಯರ ಸಡನ್‌ 
ಸರಿಜನರ ದೆಸೆಗಾಣದಿ೫ ಪುರವರದ ಗತಿಯೇನು ? | 
ನಿರಹೆತಾಪದಿ ಬೆಂದು ಬಳಲಿದ 
ನರಪತಿಗೆ ದಿಕ್ಕಾರು ಮಾತೆಯೆ . 


ಇ 


'ಸೆರಿಸದೊಳಿ ಹುಡು ವನಕೆ ಬರದಿರು ವತ್ಪ್ಸನೀನೆಂದ lll 


ಹಲವುಪರಿ ದುಃಖಾತಿರೇಸದಿ 
ಸಿಲುಕಿ ಪ್ರಜೆಗಳು ರಾಜಭಕ್ತಿಯ 
ನುಳಿದು ಧರ್ಮವಬಿಟು, ಕರ್ಮವ ಮರೆದು ನಡೆಯುತಿರೆ | 


ಟೆ 
ಪಳಿವು ಜನಕಗೆ ತಪ್ಪದಾಗಳು 


ಬಿಳುವ ನರಕದಿ ತಂದೆಯದರಿಂ 


ದೊಲಿದು ಪತ್ತನಡೊಳಿರು ವತ್ಸ ವಿವಾದ ಬೇಡೆಂದ lool 


| ಶೂಲವಿರಿದಂತಾಯ್ತು ಹೆ ದಯದಿ, 
ಬಾಳುಗೆಟ್ಟಿನು ಭರತರಾಜ್ಯದೊ 
ಛಾಳುತೆನ ತನಗೇಕೆ ದೇವೋತ್ತಮನೆ ತೊಲಗುತಿಕೆ 


. ಬಾಳಿಸಲು ತಮ ಪುರದಿ ದುರಿತ ಖ 


ಕಾಳಿಸಲು ಸಿರಿರಹಿತ ನಗರದಿ 
ಬಭಾಳಲಾಪೆರೆಯೆಂದ ಲಕ್ಷ್ಮಣ ಮರುಗುತಣ್ಣಂಗೆ ೧೧॥. 


ಅಯೋಧ್ಯಾ ಕಾ೦ಡೆ ೨೧೧ 


ದೇವ ನೀನೇ ತೊಲಗೆ ಮತ್ತಿ 
ನ್ನಾವ ದೇವರ ಕಾಣೆ ಸಲಹುವ 
ನಾವನೋ ಸಾಕೇತ ನಗರವ ದುಃಖ ಸಂಚಯೆದಿ | 
ಸಾವ ಹೊತ್ತಿಗೆ ಮದುನೆಯೇತಕೆ 
ಹೇವಮರಿಯದ ನರರ ಹಿಂಡಿನೊ 
ಳಾವ ಧರ್ಮದ ನೆಲೆಯೊ ಕೆಟ್ಟಿತು ಕುಲದ ಬಲುಹೆಂದ ' ೨ 


ಇಷ್ಟ ದೈವದ ಸನಿಹ ತಪ್ಪಲು 

ಭ್ರಷ್ಟನೆನಿಸುವ ಭಕ್ತನದರಿಂ | 

ದಿಷ್ಟ ದೈವವ ಬಿಡೆನು ಬೆಂಬತ್ತಿಹೆನು ನಿರುತದಲಿ | 

ಇಷ್ಟ ದೈವವ ಸೂಕಿ ನೃಸತಿ 

ಭ್ರಷ್ಟನಾದನು ದೇವ ತೊರೆಯದಿ 

ರೆಷ್ಟು ಕರುಣಾಮಯನೊ ಭಕ್ಕಕೊಳೆಂದ'ಸೌಮಿತ್ರಿ ೩ 
ಎನಗೆ ನೀನೇ ತಂದೆ-ತಾಯಿಯು ' ` 

ಎನಗೆ ನೀನೇ ನಾಥನಿತರರ | 

ಮನಜೊಳರಿಯೆನು, ಶಿಶುವ ತೊರೆಯುತ ಹೊಗದಿರಡವಿಯನು | 

ಮನ ವಚನ ಕರ್ಮದಲಿ ನಂಬಿದೆ ಕ 

ನಿನಕುಲೋತ್ಮಮ ನಿನ್ನನೊಬ್ಬನೆ 

ನೆನಗೆ ಧರ್ಮದ ನಿಗಳಮೇತಕೆ ತಂದೆ ಹೇಳಿಂದ 1೧೪॥ 


ಧರ್ಮ ಕರ್ಮ ಸ್ಟೇಹೆ ಭಕ್ತಿಯ 
ನಿರ್ಮಿಸುತ ಸರ್ವೋದರದಿ ನೀ. 
ಸೆರ್ಮೆಯಿಂದರಲಾನು ಸಂತತ ನಿನ್ನೊಳೊಪ್ಪಿರಲು | 
ಧರ್ಮಬಂಧನವಿಲ್ಲ ಲೋಕದ 
ಕರ್ಮಗಳ ಸೆರೆಯಿಲ್ಲ ರಘುಪತಿ 
ಮರ್ಮನರಿತರೆ ನಿತ್ಯದರ್ಶನವಲ್ಲದಿನ್ಸಿಲ್ಲ ೧೫1 


ವಿದಿ೨ 


ಶ್ರೀ ತುಲಸೀ ರಾಮಾಯಣ 


ನಿನ್ನ ನಾಮಾಮೃ ತವ ಸವಿಯುತ 
ನಿನ್ನ ಮೂರುತಿಯನ್ನು. ನೋಡುತ 
ನಿನ್ನ ನಿರ್ಮಾಲ್ಯಗಳನಾಘ್ರಾ ಣಿಸುತ ನಮಿಸುತಲಿ | 
ಧನ್ಯನೆನಿಸಿದೆನಿಷ ಮೂರುತಿ 
ನಿನ್ನ ಕಾಣದೆ ದಿವಸ ಲಕ್ಷ್ಮಣ 
ನನ್ನು ಲೋಕವು ಮತ್ತೆ ಕಾಣದು. ರಾಮ ಕೇಳೆೊಂದ ॥೧೬॥ 


ತಂಜೆಯನುಮತದಿಂದ ಮುನಿಯೊಡ 
ನಂದು ತೆರಳಲು ಜೊತೆಯೊಳಿರ್ದೆನು | 
ತಂದೆ ನಾನಾಪರಿಯ ಹೆಳುವವ ಕಂಡು ಚರಿಸಿಹೆನು | 
ಇಂದು ಮುನಿವೇಷದೆಲಿ ದೀಕ್ಸಾ 
ಬಂಧನದಿ ಪೊರಟಿರಲು ಬಾರದ : 
ರೆಂದರಾನೆಂತಿರಲಿ ಕರುಣದಿ ಸಲಹು ನೀನೆಂದ 1೧೭! 
ಎನಿತು ಕರುಣವೊ ನಿನಗೆ ತಮ್ಮನೊ 
ಳೆನಿತು ಮುಮತೆಯೊ ರಾಮ ನಾನೇ 
ವನದಿ ಚರಿಸುತ ಜನಕನಾಣತಿ ನಡೆಸಿ ಮರುಳುವೆನು | 
ಘೆನಮಶಿಮ ನಿನ್ಹಾಜ್ಜೆ ವೊಂದಿರ 
ಲೆನಗೆನಿತರದು ವಿಪಿನ ವಾಸವು 
ಮುನಿಯೊಲಾಂ ಹದಿನಾಲ್ಕುವತ್ಪರ ಕಳೆದು ಬಹೆನೆಂದ ೧೮! 


ಅನುಜನಾಡಿದೆ ನುಡಿಗಳಾಲಿಸಿ 
ಕಣುಗಳಲಿ ನೀರ್ಗರೆದು. ಕರುಣದೊ 
ಳನುಜನಂ ತಕೆ ಸ್ರ ಟ್ರಿಸುತಾಲಿಂಗಿಸಿದೆ ರಘುರಾಮ | 
ವನಕ ಬಾರೆನ್ನೊಡನೆ ಲಕ್ಷ್ಮಣ 
ಜನನಿಯಾಣತಿ "ಇಡಿದು ಬಾ ಹೋ 
ಗೆನಲು ನಡೆತಂದನು ಸುಮಿತ್ರಾದೇವಿಯಿಜ್ಲಿಜಿಗೆ ' 1೧೯1 


ಅಯೋಧ್ಯಾ ಕಾಂಡ 


ಇಂದುಮುಖಿ ಪದಕೆರಗಿ ಕೋಸಲೆ 
ನಂದೆನಂಗೊದನಿರುವ ವಿಸತಿಯ 
ತಂದೆಯಾಣತಿಗಳನು ವಿಸ್ತರಿಸಿದನು ಮಾತೆಯೊಳು | 
ಇಂದು ಸೀತಾಸಹಿತ ಮುನಿವರಿ 
ಜಿಂದ ತೆರಳುವ ವನಕೆ ದಶರಥ 


ನಂದನನ ಹಿಂಬಾಲಿಸಲ್ಫಾಣತಿಯ ನೀಜೆಂದ soll 


ನೊಂದು ಬಂದಾಪತ್ತ ನೆನೆಯುತ 
ಲಿಂದುಮುಖಿ ಪರಮಾದರದಿ ನಿಜ 
ನಂದನನ ಬೋಳ್ಳಿಸಿ ಕೈಕೆಯು ನೆನೆದ ದುಷ್ಟ್ಯೃತಿಗೆ | 
ಹಕೊಂದಳಕಬಾ ನೃಪನ ರವಿಕುಲ 
ಬಿಂದುದಕಬಾ ಕುಲಕೆ ಮಾರಿಯ 
ತಂದ ತೆರನಾಯ್ತಿವಳೆ ಬರವೆಂದಳಲಿದಳು ರಾಣಿ | 1೨೧! 


ಹಳುವ ವಾಸ ವೆ ಮತ್ತೆ ಸೀತಾ 
ಲಲನೆ ಹೊಗುವಳೆ ಬನವ ಭರತನು 
ನೆಲನ ಕೊಳುವನೆ ವಿಧಿಯ ನಿಯಮವ ಮೂರಲಳವಲ್ಲ | 
ಹಳುವವಾಗಲಿ ನಗರವಾಗಲಿ 
ಒಲಿದು ದೇವರು ನಡೆವ ಹಾದಿಯೊ | 
ಳಿಳಿವುದೇ ನಿಜಧರ್ಮ ಕೇಳೆಂದಳು ಸರೋಜಮುಖಿ lls.sll 


ರಾಮನೆಲ್ಲಿಹನಲ್ಲಿ ನೀನಿರು 
ಭೂಮಿಜೆಯು ನಡೆವಲ್ಲಿ ನೀನಡೆ 
ರಾಮನೇ ಪಿತ ಸೀತೆ ಮಾತೆಯು ವನವಯೋಧ್ಯ ಪುರ | 
ರಾಮನಿಲ್ಲದ ನೆಲದೊಳೇನಾ 
ರಾಮನೇ ಸರ್ವಸ್ವಮೆಂದರಿ | | 
ರಾಮನಾಮವ ನೆನೆದು ಸುಖಿಯಾಗೆಂದು ಹೆರಸಿದಳು 1೨೩॥ 


ತ೨ಿಣಿತ್ಕಿ 


ಪಿದಿಳ 


ಶ್ರೀ.ತುಲನೀ ರಾಮಾಯಣ" 


ಕಲುಷವೆಳ್ಳ ನಿತಿಲ್ಲ-ಟೋಕದ 


ಗೆಳೆಯ ಭಕ್ತರ ಬಂದು ನೆನೆದರ 


ಸಲಹುವಾತುರಮೊಂದು ಕರುಣಾಘನ ನಿರಾಮಯನು 
ಒಲಿದರಿಂಗೊಲಿಯುವನು ಜೀವರ - 
ಸಲಹುವನು ನಿತ್ಯಾತುಮನು ನಿನ 


 ಗೊಲಿದ ಲಕ್ಷ ಹಣೆ ಧನ್ಯ ನಡೆಯೆಂದಳು ವಿಶಾಲಾಕ್ಷಿ 11೨೪1 


ಸರಮ ಪುಣ್ಯಶ್ಲೊ ಚ ರಾಮನ 


'ಚರಣ ಸೇವೆಯೊಳಿಹುದೆ ಪಾವನ 


ಸರಸಿಜಾಕ್ಷನ ಡಿಂಗರಿಗನೆನಿಸುತ್ತೆ ನಡೆವನಕೆ | 
ಹರಿಯೆ ಜನನೀ ಜನಕ ಸೋದರ 
ವರರು ನಿನಗೆಲೆ ತನಯ, ರಾಘವ 
ಚರಿಸುವನು ಕಾಡಿನಲಿ 'ನಿನಗಾಗೆಂದಳಿಂದುಮುಖಿ 11೨೫1! 


ಆರು ಸಂತತ ಭಜಿಸಿ ರಾಮ ಪ 


-ದಾರ ವಿಂದದಿ ಭಕ್ತಿಗೈವರೊ 


ಆ ರಮಣಿಯರೆ ಸಾಧಿ ಚ ರಮಣಿಯರೆನೆಲು ಸಂಶಯೆನೆ !!| 

ಶ್ರೀ ರಮಣ ವಿಮುಖರನು ಪೆತ್ತು ಶ 

ನೀರ ವೇದನೆ ಸಹಿಸುವುದಕಿಂ 

ನಾರಿ ಪುತ್ರ ವಿಹೀನೆಯಪ್ಪುದೆ ಮಿಗಿಲು ಲೋಕದಲಿ. ॥೨೬॥ 


ರಾಗ ಮೋಹ ದ್ರೀಷ ರೋಷಾ 
ವೇಗ ಮಾತ್ಸರ್ಯಾದಿಗಳಿಗೊಳ 
ಗಾಗದಿರು ಕನಸಿನೊಳು ನಂಬದಡಿರೀ ಗುಣಂಗಳನು | 


ನೀಗಿ ಸಕಲ ವಿಕಾರ ಮನದನು 


ರಾಗದಲಿ ಮನ-ವಚನ-ಕರ್ಮದಿ _ 
ರಾಘವನ ಭಜಿಸುತಿರು ಲಕ್ಷ್ಮಣನೆಂದಳಿಂದು ಮುಖಿ ೨೭ 


ಅಯೋಧ್ಯಾ ಕಾಂಡ ೫ ಫಿದಿಜಿ 


ತಂಡೆತಾಯ್ಲೆಳು ರಾಮಸೀಶೆಯ 
ರೊಂದಿಗಿರೆ ನಡೆದಲ್ಲಿ ಪರಮಾ -: 
ನಂದಮಪ್ಪುದು, ಕಂದ್ಕ ದೊರೆತುದು ಪರಮ ಭಾಗ್ಯವಿದು 
ಮುಂದೆ ಸೀತಾರಾಮರಿರ್ವರ ' 
ನಂದದಿಂದೆಡ ಬಿಡದೆ ನೋಡುತಿ ` 
ರೆಂದು ಸನ್ಮತಿವೊರೆದು ಕಂಬನಿದುಂಬಿದಳು ರಾಜ್ಞಿ, : ॥೨೮॥ 


ಸಂತತಂ ಸೀತಾಪತಿಯೆ ಸದೆ 
ಚಿಂತೆಯಿಂ ಕಾಲವನು ನೂಕುತ- 
ನಂತ ಸುಖಗಳ ಪಡೆಯೆನುತ ಹರಸಿದಳು ಮಗನನ್ನು 
ಸಂತಸದಿ ತಾಯ್ದೆ ರಗಿ ರಾಮನ- 
ನಂತನಾಮವ ನೆನೆದು ಮಾತೆಯ 
ಸಂತವಿಸಿ ಧಾವಿಸಿದ ಸಿರಿರಘುರಾಮ ಸನ್ನಿಧಿಗೆ ೨೯1 


ಬಂದು ಸೀತಾರಾಮರಿರ್ವರ 
ವಂದಿಸಲು ಹಿಡಿದೆತ್ತಿ ದಶರಥ- 
ನಂದನಂ ಹರಸಿದನು ಬಾರೆಂದವನನಪ್ಪಿದನು | 
ಮುಂದೆ ರಾಘವ- ನಡುವೆ ಜಾನಕಿ, 
ಹಿಂದೆ ಲಕ್ಷ ಒಿಸಿಂತು ದಶರಥ ೪ 
ಮಂದಿರಕೆ ಸಾರಿದರು ನೃ ಪನಾಣತಿಯ ಪಡೆಯಲೈ la oll 


ತೊರೆವನೇ ಪುರವನ್ನು ಭಕ್ತರ 
ಮಕೆವನೇ ರಘುರಾಮ- ದಶರಥ 
ನಿರಿಡನೇ ಕ ಕೌಸಲ್ಯೆ ಹೈದೆಯವ-ಪುರವ ದಹಿಸಿದನೆ | 
ಪರಿಹೆರಿಸುವಳೆ ಕೆಕೆ ದುಃ8ಖವ 
ಪುರಕೆ ಬಂದುದೆ ಹೊತ್ತು ಹೆರಿಹರಿ 
ಪರಮದಾರುಣವೆಂದು ಬಳಲಿತು ನರರ ಸಂದಣಿಯು 18೩೧! 


೨೧೬ 


ಶ್ರೀ ತುಲಸೀ ರಾಮಾಯಣ 


ಬರಲು ರಾಮಂಗಿದಿರುವಂದರು, 
ಚರಣಕೆರಗಿ ವಿಷಾದಗೊಂಡರೆ ' 
ಬೆರಳ ಸನ್ನೆ ಯೆಲವರ ಸಂತವಿಸುತಲಿ ನಡೆತಂದು | 
ಕಮಟು ಹೊಗಲೊಡನೆ ನೃಪತಿಯ 
ಕರೆಯುತೆಳ್ಳ ರಿಸಿದ ಸುಮಂತ್ರ ಮ 
ಪರೆಮದೆಟುದಿ ಮುಳುಗಿದರು ತನಯರನು ಕಂಡು ೩.೨1] 


ಉಕ್ಸಿ ಬಹೆ ಕೆಡುಕೋಕವನು ಮುಂ 
ದಿಕ್ಸಿ ಕಂಬನಿಗರೆಯೆ ಹರಿ ಮೈ. 
ಯಿಕ್ಸಿ ಸಂತವಿಸಿದನು ಜನಕನ ಸೂಕ್ತಿ ಸುಧೆಗಳಲಿ | 
ಅಕ್ಕರದ ಬಲೆಯೊಳಗೆ ಸಿಲ್ಪಿದ 
ಕೊಕ್ಳರಿಸಿ ಸುತನಿರವ ಕಾಣದೆ ‘ 
ಕಕ್ಕುಲಿತೆಯಲಿ ಮಾರುವೋದನು ಮಗನ ಮೋಹೆದಲಿ ॥೩೩॥ 


ಜೇಯುತಿರೆ ದೇಃಖಾಗ್ಗಿ ಹೈದಯದಿ 
ಬಾಯಿ ಬಾರದು ನುಡಿಯೆ ಶೋಕದೊ 
ಳಾಯೆತಿಕೆಯಂ ನೀಗಿ ನೊಂದಿಹೆನೆಂದು ತಿಳಿಯುತ್ತ | ' 
ತೋಯೆಜಾಂಬಕ ರಾಮ “ದಶರಥ 
ರಾಯನಡಿಗಳ್ಲೆ ರಗಿ ಪೊಶಡಲು 
ರಾಯಸವ ಬೇಡಿದನು ಜನಕನ ಪರಮಭಕ್ತಿಯಲಿ la ೪॥ 


ತಂದೆ ನೀನಾಶೀರ್ವದಿಸುತಾ 
ನಂದಮುಖದಿಂ ಕಳುಹು ಭರತಂ 
ಗಿಂದೆ ಸುದ್ದಿಯ ತಿಳುಹು, ಬಹೆನೆಂಟಾರು ವರ್ಷದಲಿ | 
ಇಂದಿದೇತರ ಕಷ್ಟ ಲೋಕದ 
ಬಂಧನವ ಬದಿಗಿಟ್ಟು ವಿಶ್ವದ 
ತಂದೆಯಡಿಗಳ ನೆನೆದು ಸುಖದಿಂದಿಶುವೆ ತಿಳಿಯೆಂದ 11೩೫! 


ಅಯೋಧ್ಯಾ ಕಾಂಡ 


ಎದ್ದು ಮೆಲ್ಲನೆ ತೆರೆದು ಕಣ್ಣಳ 
ನದ್ದಿ ಕಂಬನಿ ಸರದಿ ರಾಮನ 
ಬಿದ್ದು ಹೊರಳಿದ ಮಗನೆ ವಿಪಿನವನಾನು ಸೇರುವೆನು | 
ಉದ್ದು ಕುಟುತನದಿಂದ ಪಡೆದಳು 
"ಗದ್ದುಗೆಯನೀ ಕೈಕೆ ನಿನ್ನೊಡ 
ವಿದ್ದು ಬಾಳುವೆ ವನದಿ ಸುಖದಿಂದೆಂದನಾ ನೃಪತಿ loa Il 


ಅರಿದೆನ್ಸೈ ಹರಿಯೆಂದು ಕರುಣಾ 
ವರನೆ ಲೋಕದ ಶಿಕ್ಷೆ ರಕ್ಷೆಗೆ 
ಪರಮಗುರು ನೀನೆಂದು ಸಚರಾಚರದೊಳಿಹೆಯೆಂದು | 
ಚರಿಸಲಶುಭಾ ಶುಭದ ಕರ್ಮವ 
ನರಿತು ಫಲಗಳ ಕೊಡುವ. ದೇವನು 
ಪರಮಪುರುಷನು ನೀನೆನುತ ಗುರು ಮುನಿಗಳೊರೆದಿಹರು ೩೭ 


ಶಿಕ್ಷೆ ಯೇನಸಪರಾಧಮಿಲ್ಲದೆ 
ಶಿಕ್ಷಕನು ಹೆದಿನಾಲ್ಪು ಲೋಕಕೆ 
ಪಕ್ಷಿವಾಹನನೆಂಬ ಬಿರುದಿನ ವಾರಿಜೋದರನು | 
ರಕ್ಷಿಸ್ಫೆ ಪೆರಮಾತ್ಮ ಮೌನಿಯ 
ದೀಕ್ಷೆಯಂ ತಾಳದಿರು ಪಿತನ ಪ 
ರೀಕ್ಷೆಸದಿಕ್ಕೆ ತಂನೆ ರಘುಪತಿಯೆಂದು ಬೇಡಿದನು ೩೮! 


ವಿಪಿನ ವಿಮುಖನ ಮಾಡೆ ರಾಮನ 
ನೃಪತಿಯೊರೆದನು ಹಲವು ಪರಿಯಲಿ 
ವಿಫಲವಾಗಲು ಪರಮ ದುಃಖವ ತಾಳು ಮನದಲ್ಲಿ | 
ವಿಪಿನಕ್ಳೆ ದುವ ಜಾನಕಿಯ ಕರೆ 
ದುನಚರಿಸಿ ಹೊಗದಿರು ಮಗಳಿಂ 
ದಪರಿಮಿತ ದುಃಖವನು ತಾರದಿರೆಂದನಾ ನೃಪತಿ 11೯1 


೨೧೬ 


೨೧೮ . 


ಶ್ರೀ ತುಲಸೀ ರಾಮಾಯಣ 


ಪತಿಚರಣ ಮಹಿಮೆಯಲಿ ತನಗುಪ. 
ಹತಿಯು ತೋರದು ಹೆಜ್ಜೆ ಹೆಜ್ಜೆಗೆ 
ಪತಿಯ ನಾಮಸ್ಮರಣೆ ಮಾಡುತ “ಕಡೆಯೆ ಭಯಮುಂಟೆ 8 
ಪಿತನ ಮಾತಿಂ ನಡೆನ ರಘುಪತಿ 
ಪತಿಯ ಮಾರ್ಗವನನುಸರಿಪುದೇ . | | 
ಸತಿಗೆ ನೀತಿ ನೃಪಾಲನೆಂದಳು ಸೀತೆ ವಿನಯದಲಿ voll 


ಅನಿತರಲಿ ನಾರುಡೆಯ ತೆಂದಳು 
ಜನಕಣೆಗೆ ಲಕ್ಷ್ಮಣಗೆ ರಾಮಂ 
ಗೆಮತೆ ಕೊಟ್ಟಳು ಕೆಕೆ ಮೂವರು ತೊಟ್ಟರವುಗಳನು | 


'ಮನ ಮರುಗದಿರೆ ಸತಿಗೆ ಕಂಡಾ 


$ 


ಜನನ ಮೂರ್ಛೆಗೆ ಸಂದ ನೋಡು | 
ತ್ತಣಕವಾಡಿದಳಬಲೆ ರಾಮಂಗವಸರವಥಿತ್ತು val 


ಧರಸಿ ಮುನಿವಲ್ಪಲವ ಜಟಿಯನು. 
ಹಿರಿಯರಿಂಗಭಿನಮಿಸಿ ಪೊರಟಿನು 
ಪರಮಪುರುಷನು ವಕಕೆ ಸೀತಾಲಕ್ಷ್ಮ! ಜತ 
ಕರ ಕಪೋಲದೊಳಿರಿಸಿ ಕಂಬನಿ 
ಗರೆದರಾ ಪುರಜನರು ವಿಪಿನಕೆ 
ಹರಿಯ ಹಿಂಬಾಲಿಸಲು ಮನಮಾಡಿದರು ಭಕ್ತಿಯಲಿ  ॥೪೨॥ 


ಗುರು ವಸಿಷ್ಠನ ಕಂಡು ನಮಿಸುತ 
ಪರಿಜನರ ಭೃ ತ್ಯಾ ನಳಿಯ ಗುರು 
pe 802 ಸಲುಹುವುದಾರು ಬಹೆತನಕ | 
ಕರಗಿ ಕಂದಿದ ಜನನಿ ಜನಕರ 
ಪೊರೆವ ಭಾರವು ನಿನ್ನ ಸೇರ್ದುದು 
ಹೆರಸು ಹೆರಸೆಂಜೆರಗಿ ನ ಕಾನನ Ro "| ೩॥ 


ಅಯೋಧ್ಯಾ ಕಾಂಡ ತಿರಿ 


ಪರಿಜನಕೆ ಮಿತ್ರರಿಗೆ ವಿಪ್ರ ಸಿ 
ಪರಕೆ ವರ್ಷಾಶನವನಿತ್ತನು 
ಕರೆದು ಯಾಚಕವೃಂದಕಿತ್ತನು ಕೇಳ್ದ ವಸ್ತುಗಳ | 
ಪುರಜನರ ನೋಡುತ್ತಲಕಟಾ 
“ಆಜ್‌ಕೆವಡೆದಾ ಜನನಿ ದೇಃಖದಿ ಜ್ಞ 
- ಕೊರಗುತಿರುವಳು ಮರುಗದಂದದಿ ಸಲಹಿ ಶೀವೆಂದೆ.. 1೪೪! 


ತುಂಬಿದುದು ಬಹುದುಃಖ ಹರಿದುದು 
ಕಂಬನಿಯ ಪರಿವಾಹ ಭಯವೇ 
ತುಂಬಿದುಧು ಸೀತಾರಮಣ ವನವಾಸಕ್ಕೆದಲೈ | 
ಕುಂಭಕರ್ಣಾಗ್ರಜನ ರಾಜ್ಯದೊ 
ಳಿಂಬುಗೊಂಡುದಮಂಗಳ ಧ್ವನಿ - ಜಗ 
ತುಂಬಿದುದು ಸುಖದುಃಖವೆರಡಾ ಡೇವನಗರಿಯಲಿ || ೪೫ 


ನರಪನುದ್ವೆ ೀಗದಲಿ ಕಣ್ಣ ರೆ 
ಬೆರೆದು ನೋಡಿದನಕಟ ಎಪಿನಕೆ 
ತೆರಳಿದನೆ ಸುಕುಮಾರ ಹಾ ಹಾ ರಾಮ ಹಾರಾಮ | 
ಮುರಿದಳೇ ರವಿಕುಲವ ರಕ್ಕಸಿ 
ಯಿರಿದಳೇ ಹ wee ವರ್ಧಿನ 
ತರಳನನ್ನಟ ಸದಳೆ ಕಾನನಕೆಂದು ಮರುಗಿದಮು lla Il 


ಅದಕಧಿಕ ಕಡುಶೋಕಮಾವುದು 
ಹೃ ದಯ ವಜ್ರದೊಲಿಹುದು ಮರುುರೇ 
ವಿಧಿಯ ಕ್ಸ ಕಡಿ ರಾಮಂಗಡವಿ ಸೆರೆಯಾಯ್ತು | 
ಹರವು ಬಾ ಮಂತ್ರಿ ಶೀಘ್ರದಿ. 
ಕುದುರೆ ರಥ ಸ ಸಹಿತೈದಿ ಆವತ 
ಪುದಿದೆ ಕಾನನಕೊಯ್ದು ಮಾರ್ಗವ ತಿಳುಹಿ ಬಾಯೆಂದ 1೪೭! 


ಶ್ರೀ ತುಲಸೀ ರಾಮಾಯಣ 


ನಡೆವರೇ ಹಾದಿಯನು ಕೀನಡೆ 
ದಡವಿ ಮಾರ್ಗಗಳೊರೆದು ಬಾ ಸುಖ 
ದೊಡಲು ದಣಿವುದು ಮೂವುರನು ರಥದೆಲ್ಲಿ ಕಳುಹುವುದು | 
ಪೊಡವಿಸುತೆ ಸುಕುಮಾರಿ ಭೆಯದೆಲಿ 


/ ನಡುಗುವಳು ಮತಿಯೊರೆದು ಕಕೆತೆರ 


ಲೊಡಲ ಹಿಡಿವೆನು ಸೀತೆ ಬಂದೊಡೆ ಹೋಗು ನೀನೆಂದ 1೪೮॥ 
ನೆನೆದು ರೆಫುಪುಂಗವನ ನರಪತಿ . 

ಭಣಿತೆಯರಿಯನೆ ರಾಮರಾಮೆಂ 

ದೆನುತಲೊರಗಿದ ಮೂರ್ಛೆಯಲಿ ಸೆರೆಬಿಗಿದು ಸು ` 

ಜನಪನಿರವನು ಕಂಡು ಮಂತ್ರಿ ಯು 


"ನೆನೆದು ಕಂಬನಿ ಜಲದಿ ಗಡ 


ನಿನಯದಿಂದುಪಚರಿಸಿ ಬಿಜ್ಜ ಣವಿಕ್ಟ್ರಿ ಸೇವಿಸಿದ vel 
ರಾಮ ರಾಮಧ ಸೃನಿಯೆ ಮೊಳಗಿತು 

ಭೂಮಿಯೊಳಗೆಲ್ಲಿಲ್ಲು-- pS 

ಭೂಖುಪತಿಯೆಳ್ಳ ತ್ತು ದೈನ್ಯದಿ ನೋಡಿ ಮಂತ್ರಿಯನು | 


. ರಾಮನೆಂ ತೋಣ್ಸಿ' ಸ ಸುಮಂತ್ರ ನೆ 


ಭೂಮಿಜೆಯ ಕರಿತಾರಕಟಿಕಟ. 
ರಾಮ-ರಾಘವ ಬಾರೆನುತ ಹಲುಬಿದನು ಭೂಪಾಲ lx oll 


ಪಡೆಯುತಾಣತಿ ಮಂತ್ರಿ ನಮಿಸುತ 
ನಡೆದ ರಥವನು ತರಿಸಿ ಇ! 
ಹಿಡಿದು ಬಂದನು ಬೇಗ ರಾಮನು ತಂಗಿದ ಸ್ಥ ಳಕೆ | 
ತಡೆದು ಪ್ರರಬಾಹೆಯಲಿ ದೇಹವ 
ನಡೆದು ರಘುಸತಿಪಾದಕಮಲದಿ 
ನುಡಿಯದಾದನು ಮನದ ದುಃಖದ ಬೇಗೆಯಲಿ ಬೆಂದು 11೫೧॥ 


ಅಯೋಧ್ಯಾ ಕಾಂಡ ೨೨೨೧ 


ಜನಪನಾಜ್ಞೆಯನೊರೆಯೆ ರಘುವರ 
ವಿನಯದಿಂದಭಿನಮಿಸಿ ರಥವ 
ನ್ನನುಜ ಸತಿಸಹಿತೇರ್ದು ಮುಂದಣ ಪಯಣ ಬೆಳೆಸಿದನು | 
ಇನಕುಲೋತ್ತಮರಾಳ್ವ ಯೋಪಧ್ಞೆಯ 
ನೆನೆದು ಕಣ್ಣೀರ್ಗರೆದು ವಂದಿಸಿ 
ವನಕೆ ಸಾರ್ದನು ರಾಮ ತಂಜೆಯ ನಚನ ಪಾಲಿಸಲು 18೨! 


ಹರಿಯೊಡನಯೋಧ್ಯಾ ಪುರದ ಜನ 
ಬರುತಿರಲು ನರನಾರಿಯರು 2 ೈದ್ಧರು 
ತರುಣ ಬಾಲರು ರಾಮನೇ ಗತಿಯೆಂದು ಸಂದಣಿಸಿ | 
ಪುರಡೊಳೆಮಗೇನಿಹುದು ಸರ್ವೋ 
ದೆರನು ಸೇರಲು ವನವ ರಾಮನ 
ಚರಣ ಸನ್ನಿಧಿಯವರ ನಗರಿಯು-ಹೆರಿಯೆ ವ್ಸೆಕುಂಠ 


ಎಂದು ದಶರಥನೆಂದೆನನ ಬಲ 
ವಂದು ಸರ್ವರು ಬರಲು ಪರಿಪರಿ 
ಯಿಂದ ಸಂತವಿಸುತಲಿ ಸೇಳ್ದನು ಪುರವ ಸೇರಪ್ವಿ | 
ತೆಂಬೆತಾಯ್ದಳ ತೊರೆದು ಬಾಳುವ 
ಹೆಂಡೆಗಳು ನಾವಲ್ಲ ಲೋಕದ 
ತಂದೆತಾಯ್ಗಳು ನಿಮ್ಮ ತೊರೆದಿನ್ನೆಲ್ಲಿ ಹೋಗುವೆವು lls] 


ತೆರೇಣಿ ಮುಳುಗಲು ಪಶ್ಚಿ ಮದಿ ಹೆರಿ 
ಚರಣಯುಗಳವ ನೆನೆದು ಸರ್ವರು 
ಮರೆತು ದೇಹೆವ ಮಲಗಿದರು ಫಿದ್ರೆಯಲಿ ಸರವಶದಿ | 
ಎರಡು ಯಾನುವ ಕಳೆದು ಮಂತ್ರಿಯ 
ಕರೆದು ರಘುಪತಿ ತೊಳಲಿ ರ 
ಲರರೆ ಪುರಜನರಿವರು ಮರಳಲಿ ಬೇಗ ಪುರಕೆಂದ [೫೫1 


೨.೨೨ 


ಶ್ರೀ ತುಲಸೀ ರಾಮಾಯಣ 


ನಿದ್ದೆಯಲಿ ಮೈಮರೆತು ಮಲಗಿಹ ' 
ರೆದ್ದ ರಾಜೊಡೆ ಬಿಡರು, ತೇರನು 
ಸದ್ದು ಮಾಡದೆ ನಡೆಸು ಹೊಗುವೆವು ಶೀಘ್ಪದಲಿ ಬನನ | ` 
ಉದು ೨ ಶುಟುತನಮಲ್ಲ ಹಳುವದೊ. 
ಛದ್ದು. ಬದುಕುವರಲ್ಲ ನಗರದೊ' 
ಳಿದ್ದರಾದೊಡೆ ಮತ್ತೆ ಕಾಂಬೆನು ನಡೆಸು ರಥವೆಂದ  1೫೬॥ 


ಮೂನಕರೇರಲು ರಥವ ಹೆರಿಸಿದ 
ಸಾವಧಾನದಿ ಮಂತ್ರಿ ಜನ ನಿ ಂ 
ದ್ರಾವಶದಿ - RIS ಚಕ್ರದ ಜಾಡು ತಿಳಿಯೆಜೊಲು | 
ನೀವ ಮರಳಿದನೆಂಬ ಬಗೆಯಲಿ 
ಧಾವಿಸುತ ಪುರಕೆದುರು ಮತ್ತಾ 


'ಪಾವನನ ಕೊಂಡೊಯ್ದ ಜನಕೆ ಸುಮಂತ್ರ 'ಗುಪ್ತದಲಿ 18೬॥ 


ಬೆಳಗೆ ರನಿ ಪೂರ್ವದಲಿ ಕಣ್ಣೆರೆ 
ದಲಘುಮತಿ ರಘುಪತಿ ಯ ಕಾದೆ 
ಕಳವಳಿಸಿ ರಥಮಾರ್ಗವನುನೋಜುಕ ಪು ಸೇರಿದರು | 
ಅಳಲುತಲಿ ಕಂಗೆಟ್ಟು ತೊಳಲುತ 
ಬಳಲಿ ನಿದ್ರೆಯ ಬೈದು ರಘುಪತಿ ೫ 
ಹಳುವಕ್ಕೆದಿದ ತೊರೆದು ಸರ್ವರನೆಂದು ಮರುಗಿದರು, ॥೫೮॥ 


ಮುಂದೆ ಬದುಕಿರಲೆಮಗೆ ದಶರಥ 
ನಂದೆನನು ದರುಶನವನೀಯುವ 
ರಿಂದು ಮರಣವನ್ಸೆ ದೆ ದರ್ಶನಲಾಭ ಸಂದೆಪುಜಿ ?! 
ತಂದೆ ಸಿಂಹಾಸನದ ಮೆರೆವುದೆ 





ನಿಂದು ನೋಡುವ ಸುಕ್ಸತ ಬರಲೆಮ 


ಗೆಂದು ಜೀವವ ಹಿಡಿದರು ಭಕ್ತೋತ್ಕಮರು ಕೊರಗಿ pT 


ಅಯೋಧ್ಯಾ ಕಾಂಡ ೨೨. 


' ರಾಮದರ್ಶನೆ ಬಯಕೆಯಿಂ ವ್ರತ 
ಹೋಮ ಫಿಯೆಮೋಪಾಸನಂಗಳ 
ಪ್ರೇಮದಲಿ ನರನಾರಿಯರು ಭಕ್ತಿಯಲಿ: ಚರಿಸುವರು | 
ಶ್ರಿ ಸ ವಿರಹ ದುಃಖದಿ 
ಭೂಮಿಯೇ ಕೊರಗುತಿರೆ ಸರ್ವರು 
ರಾಮನಾಮಾಮೃತವ ಸವಿಯುತಲಿಹೆರು ಸಂತತವು lla oll 


ವಿಶ್ರಾಮ ೭ 


ಸೂ ಒಲಿದು ಗುಹೆನೊಡಗೂಡಿ ರಾತ್ರಿಯ 
ಕಳೆದು ರಘುಪತಿ, ಪುರಕೆ ಮಂತ್ರಿಯ 
ಕಳೆಂಜ, ಮೂವರು ಮುದದಿ ಗಂಗಾನದಿಯ ದಾಟಿದರು 


ತುಂಗ ವಿಕ್ರಮರಿರ್ವ ಸೋದರ ' 
ರಂಗನಾಮಣಿ ಮಂತ್ರಿ ವೆರಸುತ 
ಶ್ರ ಸ ಂಗಬೇರಪುರವನು ಸರಕು ರಥದ ಪಯಣದಲಿ | 
ನಿಂಗರದಿ ಹೆರಿಯುತಿಹೆ ಪಾವನ 
ಗಂಗೆಗಭಿನಮಿಸಿದರು ನಾಲ್ವರು | 
'ಮಂಗಳೆಯ ಬವ ನ ರಘುರಾಮ all 


ಮಿಂದು ತೀರ್ಥವ SE ಕುಸುಮಗ 
ಳಿಂದ ಪೂಜಿಸಿ ನೆನೆದು ಕೀರುತಿ 
ವೈಂದಮಂ ಹೊಗಳುತ್ತ ಮಾರ್ಗಾಯಾಸ ಕಳೆಯುತ್ತ | 
ಆಂದು ವಿಶ್ರ ಮಿಸಿಕೊಳುತಿರಲರ 
ಜಡ ಬಂದಿಹುದನರಿಯುತೆ 
ಲಂದದಿಂ ನಡೆತಂದ ಶಬರನೃ ಪಾಲ ಗುಹಕೊಲಿದು ೨1! 


೨.೨೪ 


ಶ್ರೀತುಲಸೀ ರಾಮಾಯಣ 


ಬಂದು ಕಾಣಿಕೆಯಿತ್ತು ಚರಣ 


ಆ 


ದ್ದೆ ಂದ್ರೆ ಗಳ ವಿಡಿಯುತ್ತ ದರ್ಶನ 


ದಿಂದ ” ಹೊಂಪುಳಿಯೋದ. ಪರಿಜನಸಹಿತೆ ಸ | 
ಬಂದ ಗುಹೆನಂ ಮನ್ನಿಸುತಲರ 

ವಿಂದನಾಭನು ಕುಶಲವೇ ಸಖ 

ನಿಂದು ನಿನ್ನನು ನೋಡಿ ಸಂತಸನಡೆದೆ ತಾನೆಂದ ' Ils. | 


ಚರಣ ದರ್ಶನ ಮಾತ್ರದಲಿ ಸುಖ 
ದೊರೆತುದ್ಬೆ ತವ ಕರುಣವೊಂದಿರೆ 
ಧರೆಯೊಳಾವುದು ಕಷ್ಟ ಸಕಲವು ಕರತಳಾಮಲಕ | 
ಚರಣ ಭೃತ್ಯರು ನಾವು, ನಮ್ಮಾ 
ಧರಣಿ ಸಂಪದ ನಿನ್ನದೈ ಸ್ತ್ರೀ 
ಕರಿಸಿ ಕೃಷೆಮಾಡೆಂದು ಹಣೆಚಾಚಿದನು ಹೆರಿಸದದಿ - |೪| 


ಅನ್ನಘ, ನಗರವ ಹೊಕ್ಕು ಪಾವನ 
ವೆನಿಸು, ಸಿಂಹಾಸನವು ನಿನ್ನದು 
ವನಜ ಪದಗಳ ಸೇವೆಯೊಂಡೇ ಸಾಕು ತನಗೆನಲು | 
ಜನಕನಾಣತಿಯಿಂದ ವನದಲಿ 
ಮುನಿಯೊಲಾಂ ಹೆದಿನಾಲ್ಪು ವತ್ಸರ 
ಅನುಜಸೆತಿವೆರಸುತ್ತಲಿರುವೆನು ಬಾರೆನಾಂ ಪುರಕೆ 11೫11 


ಹರಿಯ ಮಾತಿಗೆ ಮರುಗಿದನು ಗುಹ 
ಪುರವ ಹೊಗದ]ವ್ರತವ ತೊಟ್ಟರೆ 
ಮರುನುಡಿಯನಾಡದೆಯೆ ರಚಿಸಿದನೆಲೆವನೆಯನೊಂಡೆ | 
ಎರಗಿ ಪದಕಮಲದಲಿ ಕಾಣಿಕೆ 
ಸುರಿದು, ಫಲಮೂಲಗಳನರ್ಪಿಸಿ 
ತೆರಳಿದರು ಪುರಜನರು ರಾಮನ ಗುಣನ ಹೊಗಳುತ್ತ  0೬॥ 


ಅಯೋಧ್ಯಾ ಕಾಂಡ ೨೨೫ 


ಎಳೆಯ ಮಕ್ಕಳನಿವರ ಹಳುವಕೆ 
ಕಳುಹಲೆಂತೊಡಬಟ್ಟಿರೋ ಮನ 
ವೊಲಿದು ತಾಯ್ತಂದೆವಿರ ಹೊಗಳಲೆಯೆಂದಳೊರ್ವ ಸಖಿ | 
ಕಳುಹಿ ವನವಾಸಕ್ಕೆ ದಶರಥ 
ನೊಳಿತಗ್ಗೆ ದನು ದೈವದರ್ಶನ 
ಸುಲಭವೇನಘಟಿತವಲಾ ಕೇಳೆಂದಳೊರ್ವಸಖಿ: 11೭.1 


` ಮಾಡಿ ಕುಶಕಸಲಯೆದೆ ಹಾಸಿಗೆ 
ಕಾಡಮೌನವ ಹೀಳಿ ಬೇಡರು 
ಹಾಡಿದರು ರಘುಪತಿಯ ಗುಣಗಾನವನು ಮಾಡುತ್ತ | 
ಮಾಡಿ ಸಂಧ್ಯಾವಂದನವ ಹೆರಿ 
ನೋಡಿ ಸಂತಸದಿಂದಲನರೊಡ 
ಗೂಡಿ ಫಲಮೂಲಗಳ ತಿಂದನು ಸಾಮರಾಗದಲಿ Hesll 


ಕ 


ಪವಡಿಸಲು ಹೆರಿಯಂದು ಲಕ್ಷ್ಮಣ 
ನವನಡಿಗಳೊತ್ತಿದನು ಪಯಣದ 

ಬವಣೆಗಳ ಪರಿಹರಿಸಿ ಭಕುತಿಯ ಸೇವೆಯನ್ನೆಸಗಿ | 
ಅವನಿಜಾಪತಿ ನಿದ್ರಿಸಿದ ನೀ 

ಪವಡಿಸೆಂದನು ಮಂತ್ರಿಯನು ಮಾ 

ಧವನ ರಕ್ಷೆಗೆ ತರಳ ವೀರಾಸನದಿ ಮಂಡಿಸಿದೆ lel 


ಕರೆಸಿ ಸುಭಟರನಿರಿಸಿ ಸುತ್ತಲು 
ಭರಡೊಳಾ ರಾಘವನ ರಕ್ಷೆಗೆ 
ಶರಧನುವ ಹಿಡಿಯುತ್ತ ಲಕ್ಷ್ಮಣನೆಡೆಗೆ ಗುಹ ಬಂದೆ | 
ಅರರೆ ಮೃದು ತಲ್ಪದಲಿ ನಿದ್ರಿಪ 
ಪರಮಪುರುಷಂಗೀ ವಿಧಿಯಕಟಿ 
ಅರಮನೆಯ ಸೌಭಾಗ್ಯ ಮರೆತನೆಯೆಂದನಾ ಗುಹೆನು ॥೧೦॥ 
1% 


೨.೨೬ 


ಶ್ರೀ ತಂಲಸೀ ರಾಮಾಯಣ 


ಶ್ರೀಪತಿಯ ಮಾಯೆವಿದ, ದಶರಥ 
ಭೂಪತಿಗೆ ಮಗನಾಗಿ ಲೋಕದ 
ತಾಸಗಳನನುಭವಿಸೆ ವೈರಾಗ್ಯೋಪದೇಶದಲಿ 
ತಾಸಸರ ಪರಿಜಿಂದ ಲೋಕದ 
ರೋಪಗಳನೊರೆಸಲೈ ಮೃದು ಸ... 
ಲ್ಲಾಪ ತೃಪ್ತನು ಬಂದನೇ ಕರುಣಿಸಿದನೇ ನಮ್ಮ 


' ಧರೆಯ ಸೃಷ್ಟಿಸಿ ಸಲಹುತುಪಸಂ 
ಹೆರಿಪ ಸೀತಾಮಾತೆ ನಮ್ಮನು 
ಕರುಣದಿಂದಲಿ ನೋಡಲಿಲ್ಲಿಗೆ ನಡೆದು ಬಂದಿಹೆಳೆ | 
ಸಿರಿಗೆ ಸಿರಿ ಬೇಡಾಯ್ತು ಕಾಡಿಷ 
ಸಿರಿಯೆ ಮೆಚ್ಚಿದಳೇಕೆ ದೇವಿಯ 
ಕರುಣವೆನಿತೋ ತನ್ನ ಭಕ್ತರೊಳೆಂದನಾ ಭೂನ 


ಮಂದಮತಿಯಾ ಕೇಕಯಾತ್ಮಜಿ 
ಸೆಂಡುದೇ ವರಗಳ ಫಲಂಗಳು 
ಬಂಧುಕೃತ್ಯದ ಮಾತು ಭರತಂಗೊಫ್ಪಿತೇನಕಟ | 
ಇಂದು ಕಾಡಿಗೆ ಕಳುಹಿ ರಘುಕುಲ 
ನಂದನರ ತಾಂ ಮೆರೆವಳೇ ಸತಿ 
ಯೆಂದನಾ ಗುಹೆ ಮನದ ದುಃಖದಿ ಬೆಂದು ಲಕ್ಷ್ಮಣಗೆ 


ಇದುವೆ ಬಯಲ ಭ್ರಾಂತಿ ಕನಸಿನೊ 
ಳದುಭುತವ ಕಾಣುತ್ತ ಶಕ್ರನ 
ಪವವಿಯೆಮ ಹಡೆವಂತೆ ತಿರುಕನು ನಿದ್ರೆಮರೆಯಲೈ 
ಪದವು ಹೋಯ್ಕೆಂದಳಲುವನೆ ಮನ 
ವದಕೆ ಬೇಸರವಡದು ಸುಖದುಃ 
ಖದಲಿ ಸೆಳಿನುದು ಕರ್ಮಮಿಥ್ಯಮಿದೆಂದ ಸೌಮಿತ್ರಿ : 


lanl 


1೧೨! 


1೧೩ 


೧೪! 


ಆಂಯೋಧ್ಯಾ ೫೦ಡ ಪಿಶಿಷಿ 


ಒಡನೆ ನಿದ್ರಿಸುತಿರಲು ಸರ್ವರ್ಕು 
ಪಡೆಯೆ ಪರಮಾರ್ಥವನು ಯೋಗಿಯು 
ಇಡನೆನಿಸಿ ಸುಜಾ ನಿ ಜಾಗ್ರ ತನಾಗಿಹನು ಸತತ | 
ಪೊಡನಿಯುದರಡೊಳಿಟ್ಟ ಜೇತಾ 
ಗಡವಿಯೊದೆತನಮೆಂಬ ತಿ 
ಬಿಡು ಮನೋವ್ಯಥೆಯಿವನ ಲೀಲಾನಾಟಿಕಮಿಡೆಂಡ 1೧೫! 


ಸ್ಮರಿಸಲಿವನಂಥ್ರಿ ಗಳನರ್ಚಿಸಿ 
ಭರದಿ ಸೇವಿಸೆ ಮೋಹವಳಿವುದು 
ಹೆರಿಯು ಮುಕ್ತರ ಮಾಡಿ ಸೇವಾಸಕ್ತರಂ ಪೊರೆವ | 
ಪರಮ ಘನನೀ ಚರಿತೆ ಹೃದಯದೊ ` 
ಳರಿದು ಲೋಕಭ್ರಮೆಯನರಿವುದು 
ಚರಣ ಕಮಲವನಂಬಿ ರಾಮನ ಭಜಿಸು: ನೀನೆಂದ 1೧೬॥ 


ಕಳೆದರಾ ನಿಶಿ ರಾಮಕಥನದಿ 
ಬೆಳಕು ಹರಿದುದು ಮಂಗಳಪ್ರದ * 
ಹೊಲಿದು ಕಣ್ಣೆರೆಜಿದ್ದ ರ್ವದಿ ನೇಸೆರುದೆಯಿಸಲು | 
ತೊಳೆದು ಮುಖದ ನನು ಗಂಗೆಯೊ 
ಳಿಳಿದು ಮಿಂದನು ನಿತ್ಯ ಕರ್ಮವ Kl 
ನಳವಡಿಸುತಿಷ್ಟಾರ್ಚನೆಯ ಮುಗಿಸಿದ ರಾಮಚಂದ್ರೆಮನು ೧೭! 


ವಟಿತರು ಕ್ಷೀರವನು ತರಿಸುತ 
ಜಟಿಯ ರಚಿಸುತ ಲಕ್ಷ ಗೆ 
ಜಟಿಯ ಕಟ್ಟಿ ದ ಕೈಕನಿ್ತಿ ಹ ನುಡಿಯ ಹಾಲಿಸಲು | 
ಲಟಕಟಿಸಿದರು ಮಂತ್ರಿ ಮನದೊಳ 
ಘಟತನಿದಕಟ ಸಾರ್ವಭೌಮಗೆ 
'ಜಟಿಯೆ ವಲ್ಯಲ ವಸನವೇ ಸುಡು ವಿಧಿಯ ಕೃತಿಯೆಂದ Mell 


ವಿಪಿಲ 


ಶ್ರೀ ತುಲಸೀ ರಾಮಾಯಣ 


ಮುಗಿದು ಕರಗಳನೆಲೆ ತಠಘೂತ್ಕೆಮ 
ಹಳುವಕಟ್ಟದನೆನ್ನ ಭೂಪತಿ 
ತಿಲಕ ನಿಮ್ಮನು ರಥಡೊಳೇರಿಸಿಕೊಂಡು ಬಾಯೆಂದು | 
ಹಲವು ಸರಿ ನುಡಿದಿಹನು ಗಂಗಾ 
ಜಲದಿ ಮಜ್ಜ ನಮಾಡಿ ಬರಲೆ 


ನಿಕೆಗೆ ಸುತರೆಂದೊರೆದ ಕ್ಲಪೆಮಾಡೆಂದನಾ ಸಚಿವ... 1೧೯॥ 


ಮರಳು ನೀ ಪುರಕಿನ್ನು ತಾತನು 
ಪರಮ ದುಃಖದೆ ನವೆವನವನಂ ೆ 
ಪೊರೆವುದ್ಬೆ ಪಿತೃ ವಚನ ಪಾಲಿಸಲೆನಗೆ ನೇಮವಿರೆ | 
ಪುರವ Ko ಕೈಕೆಯೊ 
ಳೊರೆದುದೇಂ ಹದಿನಾಲ್ಕು ವತ್ಸರ 


ಚರಿಸುವೆನು ವನವಾಸವೆಂದೊರೆದೀಗ ದೂರುನೆನೆ ॥೨೦॥ 


ತಾಶನಾಶೀರ್ವಾದ ತಾಯಿಯ 
ಪ್ರೀತಿ ಸೆಕೆಯ ವಚನ ಸುಜನ 
ವ್ರಾತೆದಂತೇಕರಣ ಹಳುವದೊಳೆಮ್ಮ ಕಾಯುತಿರೆ | 
ಭೀತಿ ಬೇಡಿನ್ಸೇನು ಮರಳ್ಳೆ 


`ನೀತಿಯೊರೆದಾ ನೃ ಪಗೆ- -ಮಕ್ಕಳು 


ಸೋತುದಿಲ್ಲೈ ಸಖದೊಳಿ ಹೆರೆಂಜೊರೆದು ಸಂತವಿಸು ol 


ಧರುಮ ಸತ್ಯಕೆ ಶಿಬಿದಧೀಚಿಯು. 
ವರ ಹರಿಶ್ಚಂದ್ರ ನೃಪ ನಾವಾ 
ಪರಿಯ್ದ ದುಃಖಕ್ಸೇಶಗಳನನುಭವಿಸಿದರು ಜಗದಿ | 
ಪರಮ ಭಕ್ತನು ರಂತಿಜೀನನು 
ಸುರವಿರೋಧಿಯು ಬಲಿಯು ನಾನಾ 


ಪರಿಯ ಸಂಕಟಿಗಳನು ಹಾಯ್ದರು ಸತ್ಯವೊಂದುಳುಹೆ. 1೨೨ 


ಅಯೋಧ್ಯಾಕಾಂಡ 


ಸತ್ಯದೊಲು ಸದ್ಧರ್ಮ ವಾವುದು 
ನಿತ್ಯ ನಿಗಮಾಗಮ ಪುರಾಣ 
ಸ್ತುತ್ಯಮಾಗಿರೆ ಸುಲಭದಿಂದದ ಸಾಧಿಸುವೆನಾನು | 
ಸತ್ಯಮಂ ಬಿಡಲಾರೆ ಲೋಕದೊ 
ಳತ್ಯಧಿಕ ದುರ್ಯಶವು ಕಾಡುತ 
ನಿತ್ಯನರಕದೊಳೆಳೆವುದೆನ್ನನು ಮಂತ್ರಿ ಕೇಳೆಂದ . ೨೩. 


ಜನಕನಂ ಸಂತವಿಸು ದುಃಖದಿ 

'ತನಯಗೋಸುಗ ಹಲುಬದೊಲು ನೀ 

ನನಘ' ನಿರ್ಮಲ ಚರಿತೆವೊಕೆವುತ ಸಲಹು-ಮರಳುನೆನು | 
ಜನನಿಗಿತ್ತಿಹೆ ನುಡಿಯ ಪಾಲಿಸಿ 

ಜನಕನಡಿಗಳ ಸೇರ್ವೆ ಶೀಘ್ರದಿ 

ವಿಮುತ ನೀ ನಡೆಯೆನಲು ತಲೆಬಾಗಿದನು ಮಂತ್ರೀಶ 11೨೪! 


ತಿಳುಹುವುದು ಜಾನಕಿಗೆ, ರಘುಪತಿ, 
ಲಲನೆ ಮರಳಲಿ ಪುರಕೆ ಜನಸತಿ 
ಯೊಲವಿನಿಂ ಸೇವಿಸಲಿ ಪಾಲಿಸು ಭೂಪನಾಣತಿಯ | 
ಜಲಜಮುಖಿ ಬಾರದಿರೆ ಜೀವವ 
ಕಳೆವನಾ ಭೂಪಾಲ ನಗರಕೆ 


೨೨೪ 


ಕಳುಹು ಸೀತೆಯ ಸಲಹು ಮಾತಾಪಿತರ ನೀನೆಂದ 11೨೫ , 


ಸರಮ ಕರುಣಾಮಯ ವಿವೇಕಿಯೆ 
ನೆರಳು ತನುನಂ ತೊರೆಯೆಲರಿವುದೆ 
ತೊರೆಯ ಬಲ್ಲುಹೆ ಕಾಂತಿ ಸೂರ್ಯನ ತಿಳಿದು ಪೇಳಿನಗೆ | 
ಉರವ ಬೆಲ್ಲಿಂಗಳು ಶಶಾಂಕರ 
ತೊರೆಯೆ ಶಕ್ಯವೆ ಹೂವ ಪರಿಮಳ 
ತೊರೆಯಲಾಪುದೆ ಪತಿಯ ತೊರೆವೆನೆಯೆಂದಳಾ ಸೀತೆ... 1೨೬! 


ತಿಕ್ಕಿ 


ಶ್ರೀ ತುಲಸೀ ರಾಮಾಯಣ 


ಮನ್ಸಿಸೆನ್ನನು ಮಂತ್ರಿ ರಾಮನ 
ಸನ್ಫಿಧಿಯೆ ಸುಖನೆಲೆಯು ಮಿಕ್ಕಿನ 
ಬನ್ನಣೆಯ ರಾಜ್ಯದಲಿ ಬಾಳುವ ಬಗೆಯೆ ನಾನರಿಯೆ ಓ 
ಎನ್ನ. ಜನಕನ ನಿಲಯ ಮೇಣೆನ _ 
ಗಿನ್ನು ಮಾವನ ನಿಲಯ ಪತಿ ಸಂ 
ಪನ್ನ ನಿಲ್ಲದ ಮೇಲೆ ನಾರಕಮೆಂದಳಾ ಸೀತೆ ‘ lsel} 
ಮಾವನರಮನೆ ಸಗ್ಗ ಕಂ ಮಿಗಿ 
ಲಾ ವಿಡೇಹೆನ ಭವನ ಭುವನಜೊ 
ಳಾವಗುಂ ದೊರೆಯದಿರೆ ದೊರೆಯಿತ್ತೆನ್ನ ಪುಣ್ಯದಲಿ | - 
ಶ್ರೀವರನ ರಘುರಾಮಚಂದ್ರ ನ 
ಪನೆನನಾಂಫಿ, ಸರೋಜ ಸನ್ನಿಧಿ | 
ಗಾವ ಜಗ ಮ ಪೇಳೆಂದಳು ವಿಶಾಲಾಕ್ಷಿ ॥೨೮!1॥ 


ಲೋಕರಕ್ಷಕನೆನ್ನ ರಮಣನ 
ನೇಕ ಭುವನವನುದುರದೊಳಿಡುತ 
ಸಾಕುವೀ ಪ್ರಭುಷಾದ ಮೂಲವ ತೊಕೆದು ಬಹೆನೆಂತು | 
ಮೂಕರಾದೆಮಗೀತನೇ ಗತಿ ಭಯ. 
ಮೇಕೆ ಮೈದುನನಂಗ ರಕ್ಷಣೆ 


. ಸಾಕು ನೀ ನಡೆ ಮರುಗಬೇಡೆಂದಳು ಸರೋಜಾಕ್ಷಿ 1೨೯1 


ಅತ್ತ ದಶರಥನಿತ್ತ ರಘುಪತಿ 


 ಚಿತ್ತವನು ಸೆಳೆಯುತಿರೆ ವರ ಸಚಿ 


ವೋತ್ತಮನು ಬೆರಳಿನಲಿ ದೃಗುಜಲ ಮಿಡಿದು ಸಿಂದಿರಲು | 
ಸತ್ಯಕೋಸುಗ ಕೆಲವು ದಿನಗಳ ಗ 
ವಿತ್ತ ಕಳೆವೊಡೆ ದುಃಖಮೇತಕೆ 

ಚಿತ್ತ ಕೊಂಕಿಸದಿನ್ನು ಫೀ ತೆರಳೆಂದೆ ದಾಶರಥಿ 1೩.೦! 


ಆಯೋಧ್ಯಾಕಾಂಡ 


ತಳುವಿದೊಡೆ ನೃಪನಸುವ ತೊರೆವನೊ 
ಹೆಳುವಕಟ್ಟಿಜಿನೆಂದು ಮುರಿವನೊ 
ಲಲನೆ ಗೆದ್ದ ಫೆ ನ್ಸಸನ ಸಿಂಹಾಸರವ ಬಯಸುತಲಿ | 
ತಿಳಿವೆನಿವ ಹದಿನಾಲ್ಕು ಭುವನಗ 
ಳೊಲಿದು ಸೃಷ್ಟಿಸಿ ಪೊಕೆದು ನುಂಗುವ 
ಜಲಜನಾಭನ ಮಾಯೆ ದುಃಖವನೊಡ್ಡಿ ತೆನಗೆಂದ ೩೧॥ 


ರಾಮನಂ ನೋಡುತ್ತೆ ಕುದುರೆಗ 
ಛಾ' ಮಹಾತ್ಮನ ತೆಗೆದು ಪುಳುಕದಿ 
ರಾಮನಿಲ್ಲದ ರಥವನೆಳೆಯಲು ಬಾರದಿರೆ ಕಂಡು | 
ರಾಮ ಕರುಣದಿ ಚಪ್ಪರಿಸೆ ಹೊರ 
ಟಾ ಮಹೀಪತಿ ಪುರವ ಸಾರಿದು 
ವೀ ಮೃಗಾದಿಯ ಭಕ್ತಿಯೆನಿತೋ ಡೇವನಂಘ)ಯಲಿ 1೩.91! 


' ಮುಂದೆ ಗಂಗಾನದಿಯ ದಾಟಿಲು 
ತಂದು ನಿಲಿಸಿದ ನಾವೆಯಂ ಗುಹ | 
ನಂದು ಭಕ್ತಿಯ ಮನದೊಳಂಬಿಗ ನೋಡಿ ರಘುವರನ 1 
ತಂದೆ ನೀನನುಸನಿತ ಮಹಿಮನು 
ಒಂದೆ ಮೂರಡಿ ನೆಲನನಳೆಯುತ 
ರೊಂದು ಪಾದದಿ ಕೊಂಡೆ ಭುವನವನೆಲ್ಲ ನೀನೆಂದ ೩! 


ಪದರಜವ ಸೋಕುತಲಿ ಕಲ್ಲನು 
ಸುದತಿಯೆಸಗಿದ ದೇವ ಸಿನ್ನೀ 
ಪದವು ಸೋಂಕಿದೊಡೆನ್ನ ನಾವೆಯ ಸರಿಯದೇನಹುದೊ 
ಮೊದಲು ಪದರಜವೊರೆಸಿ ಜಲದಲಿ 
ಮುದದೊಳೇರಿಸಿ ನಿನ್ನನೊಯ್ದೆನು 


ಪಡುಮನಾಭನೆ ಕರುಣಿಸೆನ್ನಲು ಮೆಚ್ಚಿದನು ರಾಮ lle. I! 


೨೩೪ 


ಪಿಪ್ಲಿ೨ 


ಶ್ರೀತುಲಸೀ ರಾಮಾಯಣಂ 


ತಂದು ಗಂಗಾಜಲವ ಹರುಷದ 
ಲಂದು ಹೆರಿಸದಪದ್ಕೆ ತೊಳೆದಾ | 
ನಂದೆಲಹರಿಯೊಳಂಬಿಗನು ಕುಣಿಕುಣಿದ ಭಕ್ತಿಯಲಿ | 
ಬಂದುದುಂಗುಬದಿಂದ ಸುರನದಿ 
ಯಿಂದು ರಾಮನ ಸೇವೆಗಾಯ್ತಿದು 
ತಂದೆ ರಕ್ಷಿಸು ರಕ್ಷಿಸೆಂದನು ಹರಿಯ ಪದೆಕೆರಗಿ - llassll 


ಭವ ಸಮುದ್ರವ ದಾಟಿಸುವ ಹರಿ 
ದಿವಿಜನದಿಯನು ನೌಕೆಯಲಿ ದಾ ಘು 
ಯುವನು ಗಡ ಪಾದಡೊಳು ಗಂಗೆಯ ಪೆತ್ತ ಪಾವನನು | 
ಅವರನೊಯ್ದಂಬಿಗನು ದಾಟಸು " 
ತವನಿಜಾಪತಿಯಂಘ್ರಗೆರಗ ' 
ಲ್ವವನೆ ಸೀತಾಕರದ ಮುದ್ರಿಕೆಯಿತ್ತ ಮುದದಿಂದ laa ll 


ನಿನ್ನ ನೋಡಿದೆನೆನ್ನ ಪುಣ್ಯದಿ 


`ನಿನ್ನ ಸೇವೆಯು ಲಭಿಸೆ ಕೊಳ್ತಿನೆ 


ಸನ್ನುತ ಶ್ರೀಮೂರ್ತಿಯಿಂ ಬಾಡಿಗೆಯ ಧನವಿನ್ನು | 


ನಿನ್ನ ನಾಮಸ್ಮರಣೆ ಸಂತತ 


ನಿನ್ನ ಚರಣ ಸರೋಜ ಪೂಜೆಗ 
ಳನ್ನು ಕರುಣಿಸು ತಂಜೆಯೆಂದೆರಗಿದನು ಹರಿಪದಕೆ 1೩೬/1, 


ಪರಮ ಭಕ್ತನು ನೀನು ಮೆಚ್ಚಿದೆ 
9 
ಸುರನದಿಯ ದಾಟಓಸುತ ಬಳಲಿದೆ | 
ಚರಣಯುಗಳವ ತೊಳೆದು ಮಹಿಮೆಯ ಕೊಂಡೆ ನಿನಿಸದಲಿ | 
ಹೆರಸಿದೆನು-ಹೋಗೆಂದು ಕಳುಹಿದ | i 
ಪರಿಪರಿಯೊಳಾ ನದಿಯ ಹೊಗಳುತ' 
ಲಿರುವ ಸೀತಾರಾಮಚಂದ್ರನು ಸಂತಸದ: ಮನದಿ 11೩೮॥ 


ಅಯೋಧ್ಯಾ ಕಾ೦ಡ' ಎಿಶ್ಟಿಷ್ಟಿ 


ವಿಶ್ರಾಮ ಆ 

ಹೊ॥ ಕಡೆದು ಭಾರದ್ವಾಜ ಹುಹಿವರ 

ನಡಿಗಳಲಿ ವಾಲ್ಮೀಕಿ ಮುವಿಪತಿ 
ಯಡೆಯ' ಸೇರುತ ಚಿತ್ರ ಕೂಟಾಚಲಕೆ ಹೆರಿಬಂದ ॥ 


ಮಾಡಿ ಗಂಗಾಸ್ನಾನ ಪೂಜೆಯ 
ಮಾಡಿ ಮೂವರು ಮಂಗಳವ ನೀ 
ಸೀಡೆನುತ ವರ ಬೇಡಿದರು ಸುರನದಿಯ ಕೈಮುಗಿದು | 
ನೋಡದೆಮ್ಮಯ ಹೆಚ್ಚು ಕುಂದನು 
ನೀಡು ತಾಯೆ ಮನೋರಥೆಂಗಳ 
ಬೇಡುವೆನು ಹೆರಸೆಂದು ಹೆರಕೆಯ ಪಡೆದಳಾ ಸೀತೆ lll 


ಮುಂದೆ ರಾಮನು ನಡೆವ ಪಯಣದೊ , 
ಕೆಂದು ಗುಹೆ ಕರಮುಗಿದು ಭಕ್ತಿಯೊ 
ಇೆ೦ದ ಕರುಣಾನಂದಮಯ ರಘುರಾಮ ನಿಸ್ಸೀಮ 8 
ಇಂದು ತೊರೆಯದಿರಿನ್ನ ಜೊತೆಯಲ್ಲಿ 
ಬಂದು ಸೇವೆಯ ಸಲ್ಲಿಸುವೆ ಜಿಲು 
ಪಂದ ಸರ್ಣಕುಟೀರ ಕಟ್ಟುವೆ ನೀಥಿರುವ ವನದಿ loll 


_ ತೋರಿ ವನಮಾರ್ಗಗಳೆನಾಯಸ 
ವಾರಿಸುವೆನಸುರಾರಿ ಭುಜದೊಳ 
ಗೇರಿಸುತಲೊಯ್ಯುವೆನು ಮೂವರ ವನದಿ ತಾನೆಂದ | 
ಆರು ನಿನ್ನಂದದಲಿ ಸಖರೆಮ 
ಗಾರು ಬಂಧುಗಳಾದೊಡೆಲೆ ಗುಹ 
ಬಾರದಿರು ನಮ್ಮೊಡನೆ ರಾಜ್ಯವನಾಳು ನೀನೆ ದ: !೩॥ 


೨೩೪ 


ಶ್ರೀ ತುಲಸೀ ರಾಮಾಯಣ 


ಭರತ ಲಕ್ಷ್ಮಣ ಶತ್ರು ಸೂದನ 
ರೆರಕ ನಿನ್ನಲಿ ಮೂಡಿದುದು ಗುಹ 
ತೊರೆಯಲಾರೆನು ಥಿನ್ನನದರಿಂದೆನ್ನೊಡನೆ ಬಾರ | 
ಇರುತ ದಿನಗಳು ನಾಲ್ಕು ಸವೆಯಲು 
ಮರಳು ನಿನ್ನಯ ಪುರಕೆ ರಾಜ್ಯವ 
ಪೊರೆವುದೇ ಸದ್ಧರ್ಮ ರೀತಿಯ ಮರೆಯ ಖಬೇಹೆಂದ್ಕ 


ಕಳೆದರಲ್ಲಿಯೆ ರಾತ್ರಿ ಹರುಷದಿ 


' ಮರುದಿವಸ ಪೊರಮಟ್ಟು ಪಯಣದಿ 


ಚರಿಸಿ ಸೇರಿದರು ಪ್ರಯಾಗವ ತೀರ್ಥರಾಜನನು | 


"ಪರಮ ಘನ ಸುಕ್ಷೇತ್ರ ಮಹಿಮೆಗ 


ಳಿರವ ಮೂವರಿಗೊರೆದು ರಘುಪತಿ 
ವರ ಭರದ್ವಾಜಾಶ್ರಮಕೆ ನಡೆತಂದ ವಹಿಲದಲಿ 


ಘನತೆಗಳ ಬದಿಗಿಟ್ಟು ನೊಸಲನು 
ಮುನಿಸದದಿ ಚಾಚಿದನು ಪದರಜ 
ಪಣೆಯೊಳಿಟ್ಟ ನು ಸುರರುಘೇಯೆನೆ ಹೊಗಳುತಾಗಸದಿ 1 
ಮನದ ಹೆರುಷದಿ ನಗುತಲುಬ್ಬುತ 
ಕುಣಿದ ಭಾರದ್ವಾಜ ರಾಮನ ಎ 
ಕಣುಗಳಿಂ ಸೆಳೆಯುತ್ತ ಹೃದಯದಿ ಬಂಧಿಸಿದ ಬಿಗಿದು 


ಬಂದ ಭಕ್ತರ ಬಂಧು ಹರಿ ತಾ 
ನಿಂದೊಲಿದು ಕರುಣಾಸ್ಪದನು ನಲ 


ವಿಂದ ಶರಣರ ಬಯಕೆ ಸಲಿಸಲು ಬಂದ ನಡೆನಡೆದು | 


ಅಂದಹಲ್ಯಾದೇವಿಯೆಡೆಗೈ 
ತಂದು ಸಲಹಿದ ದೇವನೀ ಪರಿ 
ಜಿಂದ ಬಂದ ವಿಚಿತ್ರನಾಟಕವೆಂದನಾ ಮುನಿಪ 


11 


1೫॥ 


all 


Wal 


ಅಯೋಧ್ಯಾ ಕಾಂಡ ಷಿ ೫ 


ಎರಗಿ ಸತಿ ಸೌಮಿತ್ರಿ ಗುಹೆನ್ನಪ 
ವೆರಸಿ ರಘುಪತಿ ಹೊಗಳಿದನು ರಘು 
ವರನ ಸದ್ದು ಣಧಾಮ ಲೋಕಾಧಾರ ನೀನೆನುತ | 
ಕರದೊಳೆತ್ತುತ ಹೆರಸಿ ನಾಲ್ವರ 
ದರುಶನದಿ ಮುದವಾಂತು ಭಕ್ಕರ 
ಹುರುಹುಡೋರಲು ಬಂದೆ ಕರುಣಾಮೂರ್ತಿ ಶರಣೆಂದ ॥೮॥ 


ರಾಮ ಬಂದಿಹೆನೆಂದು ತಿಳಿದೊಡ ' 
ನಾ ಮಹಾಮಹಿಮನನು ನೋಡಲು 
ಕಾಮಿಸುತ ನೆರೆದು ಪ್ರಯಾಗ ನಿವಾಸಿಗಳು ಭರದಿ | 
ಫ್ರೇಮದಿಂ ತಾಪಸೆರು ಸಿದ್ದರು, 
ಶ್ರೀ ಮನೋಹರ ಮೂರ್ತಿ ದರ್ಶನ 
ಕಾಮನೆಯೊಳ್ಳೆತಂಡು ನಿಂದರು ಮುನಿಸನಾಶ್ರಮದಿ lel) 


ಬಂದೆ ಭಕ್ತರ ಮನ್ಸಿಸುತಲೊಲ 
ವಿಂದ ನುಡಿಸಿದನನಿಬರನು ಮುದ 
ದಿಂದೆ ನಂದಿಸಿ ಕಾಣಿಕೆಯ ಕೈಕೊಂಡು ಹೊಗಳಿದನು | 
ಅಂದಿವಾ ರಾತ್ರಿಯನು ಕಳೆಯುತ 
ತಂದೆಯುದಯಿಸಲೆದ್ದು ಮುನಿಪನ 
ವಂದಿಸುತ ಶೋರೆಮಗೆ ಮುಂದಿನ ಮಾರ್ಗ ನೀನೆಂದ ॥೧೦॥ 


ಲೋಕಗಳ ಸೃಷ್ಟಿಸುವ ನಿನಗೀ 
ಲೋಕದಲಿ ತಿಳಿಯದಿಹ ಮಾರ್ಗವ 
ಕಾಕು ಮಾನವರರಿವರೇ ಸಾಕೇ ತರಾಟವಿಡು | 
ಮೂಕಮಾನವರಂತೆ ನಿನಗಿದ 
ನೇಕ ವೇಷಗಳಾಯ್ತು ವೇದಾ 
ನೀಕವರಿಯದ ನಿನ್ನ ನಿಜವೆಂತರಿವೆ ನಾನೆಂದ lanl 


ಪಿಕ 


ಶ್ರೀ ತುಲಸೀ ರಾಮಾಯಣ 


ಕರೆಸಿ ಶಿಷ್ಯರ ನಾಲ್ವ ರನು ರಘು 


ವರೆಗೆ ಹಳುವದಿ ರ್ಗ ಸು 


kd 


ಭೆರದಿ ಕಳುಹೆಲು ಪೂರ್ವಜನ್ಮದ ಸುಕ್ಸತಮೆಂಜೆನುತ | 


“ಹೆರಿಯ SE ಗೈ 


ದೆರಗಿ ಹೊಗಳುತ ಸುಲಭ ಹಾದಿಗ ಕ 
ಳರಿದು ತೋರುತ ಬರಲು ನಗುಮೊಗದಿಂದ ನೋಡುವನು ೨ 


ಗ್ರಾಮನಿಕಟಕೆ ಬರಲು ನೆರೆದು 


'ಫ್ರೇಮದಿಂ ನರನಾರಿಯರು ಸಿರಿ | 


ರಾಮ್ಕ 'ದರುಶನಮಾಡಿ ಜನ್ಮವು ಸಫಲಮಾಯ್ಕೆಂದು | 
ಭೂಮಿಯೊಳಗುದಯಿಸಲು ದೊರಕಿತು 

ರಾಮ ದರ್ಶನಲಾಭ ಸತ್ಸಲ 

ಘಾನಾ ತಿಯ ಕೆಂಡೆವೆನುತ್ತ ಹೊಗಳಿದರು 1೧೩ _ 


ನಡೆದು ಯೆಮು ನಾತೀರಕ್ಕೆ ದುತ. 
ಲೊಡನೆ ಮುನಿವಟುಗಳನು ಮನ್ಸಿಸಿ 


ನಡೆದು ನೊಂದಿರಿ ಮರಳಿ ಆಶ್ರಮಕೆಂದು ಕಳುಹಿದನು 


ಮಡದಿ ಸಹಿತಾರಾಮ ೫: | 
ಕಡುಮಮತೆಯಲಿ ಹೊಗಳಿ ಯಮುನಾ | 
ಮಡುವ ನಿಜತನು ವರ್ಣದಿಂ ಶೋಭಿಸುವ ವಾರಿಯನು ೧೪! 


ತಿಳಿದು ಯಮುನಾತೀರ ವಾಸಿಗ 
ಳೊಲಿದು ಬಂದರು ಬಿಟ್ಟು ಕಾರ್ಯವ ೬ 
ಸುಲಭ ನಡೆತಂದಿರಲು ಹತ ಮನದೊಳಾತುರೆದಿ 
ನಲಿದು ಸೀತಾರಾಮ ಲಕ್ಷ ನಿ 
ರೆಳೆ ಮೊಗವ ಕಾಣುತ್ತ ಲುಬ್ಬುತ 
ಲಿಳೆಯ ಭಾರವ ಕಳೆವ ಹೆಂಯಿವನೆಂದು ಹೊಗಳಿದರು 1೧೫! 


ಅಯೋಧ್ಯಾ ಕಾಂಡ 


ಕರೆದು ಗುಹನಂ ಮರುಗ ಬೇಡೆ 
ಪುರಕೆ ಮರಳಿನ್ಟೇನು ಹಳುವದಿ ' 
ತೆರಳುವೆವು ವಿತನಾಜ್ಞೆ ಯೆಮಗಿರೆ ಧರ್ಮಮಾರ್ಗದಲಿ | 
ಪರಮ ಸದ್ದುಣಿ ತೆರಳು ಪುನರಪಿ 
ಬರುವ ಮಾರ್ಗದಿ ನಿನ್ನ ನೋಡುವೆ ಕ 
ಪೊರವಡೆನಲು ಹೆಸಾದವೆನ್ನುತ ಪುರವ ಸಾರಿದನು laa ll 


ಪಥಿಕಠರನು ನುಡಿಸುತ್ತ ಪಾಂಥರ 
ತುತಿಗೆ ತಲೆವಾಗುತ್ತ ಚರಣಾ 
ನತರ ಕೃ ಹೆಯೆಲಿ ಮನ್ಸಿಸುತ್ತ ನಗೆಮೊಗದಿ ತ | 
ಪಥವ ಗ ಗುಹೆ ಗಹ್ಟರಂಗಳೆ 
'ಶ್ರುತಿ ಶಿರೋಮಣಿ ಪುಣ್ಯವೆನಿಸಿದ 
ಪತಿತಪಾವನ ಪಾದವೂರುತೆ ನಡೆಯುತಲ್ಲಲ್ಲಿ ೧೭! 


ಅಡವಿಯಲಿ ನಡೆನಡೆದು ಮುಳ್ಳ ಛೆ 
ಲಡಿಯಿಡುತೆ ಸೋರುತಿರೆ ನೆತ್ತರು 
ಮಡದಿ ನೊಂದಿಹೆಳೆಂದು ಮರದಡಿಗಳಲಿ ವಿಶ್ರ ಮಿಸಿ | 
ಒಡಲಿನಾಯಾಸಗಳ ಗಣಿಸದೆ 
ನುಡಿದು ಹಾಸ್ಯೋಕ್ತಿ ಗಳ ಸುಲಭದಿ 
ನಡೆವ ಮೂವರ ಕಂಡು ಪಾಂಧರು ಹಿಗ್ಗು ವರು ನಲಿದು ॥1೧೮॥ 


ಬಂದ ರೇ ಭಕ್ಕರ 
ಬಂಧು ಸಿರಿಯೊಡನೆಮಗೊಲಿದು ನಲ 
ವಿಂದ ಚೀರ. ಜಟಾಮಕುಟಗಳ ಧರಿಸಿ ನಡೆ ನಡೆದು | 
ಬಂದ ಭೃತ್ಯರ ನೆನೆದು ನಿಜರೂ 
ಬಿಂದ ಹೈದಯವ ಸೂರೆಗೊಂಡಾ 
ನಂದವಿತ್ಸ್ನ ಮಹಾಮಹಿಮ ರಘುರಾಮ ನಿಸ್ಲ್ನೀಮ 1೧೯॥ 


ತಿಕ್ಕಿಪ 


೨೩೮ 


ಶ್ರೀ ತುಲಸೀ ರಾಮಾಯಣ 


ಎಂಡು ಪರಿಸರಿಯಿಂದ ಮಹದಾ 
ನಂದದಿಂ ಹೊಗಳುತ್ತ ಪದಕಥಿ 


`` ವಂದಿಸುತ ಮನದಣಿಯೆ ನೋಡುತ ಮೂವರನು ತುತಿಸೆ | 


ವಂದನೆಯ ಕ್ಸ ಗೊಳುತ ನಾರೀ 
ವೃ ೦ಡೆವನು ಮನ್ನಿಸುತ ನಗುತರ 
ನಿಂದನಾಭೆನು ಮುಗುಳುನಗೆಯಿಂದೊಲಿದೆ ಸರ್ವರಿಗೆ 1೨೦॥ 


ಒರೆದನವರಿಗೆ ಲಕ್ಷ್ಮಣನು ರಘು 
ವರನ ಮಹಿಮಾತಿಶಯಗಳ ಮ 
ತೊರೆದ ಸೀತೆಯ ದಿವ್ಯ ಚರಿತೆಯ ಮಂದಹಾಸದಲ | 
ಧಕಿಯ ಮಾತಾಪಿತರು ನನ ಸಂ 
ಚರಿಸಿ ನೋಯುವರೆಂದು ಮರುಗುತ | 
ಸರಮಭಕ್ತಿಯೊಳವರು ನಡೆದರು ರಾಘವನ ಹಿಂದೆ ೨೧1 


ಸುಲಭ ಮಾರ್ಗಗಳರಿದು ಕಾಡಿನ 
ಸುಳಿವುಗಳ ತಿಳಿಯುತ್ತ ಸವಿನುಡಿ 
ಗಳಲಿ ಕಳುಹಿದನವರ ಲಕ್ಷ್ಮಣ ರಾಮನಾಜ್ಞ ಯಲಿ | 
ಅಳಲಿ ವಿಧಿಯನು ಬೈದು ಕಾಲುಗ 
ಳೆಳೆದು ಸೀತಾಧವನ ನೆನೆಯುತ 
ಬಳಲಿ ಹಿಂದಿರುಗಿದುದು ನಿಜನೆಲೆಗಂದು ಜನನಿಕರ ||೨.೨!| 


ಮಾನವಾಕೃತಿಯಿಂದ ದಶರಥ 
ಸೂನುನೆನಿಸಿ ವಿರಾಗಿಯಾಗಿ ನ 
ನೀನ ದರ್ಶನವೀವ ಹೆರಿಗೀ ವಿಧಿಯ ಕಾಣೆವಲಾ | 
ಮಾನಿನಿಗೆ ಮನಸೋತು ಭೂಪತಿ 
ಸೂನುವನ್ನಟ್ಚಿ ದನೆ ದುರ್ವಿಧಿ 
ಯೇಸಗೆಯ್ಯಡು ಜಗದೊಳೆಂದರು ಮನದೆ ದುಖದಲಿ ॥೨೩! 


ಸ ಅಯೋಧ್ಯಾ ಕಾಂಡ ತಿತ್ಲಿ 


ಕೆಲರು. ಭೂಪನ ಹೊಗಳಿದರು ಜನ 
ಈುಲಕೆ ಸೀತಾರಾಮ ದರ್ಶನ | 
ಸುಲಭೆದಿಂದಾಯ್ಮದರ ಬಗೆಯಿಂ ಮನಕೆ ಹಿತೆಮಾಯ್ಕು | 
ಈಲರು ಕ್ಲಿಕೆಯ ಬೈದು ಮಗನಿಗೆ 
ನೆಲನ ಬೇಡುವ ನೆವದಿ ದೇವರ 
ಬಳಲಿಸುವರೇ ಕೆಟ್ಟ ತೆಂದುದು ಸಕಲ ಜನನಿಕರ ||೨೪| 
ದನುಜೆಯೊಬ್ಬ ಳ ಕೊಂದು ಕಾಯ್ತ ನು ಸ 
ಮುನಿಯ ಯಾಗನಸೊರೆಸಿ ಮಾರೀ 
ಇತನ ಸುಬಾಹುವಥಿವನಹಲ್ಯಾ ಸತಿಯನುದ್ಧ ರಿಸಿ 1 
ಧನುವ ಭಂಗಿಸಿ ಪರಶುರಾಮನ 
ಮುನಿಸ ಮುರಿಯುತ ಲೋಕಮೆಚ್ಚ ಲು: 
ಜನಕಜೆಯ ಕರವಿಡಿದೆ ಪಾವನನೆಂದು ಹೊಗಳಿದರು 1.೨೫! 


ವನದ ಬೆಡಗನು ನೋಡಿ ನಗುತಿಕ್‌ 
ಜನಕಜೆಯ ಬಳಲಿಕೆಯನರಿಯುತೆ 
ಮನವೊಲಿದ ಕತೆಯೊಕೆದು ತಡೆದಲ್ಲಲ್ಲಿ ವಿಶ್ರಮಿಸಿ | 
ವನದ ಮಿಗ ಹಕ್ಕಿಗಳ ಸೊಬಗಿನ 
ದೆನಿಯನಾಲಿಸಿ ಮತ್ತೆ ನಡೆಯುತ 
ಶನುವಿನಾಯಾಸಗಳ ಗಣಿಸದೆ ಸಯಣ ಬೆಳೆಸಿದರು ೨೬ |! 


ಚರಿಸಿ ಸಯಣದ ಮೇಲೆ ಪಯಣದಿ 
ಪರಮಘನ ರಾಮಾಯಣವ ಹಾಡುವ 
ನಿರುಪಮಾನಂದಾತ್ಮ ವರವಾಲ್ಮೀಕಿಯಾಶ್ರಮವ | 
ಭರದೊಳ್ಳೆ ತರೆ ಕಾವ್ಯದೇವರು 
ಬರುವುದರಿಯುತ ಬಾಷ್ಟವಾರಿಯ 
ಗರೆದು ಮುನಿವರನಿದಿರುಗೊಂಡನು ಪರಮ ಭಕ್ತಿಯಲಿ ॥೨೭! 


೨೪೦ 


ಶ್ರೀ ತುಲಸೀ ರಾಮಾಹುಣ 


ಸತಿ ಸಹೋದರ ಸಹಿತ ಸಿರಿರಘು 
ಪತಿಯೆರಗಿದೊಡೆ ಹರುಷದಲಿ ಮುಕ್ತ] 
ಪತಿಯು ಮೂವರನೆತ್ತಿ ಹೆರಸಿದನುಸಚರಿಸಿ ನಲಿದು 1 
ಕ್ಷಿತಿಯ ಮಾಯೆಗೆ ಬಾಗಿ ನಿಗಮ 
ಪ್ರತೆತಿಕಾಣದ ಲೋಕನಾಯಕ... 
ವತಿ ಮುದದಿ ನಡೆತಂದನಚ್ಚ ರಿಯೆಂದು ಮುನಿಯೊಕೆದ. lesb 


ಒರೆವುವಲ್ಲದೆ ವೇದ ಕಾಣವು 
ವರುಷ ಸಾವಿರ ತಪಕೆ ನಿಲುಕುದ 
ಹರಿಯೆ ನಡೆತಂದೆಮಗೆ ಕಾಣಿಸಿಕೊಂಡೆ ನೀನೊಲಿದು | 
ಧರೆಯ ಸೃಷ್ಟಿ ಸಿ ಪೊರೆದು ನುಂಗುವ 
ಹರಿಗೆ ರಾಜ್ಯವನಿಲ್ಲವೆಂದಳೆ | 
ಸರಸಿಜಾನನೆ ಹಳುವ ಕಟ್ಟದಳರರೆ ಹೇಳೆಂಡ ೨೯18 


ಕೈಕೆಯರಿಯದಜಿ ಹೋದೊಡೆಯ ನೃಪ ಸ. 
ಮೂಕವಾದನೆ ಗುರುವಸಿಷ್ಮಂ 
ಗೀ 'ಕಥಾಮೃತವರಿಯದೇ ಹರಿ ನಿನ್ನ ಮಾಯೆಗಳು 
ಸಾಕು ರಾಮಾಯಣದ ಕನಿ ವಾ : 
ಲ್ಮೀತೆ ಬರೆದೆಂತ್ಸೆದಿ ಸಲಹಲು 
ಹಟ ಚತ ಬಂದಿರುವೆ ರಘುಪ ತಿ ಜಾಣ ನೀನೆಂದ 


ಎಂದು ಪರಿಪರಿಯಿಂದೆ ಹೊಗಳುತ : 
ಲಂದು ಮೂವರ ನುಪಚರಸಿ ಮುರಿ 
ಕಂದ ಫಲ ಮೂಲಗಳೆನಿತ್ತೊ ಡೆ ನಗುತ ಕೈಕೊಂಡು | 
ಮಂದಿಯೊಡನದು ಸವಿದ ಹರಿ ನಲ 
ವಿಂದ ಕೊಂಡಾಡುತಿರೆ ಮುನಿಯರ | 
ವಿಂದನಯನನ ರೂಸನೋಡುತ ಹಿಗ್ಗಿ ಹೊಂಗಿದನು. ೧ 


ಅಯೋಧ್ಯಾ ಕಾಂಡ" " ೨೪೧ 


ಎಲ್ಫೆ ಮುನಿಸ ಹೆದಿನಾಲ್ಕು ವರುಷವ 
ಹೆಳುವದಲಿ ಕಳೆವ ವ್ರತ ಮೆನಗೆ 
ನೆಲವನಾಳುವ ಮ ಭರತಂಗಾಯ್ತು ಪುಣ್ಯ ದಲ್ಲಿ | 
ಒಲಿದು ತೋರೆನಗೊಂದು ತಾಣವ 
ಕಳೆವೆನವಧಿಯನಲ್ಲಿ ಸೀತೆಗೆ 
ಫಲ ಕುಸುಮವಿಹೆ ವನವ ತೋರೆಮಗೆಂದ ದಾಶರಥಿ 1೩,.೨!| | 
ಅಣುವಿನೊಳೆಗಣುವಾಗಿ ಸೂಕ್ಷ್ಮದಿ 
ಘನಕೆ ಘನತರವೆನಿಪ ನಿನ್ನಯ 
ಗುಣವನರಿವವರಾರು ಫೀನಿರದಿರುವ ಶಾವೆಲ್ಲಿ | 
ವಿನಯವಿದು ನಿನಗುಚಿ-ತ ದಶರಥ 
ತನಯ ನಿನಗಿನ್ನಾವ ಜಗದಲಿ 
ಮನೆಯನಮಾಡಲಿ ಸ್ಥಳವತೋರಲಿ ತಂದೆ ಹೇಳೆಂದ 1೩೩! 


ಜಗಕೆ ನಾಟಕವೊಂದು ತೋರಲು 
ನಿಗಡವೇಷದಿ ಬಂದೆ ಹರಿ ನಿ 
ನ್ನಗಣಿತಾಮಲ'ರೂಪನವಿನ್ನೆ ನಿತಿಹುಡೊ ತಿಳಿಯೆನಲಾ | 
ಸೊಗಸು ನಿನ್ನೀ ಚರಿತೆ ರಘುಕುಲ 
ಗಗನ ಮಣಿ ನಡೆ ಭಕ್ತ ಹೃದಯದಿ 
ಮನವರಿತು ನೀ ನೆಲಸು ಸೀತಾಲಕ್ಷ ಒರು ಸಹಿತ 1೩೪1 


ಗುರು ಸುರದ್ದಿಜ ಸಾಧು ಸಂಪ 
ನ್ನರಿಗೆ ವಂದಿಸಿ ನಿನ್ನ ಪದರಜ 
ಧರಿಸಿ ತೀರ್ಥವ ಸನಿದು ನಿರ್ಮಲ, ಕತೆಯ ಕೇಳುತ್ತ | 
ಹೆರಿಯೆ ಪರತರವೆಂದು ಜಾನಿಫೆ 
ನರನ ಹೈದಯವೆ ಕುಶಲಮಂದಿರ 
ತರಣಿಕುಲ ಸಂಜಾತ ನೀ ನೆಲಸಲ್ಲಿ ಹೋಗೆಂದ 11೩.೫ 
16 


೨೪.೨ 


ಶ್ರೀ ತುಲಸೀ ರಾಮಾಯಣ 


ಮಾಡಿ ತರ್ನಣ ಯಜ್ಞ ಹೋಮವ 
ನೀಡಿ ಮೃ ಷ್ಟಾ ನ್ನವನು.ದಾನವ 
ರೊಢಿಯಿಂ ಸದ್ದ ಜು ನಿಜವಿಧಿಯೆನನುಸರಿಸಿ | 
ಮಾಡಿ ಗುರುನದ ಪೂಜೆ ನಿಗೆ ಕೊಂ 
ಡಾಡಿ ರಘುಪತಿನಾಮ ಮಹಿಮೆಯೆ / 


' ಹಾಡಿ ನಲಿಯುವ ಸಾಧು ಹೃದಯದಿ ನೆಏಸು ಶಾಂತಿಯಲಿ 1೩೬॥ 


ಜನನಿ ನರನಧುವೆಂದು ಸರ್ವರ 
ನನುಜರಗ್ರ ಜರೆಂದು ಭಾವಿಸಿ 
ಎಡದ ನಮಿಸುತ್ತ ಹಿರಿಯರ AN | 
ವಿನುತ ತವಸದ ಭಜನೆ ವಂದನೆ 
ವನಜಪದ ದರ್ಶನದಿ ಹೊಂಗುವ 
ಅನುಪಪುನ ಹೃ ದಯದಲಿ ರಘುವಶ ನೆಲಸು ಹೋಗೆಂದ 1೩೭! 


ನನ್ನ ಮಹಿನೆಗಳರಿತು ಸಂತತ: 


`ನಿನ್ನ ಭಕ್ತಿಯ ಬಲ್ಲ ವರ ಸಂ 


ಪನ್ನ ಮತಿ ಹೃದಯದಲಿ ನೀ ಮನೆಮಾಡು ಚತ | 
ನಿನ್ನ ಚಾಯ 0385008 

ಲೆನ್ನ ಮತಿ ನಿಲುಕುವುದೆ ನೀ ಬಂ 
ಜೆನ್ನ ಜನ್ಮನ ಸಫಲಗೊಳಿಸಿದೆ ಕಾರುಣಿಕನೆಂದ lle. 


ಎಂದೊರೆದ ಮುನಿವರನ ಮಾತುಗ 
ಳಂದೆಮಂ ನೆನೆಯುತ್ತ ಸಂತಸ 


ದಿಂದ ಮೆಚ್ಚಿದ ಮುನಿಯ ಭಕ್ತಿಯ ಬಲೆಗೆ ತಾ ಸಿಲುಕಿ | 


ತಂದೆ ರಘುಪತಿ ಮನುಜ ವೇಷಡಿ 
ಬಂದೆ ಭಕ್ತರ ಸಲಹೆ ನಿನಗಾ | 
ನೊಂದು ಪಾವನ ನೆಲೆಯ ತೋರುವೆನೆಂದ ವಾಲ್ಮೀಕಿ 1೩೯॥ 


ಅಯೊ "ಧ್ಯಾ ಕಾಂಡ / 


ಚಿತ್ರ ಕೂಟಾಚಲವು ನೆಲಜೆ ವಿ 
ಚಿತ್ರಮಾಗಿರುತಿಹೆದು ನಿನಗ 
ವ್ಯತ್ರ ದೊರಕದು ಸೌಖ್ಯ ನಿನಗಮಕೂಲಮಾಗಿ ಹುದು | 
ಪತ್ರಿ ಯರಿಗಾ ಶೈಲ ಪರಮ ಪ 
ವಿತ್ರ ಕೇಸರಿ ಕಲಭ ಖಗ ಮೃಗ 
ನೇತ್ರ ಸುಂದರಮಾಗಿ ವಿಹೆರಿಸವಲ್ಲಿ ನಡೆಯೆಂದ . ||೪೦! 


ಅತ್ರಿ ಸತಿಯನಸೂಯೆ ತಪದಿ ಪ 

. ವಿತ್ರ ಸುರನದಿ ಶಾಖೆ ಭವ ತಾ 

ಪತ್ರಯವ ಪರಿಹರಿನ ವರ ಮಂದಾಕಿನೀ ನದಿಯ | 

ಚಿತ್ರ ಕೂಟಿಕೆ ತರಿಸಿದಳು ನಿನ 

ಗುತ್ತಮದ ನೆಲೆಯಲ್ಲಿ ತಾಪಸ 

ರತ್ರಿ ಮೊದಲಾದಮಲ ಮುನಿವರರಿಹೆರು ಹೋಗೆಂದ 1೪೧1 


ಆ ಗಿರಿಯ ಮಹಿಮಾತಿಶಯಗಳ 
ನಾಗ ವಾಲ್ಮೀಕಿಮುನಿ ವಿವರಿಸೆ 
ನಾಗಶಯನನು ಕೇಳಿ ಸೀತಾಲಕ್ಷ್ಮಣರ್ವೆರಸಿ | 
ಬಾಗಿ ಮುನಿಪದಕೆರಗಿ ನಡೆದು ವಿ 
ರಾಗಿ ಪಯಣದಿ ಚಿತ್ರ ಕೂಟಕೆ | 


ಸಾಗಿ ಮಂದಾಕಿನಿಯ ವಂದಿಸಿ ಮಿಂದರನರಲ್ಲಿ ೨! 


ಒಲಿದು ಸುರಮುನಿ ರಕ್ಷಣೆಗೆ ಹರಿ 
ಹಳುವಕ್ಕೆದೊಡೆ ಚಿತ್ರಕೂಬಾ 
ಚಲಕೆ ಕೋಲಕಿರಾತ ವೇಷವಧರಿಸಿ ಸುರನಿಕರ | 
ನಲಿದು ಬಂದರು ರಾಮಸೇವೆಗೆ | 
ಎಲೆವನೆಯ ಕೆಟ್ಟ ದರು ಸವಿಪ 2 
ಇ್ಲಳನು ತಂದೊಟ್ಟದರು ಹಾಡುತ ರಾಮನಾಮವನು all 


೨೪೩್ಠ 


ಶ್ರೀ ತುಲಸೀ ರಾಮಾಯಣ 


ಸುರರು ಖಚರರು ಸಿದ್ಧ ವಿದ್ಯಾ 
ಧರರು ಕಿನ್ನರೆ ಯಕ್ಷ ನಾಗರು 
ನೆಕೆದರಾಗಲೆ ಚಿತ್ರ ಕೂಟದಿ ರಾಮದರ್ಶನಕೆ | 
ಭರದಿ ರಘುಪತಿ ಸರ್ವರಿಗೆ ಕರ 
ವೆರಡ ಜೋಡಿಸಿ ವಂದಿಸಲು ಸುರ 
ನರರು ನೇತ್ರಾನಂದ ಪೊಂದಿದರಾಗ ನೋಡುತಲಿ 


' ಮುನಿನಿಕರ ಸಂದಣಿಸೆ ರಾಘವ 


'ನನುಪಮಿತ ಮಹಿಮಾವಲಂಬನ - 


ವೆನಿತೆನುತ ಕೈವಾರಿಸುತಲಿರೆ ನೋಡಿ ಖುಹಿವರರ 1 
ಜನಕಜಾ ಸೌಮಿತ್ರಿ ಸಹಿತಾ - 
ಇನಕುಲೋತ್ತ್ಸಮ pe ಮನ್ನಿಸಿ 

ನಿನಯದಿಂ ಸುಕ್ಷೇಮ ಕುಶಲವ ಕೇಳ್ದ ನಲನಿಂದ 


ಮುನಿಗಳಾಲಿಂಗಿಸಲು ರಾಮನು 
ಮನದ ಬಯಕೆಯ ಸಲಿಸಿ ಹರಕೆಯ 
ವಿನಯದಲಿ ಕೈಕೊಂಡು ಕಳುಹಿದನಾಶ್ರಮಂಗಳಿಗೆ | 
ಕೊನೆಗೆ ಕೋಲ 4ರಾತೆ ವೃಂದದ 
ಗುಣಕೆ ಕಾರ್ಹಿಸಿ ಮನ್ನಿಸಿದನೂಾ 
ವನಜ ಮುಖ ಕಾರುಣ್ಯಹಲಿ ಪತಿಕರಿಸಿ ಭಕ್ತರನು 


ಶ್ಟೀರ ವಾರಿಧಿಯನ್ನು ತೊರೆದು ವಿ 
ಹಾರ ಸುಂದರ ಪುರವ ನುಳಿಯುತ 
ವೀರ ಬಂದನು ಪಿತ್ಫವಚನ ಪರಿಪಾಲನಾರ್ಥದಲಿ | 
ಸೇರಿದನು ಹರಿ ಚಿತ್ರಕೂಟ ವಿ 
ಹಾರಿ ಸತಿ ಸೌಮಿತ್ರಿ ವೆರಸುತೆ 
ಭೂರಿ ವಿಭವವ ತೊಕೆದು ಬಂದನು ಮಾನಿಸರ ತೆರದಿ 


lel 


1೪೫ 


lvl] 


1೪೭!| 


ಆಯೋಧ್ಯಾ ಕಾಂಡ 


ಹೇಳಲಸೆದಳ ಲಕ್ಷ್ಮಣನ ಸ 
ಮ್ಮೇಳೆ ಜೇಷ್ಮನ ಭಕಿ.ಯೆಮಪಮ | 
ಲೀಲೆಯಿಂ ಸೇವಿಸುವ ಸೀತೆಯ ಪಾವನಾಂಘ್ರಗಳ | 
ಆಲಯವ ಪಿಶ್ಫಮಾತೃ ಬಾಂಧವ 
ರಾಳಿಯಂ ತಾ ನೆನೆಯ ರಾಮನ 
ಪಾಲನೆಯ ರಕ್ಷೆಯಲಿ ಬಂದಿಕೆ ಚಿಂತೆಯೇತರೆದು [೮1 


ಪತಿಯ ಸಹೆವಾಸದೆಲಿ ಮರೆತಳು 
ಕಿತಿಜೆ ಲೋಕದ ಸುಖದ ಕಲ್ಪನೆ 
ಪತಿಯ ವಿಧುಮಖ ದರ್ಶನವೆ ಹಿತಮಾಯ್ದು ಘನವೆನಿಸಿ | 
ಹತವ ಬಿಸುಟಳು ಮುದೆದಿ ವರಮುಸಿ 
ಸತಿಯರಾಳೋಚನೆಗೆ ಭೂವಧು 
ಸುತೆಗೆ ಕಾಡೇ ಸಗ್ಗವೆನಿಸಿತು ಭಕ್ತರಿರವಿನಲಿ lye 


ಕ್ಲಿತಿಜೆ ಲಕ್ಷ್ಮಣರೊಲಿದು ಕೇಳುವ 
ಫೆಥೆಗಳೊರೆಯುತ ಹರುಷದಲಿ ರಘು 
ಪತಿಯು ತಾನಿರ್ವರನು ಕಾಯ್ದಶ್ಲೇಮದಲಿ ನಿಚ್ಚ 


ಪಿತನಿರವ ನೆನೆಯುತ್ತ ಮರುಗಲು | 


ಹಿತದಿ ಲಕ್ಷ್ಮಣನಣ್ಣದೇವನ 
ಮತಿಗೆ ತಂಪೆರೆಯುತಲಿ ಸೇವಿಸ ಭಕ್ಕಿಭಾವಡಲಿ 1೫೦॥ 


ವಿಶ್ರಾಮ ೯ 


ಸೂ॥ ಹಲವು ಪರಿಯಲಿ ನೊಂದು ದಶರಥ 
ಬಳಲಿ ನಿರಹಾನೆಲದಿ ಚಜೀಯುತೆ 


ಲಿಳೆಯ ತೊರೆದನು ರಾಮಚಂದ್ರಧ್ಯಾನ ಪರವಶದಿ ॥ 


೨೪೫ 


ಳಿಹ 


ಶ್ರೀ ತುಲಸೀ ರಾಮಾಯಣ 


ರಾಮೆ ವಿರೆಹೆದಿ ನೊಂದು ನೀತಿ ವಿ | 


' ರಾಮವಾದುದು ಗುಹೆ-ಸುಮಂತ್ರರು 


ನಾಮ ಜನಿಸುತ ರಾಮ ತೆನ್ಮ ಯಾಗಿ ಪಯಣದಲಿ | 
ಭೂಮಿಜಾಪತಿ ಕಳುಹೆ ಸ 

ಭಾಮಿನೀ ಸೌಮಿತ್ರಿಯರ ವರ 

ನಾಮೆಗಳ ನೆನೆಯುತ್ತ ಸಯಣದಿ ಸುರನದಿಯ ದಾಟ 1೧೫ 


ಜೀವವಿಲ್ಲದ 'ದೇಹೆದೊಲು ತಮ 
ಗಾವ ನೆಲೆಯೆಂದರಿಯದಾದೆರು 
ತೀವಿರುವ ದುಃಖದಲಿ ಮನನೊಂದು ಮ್ಳ ಯುಡುಗಿ | 
ಸಾವೆನಿನ್ನೆ 'ವೆನೆನುತಳೆಲುತ 
ಲಾ ವಜ ನೆನೆಯುತ್ತ ದುಃ 
ಖಾವನತ ಮುಖನಾಗಿ ನೊಂದ ಸುಮಂತ್ರ ಗುಹೆನೊಡನೆ loll 


ಆ ನಿಶಾಭರನಾಥ ಥೈರ್ಯಧೊ 
ಛಾ ನರೋತ್ತಮನನ್ನು ನೋಡುತಿ 
ಜೀನು ಲೋಕಾಯತರ ಪರಿಯಲಿ ದುಃಖವೇಕಕಟ |: 
ನೀನು ಪರಮಾರ್ಥಗಳನರಿತವ. 
ಕೇಣಮಂ ಬಿಡು ಫಾಲಲಖಿತಗ 
ಳೀ ನವೀನದ ಸಷ್ಟವಿತ್ತುದು ಧ್ವೈರ್ಯಗೊಳ್ಳಿಂದ lls, | 


- ತೇರನೆಳೆಯದೆ ರಥದವಾಜಿಗ 
ಳಾ ರಘೂತ್ತಮ ಪಥವ ನಿರುಕಿಸು 
ತೋರಣೆಯ ಪ ರ್ರಭುವಿಲ್ಲದಿಹೆ ರಥಮೇಕೆ ತಮಗೆನುತ | 
ವಾರುವಂಗಳ ಚು ರ 
ಮಾರಮಣ ಪದ ಜಾನದಲಿ ವರ 


' ಧಾರುಣೀಶನ ನೆನೆದು ನಡೆಸಿದ ರಥವ ಸನ್ಮಂತ್ರಿ lel 


ಹು ಸಟ ೨೪೭ 


ಹೆರಣಗಳೆದ ಶರೀರದೊಲು 
ಸಿರಿಯ ನೀಗಿದ ಲೋಜಭಿಯೊಲು ರಣ 
ಧುರದಿ ಹಗೆಯೊಳು ಸೋಲುತೋಡಿದ ವೀರನೊಲು ಮಂತ್ರಿ | 
ಹೆರಿಯ ಸಾನ್ನಿಧ್ಯ ವನು ತೊರೆಯುತ 
ಬರಿಯ ರಥನನು ತಂದು ನಿಲಿಸಿದ 
ಪುರದಿ ವಿಪ್ರ ಜ್ರೋಹಿಯೊಲು ಮನದೊಳಗೆ ಬಲು ನೊಂದು 


ಏನ ನೊರೆಯಲಿ ನೃಷಗೆ ಕೋಸಲೆ 
ಗೇನನೊರೆವೆ ಸುಮಿತ್ರೆ ಕೇಳ 
ಲೈೇನನೊರೆಯಲಿ ಮ ಸಂಸಾ ಸಾರಮಿದು ಕಷ್ಟ | 
ಮಾನವಿಲ್ಲದೆ ನೋಯದಾ ಖಳ 
ಕಾನನದಿ ಕೊಂಡೊಯ್ದು ಬಿಸುಡುತ 
ಲಾನು ಮರಳಿದೆನೆಂದು ಸೇಳ್ದೆನೆ ಭಾಪುವಿಧಿಯೆಂದೆ lll 


ಮುಂದುಗೆಟ್ಟು ಸುಮಂತ್ರ ದಶರಥ 
ನಂದನರ ನೆನೆಯುತ್ತ ಪುರವನು 
ಬಂದು ಹೊಕ್ಳುನು ರಾಯನರಮನಕೆ ಕಂದಿದಾನನದಿ | 
ಬಂದು. ನಾರೀ ಜನರು ಸಖಿಯರು 
ಬಂದುಗಳು ಬಳಸಿದರು ರಾಘವ 
ನಿಂದುಮುಖಿ ಲಕ್ಷ್ಮಣರನೆಲ್ಲಿಹರೆಂದು ಕೇಳಿದರು lal 


ನಿಲ್ಲದಾದನು ನುಡಿಯೆ ನಾಲಗೆ 
ಮೊಲ್ಲದಾದುದು ಮುಳುಗಿ ಕಂಬನಿ 
ಯಲ್ಲಿ ನೊಂದು ಬ್ರಹ ಒಕತ್ಯಾ ದೋಹಿಯೊಲು ನಡುಗಿ | 
ಅಳ್ಳೆ ಯೊಳಗಸಿ ತ 
ಬಲ್ಲಿದನ ಕಡುದು8ಖವರಿಯುತ 
ನಿಲ್ಲದೊಯ್ದರು ಧಾತ್ರಿಯರು ಕೌಸಲ್ಯೆ ಯಠಮನೆಗೆ ಆ 


TT” 


ತಿಳಿ 


ಶ್ರೀ ತುಲಸೀ ರಾಮಾಯಣ 


ಮುರಿದ ಕೆಕ್ಟೆಯ ಪ ಪಕ್ಷಿಯೊಲು ನೃಪ 
ವರನು ನಿಸ್ತೇಜದಲಿ ಮಲಕ 
ಕೊರಳ ಸೆರೆ ಬಿಗಿಯುತಿರೆ ಬಂದೆನು. ಮಂತ್ರಿ ನೃಪನೆಡೆಗೆ I 
ಎರಗಿ ಜಯ ಜಯ ಭೂಪ ಜಯ ಮೆಂ 


 ಹುರವಣಿಪ ದುಃಖದಲಿ ನಿಂದನು 


ಚರಣ ಸೀಮೆಯಲಂದು ಭೂಸತಿಯಿರವ ಹತ: ೯1 


ತಂಜಿ ರಘುಪತಿಯೆಲ್ಲಿ ರವಿಕುಲ 
ಕಂದ ಸೀತಾರಾಮನೆಲ್ಲಿಹ 
ಸುಂದರಾಂಗ ಸುಮಿತ್ರೆ ಮಗ ಸೀತಾರಮಣಿಯೆಲ್ಲಿ | 
ಹಿಂದುಳಿದು ಕಾರ್ಗಾಡಿನಲಿ ನೀ 
ಬಂದೆಯಾ ಬಾರೆಂದು ಕೂರಿಸು 
ತಂದು ಸನಿಯದಿ ನೃ ಪತಿ ನೋಡುವನನನನಡಿಗಡಿಗೆ 1೧೦॥ 


ಕುಶಲವೇ ರಘುಪತಿ' ಸುಮಂತ್ರ ನೆ 
ಬಿಸೆಜಮುಖಿ ಭೂಜಾತೆ ಲಕ್ಷ್ಮಣ | 
ಕುಶಲರೇ ಹೇಳಾವ ಕರ್ಕಶ ನಿಧಿನಹೊಳಗಿಹೆರು | 
ಒಸೆದು ರಾಜ ವನೀವೆನೆಂದಾ 
ಶಿಸುತ ಕೊನೆಗಾನಡನಿಗಟ್ಟಿಜಿ. | 
ನೆಸಕನರಿಯೆಜೆ-ವಿಧಿಯ ಮಾಟವನರಿಯೆ ಶಿನಯೆಂಡ ೧ 


ಎಲೆ ಸುಮಂತ್ರೆನೆ ರಥಪನೆಳೆತಾ 
ಹೆಳುವ ಹೊಗುವೆವು ರಾಮಚಂದ್ರನ 
ನಲುನುಡಿಯ ಕೇಳುವೆನು ಡಿ ನಡೆಸು ರಥವನ್ನು 
ತಳುವದಿರು ಸುಕುಮಾರರೆಡೆಯಲಿ 
ಖಳ ಶರೀರಕೆ ಪುಣ್ಯಗಾಣಿಸಿ 
ನೆಲದಿ ಬಾಳುನೆನಿಲ್ಲದಿರೆ ಮರಣ ನಿಜ ತನಗೆಂದ asl 


ಅಯೋದ್ನಾಕಾಂಡ ... ೨೪೯ 


ಹೆಜ್ಜೆಗೊಲಿಯಲು ಹೇವಮರಿಯದೆ 
ಕಣ್ಣು ಕುಕ್ಸಿದಳೀಕೆ ಪುತ್ರಂ: 
ಗಿನ್ನು ಹೆಳುವವೆ ಶರಣು ಎನ್ನುದರದಲಿ ಬಂದುದಕೆ | 
ಸನ್ನು. ತನು ಮನಗುಂದಿದನೆ ಸಂ 
ಪನ್ನಮತಿಯೇನೆಂದ ಲಕ್ಷ್ಮಣ 
ನಣ್ಣ ನೊಂದನೆ ಪಿತನ ಹಳಿದನೆ ತಂದಿ ಹೇಳೆಂದ 1೧೩ 


ತಂದು ತೋರೈ ಸಖನೆ ರಘುಕುಲ 
ವಂದೆನನ ಸೀತಾರಮಣಿಯಂ 
ಕಂದ ಲಕ್ಷ್ಮಣನೆಲ್ಲಿ ತೋಶೈ ಮರಳರೇ ಪುರಕೆ | 
ಎಂದು ಮೂರ್ಛಿಗೆ ಸಂದು ತಿಳಿಯುತ 
ತಂದೆ ರಾಘವನನೆಲ್ಲೆನುತ ಪರಿಪರಿ | 
ಯಂದ ಬಳಲಲು ಮಂತ್ರಿ ವೊರೆದನು ನೀತಿ ಭೂಪತಿಗೆ ॥೧೪॥ 


ಎಲೆ ನೃಸತಿ ನೀ ಜಾನಿ ಧೀರನು 
ಛೆಲವ ಬಿಡು ವಿಧಿಗೆಯ್ದ ಹದನಳೆ 
ಬಳಲಲೇನಹುದೆಮುಗೆ ಭಕ್ತ ರಿಗೇಕೆ ಮೋಹೆನಿದು | 
ಅಳಿವುಳಿವು ಸುಖದುಃಖಮೆಂಬಿವು | 
ಸುಳಿವುವೇ ನಮ್ಮಿಷ್ಟ ಜೊಲು ಬಿಡು" 
ಬಳೆಲದಿರು ಮನಗುಂದಲೇತಕೆ ಧೃತಿಯೆ ತಾಳೆಂದ 1೧೫॥ 


ಮಂದೆಮತಿಗಳು ಸುಖದಿ ಹರ್ಹಿಸಿ 
ಬಂದ ದುಃಖದಿ ಕ್ಲೆ ೇೀಶಗೊಂಬರು 
ತೆಂದೆ ಸಾಧುಗಳಿವನು ಸಮನೆಂದೆಣಿಸಿ ಚಿಂತಿಸರು | 
ಇಂದು ವಂಚಿಸಿ ದೈವ ದಾರುಣ 
ಬಂಧನದಿ ಸಿಲ್ಪಿಸಲು ದ್ಲೈರ್ಯದೊ 
ಇಂದು ಸಹಿಪುದು ಧರ್ಮ ಸ ಸಮ್ಮತವೆಂದೆನಾ ಮಂತ್ರಿ ॥೧೬॥ 


೨೫೦ 


ಶ್ರೀ ತುಲಸೀ ರಾಮಾಯಣ 


ಜನಪ ಬಿಡು ದುಃಖವನು ಲೋಕದಿ 
ಜನನ ಮರಣ ವಿಷಾದ ಸುಖಗಳು. 
ಕೊನೆಗೆ ಭೋಗಾಭೋಗ ಲಾಭಾಲಾಭ ಮೊದಲಾದ | 
ಗುಣಗಳಿವು ಕರ್ಮವಶ ವಿಧಿಕೃತಿ 
ನೆನೆದು ಮಾಡುವುದೇನು ಧರ್ಮವ 
ಮನದೊಳರಿಯುತ ನೀಗಗು ದುಃಖವನೆಂದನಾ ಮಂತ್ರಿ Heel 


ಬಂದೆ ಸಂತಸದಿಂದೆ ಹರ್ಹಿಸಿ 
ನೊಂದು ದುಃಖದಿ ಕಷ್ಟ ಪಡುವರು ೆ 
ಮಂದ ಮತಿಗಳು ಸಾಧುವಿದೆ ಸೆಮನೆಂದೆಣಿಸಿ ಚಿಂತಿಸೆನು | 
ತಂಜಿ ಲೋಕವ ತಿಳಿಯದನೆ ನೀ 
ನಿಂದು ಧ್ಸೈ ರ್ಯವ ತಳೆದು ಚರಿಸ್ಫೈ 
ಮುಂಜಿ ವ ಸುದಿವಸಂಗಳ ನೋಯಬೇಡೆಂದ ೧೮1 


ವಿದಿತಗುಣ ಸಂಪನ್ನ ಹ 
ಮೊದಲನೆಯ ದಿನವಿಳಿದು ತಮಸಾ 
ನದಿಯ ತೀರದೊಳೆರಡನೆಯ ದಿನ ಸುರನದಿಯ ಸೇರಿ | 


| ಮುದದಿ ವಂದಿಸಿ ಮಿಂದು ಮೂವರು 


ನದಿಯ ತೀರದೊಳಿದ್ದು ಹಜಲಪವಾ 
ನದಲಿ ಭೋಜನ ಮುಗಿಸಿ ಕಥೆಗಳನೊರೆದು ಸ್ತ 1೧೯ 


ಸೇವೆಮಾಡಲ್ಪಲ್ಲಿ ಶಬರರು 
ದೇವನಲ್ಲಿಯೆ ಕಳೆದ ರಾತ್ರಿ ಯ 
ತಾ ವಿನೋದದಿ ಶೃಂಗಬೇರ ಪ್ರ ್ರರಾಖ್ಯ ee I 
ಓವಿ ಶಾಬರನಾಥ ಸಹ ಸಿರಿ 
ದೇವನನು ಪೂಜಿಸಿದ ಮರುದಿನ 
ಕೋವಿದೆರು ಜಟಿಧರಿಸಿ ಮುಂದಣ ಸಯೆಣಕನುವಾಗೆ 1೨೦೫ 


ಅಯೋಧ್ಯಾ ಕಾಂಡ | ೨೫೧ 


ದೇವನಾಣತಿಯಿಂದೆ ಗುಹೆಪತಿ 
ನಾವೆಯಂ ತರಿಸಿದರೆ ಸೀತಾ 
ದೇವಿ ಲಕ್ಷ್ಮಣರೊಡನೆ ರಘುವರ ನೌಕೆಯನ್ನೇರಿ | 
ಆವರಿಸೆ ಕಡುದುಃ8ಖ ಮನದಲಿ 
'ಶ್ರೀವರನು ನೋಡಿದನು ನುಡಿದನು 
ಭೂವಧೂವರ ರಾಮವಚನವನೀಗ ಕೇಳೆಂದ sal 


ಸರಕು ಮಾಡದಿರಿದನು ಜನಕನೆ 
ವಿರಹವೇತರದಿದು ವಿಚಾರಿಸೆ 
ನಿರುತ ನಿನ್ನಾಶೀರ್ವಚನ ಕಾಪಾಡುತಿರಲೆಮ್ಮ | 
ಭರತನೊಳು ನೋಡೆನ್ಮು ನಿನ್ನಯ 
_ ಕರುಣೆ, ಕೃಪೆ, ಘನಪುಣ್ಯ ಬಲದಂ ಸ 
ದುರುತರದಿ ಸುಕ್ಷೇಮಮೊದೆಗಲು ಚಿಂತೆ ನಿನಗೇಕೆ ೨೨ 


ನಿನ್ನನುಗ್ರ ಹದಿಂದ ಕಾನನ | 
"ವನ್ನು ಸುಖದಿಂ ಸೇರಿ ವಚನಗ ತ್ತಿ k 
ಳನ್ನು ಪಾಲಿಸಿ ಮರಳಿ ಬರುವೆನು ನಿನ್ನ್ನ ಸನ್ಲಿದಿಗೆ | 
ನಿನ್ನ ಮೇಣ್‌ ಕೌಸಲ್ಯೆ ಸದಯುಗ - | 
ಳನ್ನು ಸೇವಿಸಿ ಧನ್ಯನೆನಿಸುವೆ 
ನಿನ್ನು ಬಿಡು ತನ ದುಃಖಮೆಂದೊರೆದಿಹನು ಕೇಳೆಂದ ೨ 


ಗುರುಗಳಿಗೆ ಸಂದೇಶವೊರೆದಿಹ 
ಪರ ಹದದೊಳೆರಗುತ್ತ ಜನಕನು 
ಪರಿ ಸರಿಯ ದುಃಖದಲಿ ನರಳುತ ಬೋಯದಿರುವಂತೆ | 
ಒರೆದು ಸುಜ್ಜಾ ನವನು ಕಾವುದು 
ತರಳರಂ ಚಿಂತಿಸದ ತೆರದಲಿ 
ಸರಮ ವೈರಾಗ್ಯೋಪದೇಶವ ಮಾಡುವುದು ನಿತ್ಯ | ೨೪! 


೨೫೨ 


ಶ್ರೀ ತುಲಸೀ ರಾಮಾಯಣ 


ಕನಲಿ ಲಕ್ಷ್ಮಣ ನುಡಿಯೆ ರಾಘವ 
ನನುಜನಂ ತಡೆಯುತ್ತ ಕೋಪವ 
ನನಘ ತಾರದಿಕೆಂದು ಸೆಂತೆನಿಸಿದನು ಸಾಮದಲಿ |. 
ವನಜ ಮುಖಿ ಸೆರೆಬಿಗಿದು ಬರೆ ಮನ 


` ದೆನುವರೊರೆಯದೆಿ ವಕೌನತಾಳ್ನ ಳು 


ಜನಪ ಕೇಳ್ಳಿ ಮತ್ತೆ ಕಣ್ಮರೆಯಾದರನರೆಂದೆ los 


ಅನಘ ತೆರಳಲು ಮುಂದುಗೆಟ್ಟನು 
ಜನಪ ರಾಮನ ಪಯೆಣ ಗತಿಗಳ , 
ಕಣುಗಳೆವೆಯಿಕ್ಸ ಡೆಯೆ ನೋಡುತಲಿರಲು ಮಠೆಯಾದ | : 


ಶಿ 


' ತನುವನೆಳೆತಂದಿಲ್ಲ ಸೇರ್ದೆನು 


ತನಯನಭಿಮತವೊರೆದಿ ನಿನ್ನಯ | 
ಮನದೆ ದುಃಖವ ತಡೆದು ನೋಯದಿರೆಂದನಾ ಮಂತ್ರಿ 1೨೬! 


ಮರೆತು ಹೆಮ್ಮೈಸಿದನು ಭೂಪತಿ 
ಹರಹರಾ ತ್ರೈಲೋಕ್ಯನಾಥನ | 
ಸರಿಯನರಿಯಜಿ ನೂಕಿ ಪಾತಕಿಯಾದೆ ಲೋಕದಲಿ | 
ಸಿರಿಯ ಹೊಗಿಸಿಡಿ ವನವನಿನ್ನೇ 
ನರಿದು ಪಾಪಿಗೆ ಮಂತ್ರಿ ಖಡ್ಗದೊ 
ಳರೆದು ನಾಲಗೆ ಸೀಳು ಬಾಯೆಂದೊರಗಿದನು ಭೂಪ ೨೭! 


ನೆನೆದು ರಾಮನ ಸದ್ದುಣಂಗಳ 
ನೆನೆದವನ ಚಿದ್ರೂಪ-ಭಾವವ 
ವನಿತೆಯರು ನಿಲಪಿಸುತ ಭೂಸನ ಸರಿಯ ನೋಡುತಲಿ | 
ತನಯೆಗೋಸುಗ ದೈವ ಹೀನಳು 
ಜನಪತಿಯ ಕೊಲ್ಲುವಳೆ ಹರಹರ 
ಮನನೆನಿತು ಕರ್ಕಶವೊ ಛೀಯೆಂದುದು ಸಖೀ ನಿನಹ 1೨೮॥ 


ಅಯೋಧ್ಯಾ ಕಾಂಡ 


ಅರಿತು a ಜನಪತಿ 
ಮರಣ ತಪ ನ್ರದೆನುತ್ತ ಕೋಸಲೆ -” 
ಗೊರೆದು ಜ್‌ ಮುನಿಯ ಕೊನೆಗಾಲದಲಿ ತನಗಾದ | 
ಹರಿಯ ಶಾಪದ ಕತೆಯ ರಾಮನ 
ವಿರಹೆದಲಿ ಬಳಲುತ್ತಲಳೆಲುತೆ 


ಸರಸಿಜಾಕ್ಷನ ನೆನೆದು ಮೂರ್ಛೆಗೆ ಸಂದ ದಶರಥನು. 1೯ 


ನಿನ್ನ ನಂಬಿದ ಪ್ರ ಜಿಗಳನು ನೀ 
ಮನ್ನಿಸಡೆ ಸುತ ಸ ಜಲಧಿಯೊ 
ಛನ್ನು ಮುಳುಗಿಸಲೇಕೆ ಜನಸತಿ ಧ್ಸೈರ್ಯಮಂ ತಾಳ್ಜು | 
ಕಣ್ಣೆರೆದು ನೋಡೆಮ್ಮ ಕಾಪಿಡು . 
ನಿನ್ನ ಧರ್ಮದ ಸುಕೃತ ರಾಘವ . ಶೆ 
ನನ್ನು ತೋರಜಿ ಮುಂಡೆ ನೋಯ್ದೆರೆಂದಳಾ ಹುಶಲೆ lla. oll 


ವಿರಹ ವೇದನೆಯಿನ್ಮುಡಿಸೆ ನೃಪ 
ಪರಮ ದುಃಖದಿ ಕಳೆದ ರಾತ್ರಿಯ 
ಸಿರಿ ರಘೊತ್ತಮನನ್ನು ನೆನೆಯುತ ಬಳಲಿ ಬೆಂಡಾಗಿ | 
ತೊರೆದು ರಾಮನ ಬದುಕ ಬಹುದೇ 
ಧರೆಯ ಬಾಳಿನ್ಸೇಕೆ ಮಂತ್ರಿಯೆ 
ಹರಿಯ ಕರೆತಾ ತೋರು ಸೀತೆಯೆನೆಂದು ಮರುಗಿದನು 1೩೧] 


ರಾಮನಿದೊ ರಘುರಾಮ ಕೋಸಲ 
ರಾಮ ಜಾನಕಿರಾಮನೆನುತಾ 
ಭೂಮಿಪತಿ ಕಣ್ಮುಚ್ಚಿ ನೀಗಿದ ತರುವ ವಿರಹೆದಲಿ | - 
; ಭೂಮಿಯಂ ತೊರೆಯುತ್ತ ದಶರಥ 
ರಾಮಚಂದ್ರನ ನೆನೆಯುತಾತ್ಮಾ 
ರಾಮನಲಿ ತಲ್ಲೀನನಾದನು ರಘುಕುಲೋತ್ಸಮನು ೩,೨! 


ಜಸ್ಸಿ 


ಶ್ರೀ "ತುಲಸಿ ರಾಮಾಯಣ 


ವಿಶ್ರಾಮ ೧ಿ೦.: 


ಸೂ॥| ಮರಳಿ ಪುರನರಕ್ಕೆದಿ ಜನಕನ 
ಮರಣ ಸಂಸ್ಕಾರಗಳ ವಿರಚಿಸಿ 
.ಪುರಕೆ ರಾಮನ ಕರೆತರಲು ನಿಶ್ಚಯಿಸಿದನು ಭರತ ॥ 


ರಾಮಚಂದ್ರೆ ಧ್ಯಾನದಲಿ ಸುರ 
ಭಾಮಕ್ಸೈದಲು ಸ್ಸ ಪತಿ ನೋಡುತೆ 
ಕಾಮಿನೀ ಎಕುರುಂಬ Via ಅಳ್ಳಗಿ ಶೋಕದಲಿ | 
ಆ ಮಹಾನಗರದಲಿ ಪ ಕ 
ಭೂಮಿಪತಿ ವಿರಹಾಗ್ತಿ ಸತ 
ಭೂಮಿಯಿಂ ನರನಾರಿಯರ ಹೃದಯಂಬುಜಾಕರವ all 


, ಮುನಿದಳೇ ರಾಮಂಗೆ ಲೋಭದಿ 
ಜನಪತಿಯ ನೀಗಿದಳೇ ವಿಧವಾ 
ನನವ ತಾಳ್ದಳೆ ಜಗವ ಕೆಡಹಿದಳಂಧ ಕೂಪದಲಿ | 
ವನವಿತೆಯೋ ಹೆಮ್ಮಾರಿಯೋ ವರ 
ವನಿತೆಯಿವಳೇ-ಫ್ಸೈಕೆಗೊಲಿಯುತ 
ತನುವನೀಗಿದನರಸನೆಂದುದು ಸಖಿಜನವ್ರಾತ loll 


ಕುಲವ ಕೇಳುವರಿಲ್ಲ ದಶರಥ 
ನಳಿದನಕಬಾ ತೋರಿ ಬೆಳಕ 
ನ್ರಿಳೆಯಿ ಜಾಸು ತಲೆದೋರಿದನು ರವಿ ತೊಳಗಿ 
ಹೆಲವು ಪರಿಯಿಂ ನೀತಿವೊರೆಯುತ 
ಲಲನೆಯರ ಹರಿಜನರ ಭೃತ್ಯಾ 
ವಳಿಯ ಸಂತೈಸಿದನು ವಹಿಲದಿ ಗುರುವಸಿಷ್ಠ ಮುನಿ [la ll 


ಅಯೋಧ್ಯಾ ಕಾಂಡ | ೨೫೫ 


ಇರಿಸಿ ತೈಲದ್ರೊ ಣಿಯೊಳು ನೃಪ ಪ 
ವೆರನ ದೇಹವ ಗುರುವಸಿಷ ಸಮು 
ಹೆರಿಯ ಬಿಟ್ಟ ನು ಚೆರರ,. ಭರತನ ಪುರಕೆ ಕರೆತರಲು | 
ತರಮ ವೇಗನಿ ನಡೆದು ಕೇಕೆಯ 
ಪರವ ಸಾರ್ದರು ರಾಮ ದಶರಥ 
ವಏಿರಹದುಃಖವ ಭರತ ಸಹಿಸುವನೆಂತೆನುತ. ನೆನೆದು lo] 


ಆತ್ಮ ರಘುಪುಂಗವನು ತೊಲಗಲು 
ಮೃ ತು  ಮುಖನಾಗಲ್ಪೆ ದಶರಥ 
ಇತ್ತ 2.4.1 ಮನಗಂದಿದುದು ಬಳಲಿ . 
ಎತ್ತಣದು ದುಶ್ಶ ಶಕುನ ನಮ್ಮಾ 
ಪತ ತೃನಕೆ ಸ ಕ್ಷೇಮವಾಗಲಿ 
ನಿತ್ಯರಾಗಿರರೆಮ್ಮ ಜನಕಾದಿಗಳು ಹಾಯೆಂದೆ [les || 


ಮೃಷ್ಟ ಭೋಜನದಿಂದ ವಿಪ್ರರ 


ತುಷ್ಟಿ ಬಡಿಸಿದ ಭೂರಿದಕ್ಷಿಣೆ 
ಇಷ್ಟ ದಾನಗಳಿತ್ತು ನಾನಾ ವ್ರತವ ಮಾಡಿದನು | 
ಇಷ್ಟ ದೈವವ ಪೂಜೆಗೈದು ಹ 

ಸಿಷ್ಟ ಗುರುಪದ ನೆನೆದು ಹರಿಯನು 


ನಷೆ ಯಿಂ ಸ್ಮರಿಸುತಲಿ ಸರ್ವರ ಸುಖವ ಬಯಸಿದನು - 1೬! 


ಇಂತು ನಾನಾ ಚಿಂತೆಯಲಿ ವಿ 
ಶ್ರಾಂತಿಯಿಲ್ಲದೆ ತಂದೆ ತಾಯ್ಗಳ 
ತ್ರ ಗುಣಗಳ ನೆನೆದು ರಾಮನ ಚಿಂತಿಸುತೆ ಮನದಿ 1 
ಶಾಂತಿಗಾಣದೆ ಮರಳಿ ಪುರವ 
ನೈಂತು ಮೋಡುವೆನಕಟ ದುಃಖವ 
ಪಂ.ತಮಾಗಿರಲೆನಗೆ ಸಹಿಸುವೆದೆಂತು ತಾನೆಂದ ell 


೨೫೮ 


ಶ್ರೀ ತುಲಸೀ ರಾಮಾಯಣ 


ಹೆದರಿದರು ಹೈದಯದಲಿ ವಿಷದುರಿ 


| ಫೆದರಿದುದು ಹಾ ದುಃಖದಿಂದೊರ. 


ಗಿದನೆ ಜನಪಶಿ-ರಾಮಲಕ್ಷ್ಮಣರೇನು ಪಾವನರೋ | ' 


`ಒದಗಿದರು ನಿತನಂತ್ಯ ಕಾಲಕೆ ' 


ಮದಮುಖನು ನಾನ್ಸೈ ದ" ಬಹುದೇ 
ಸದಯ ಹ್ನ ಧಯನ ತೋರದ ಹಾಯೊಂದೊರಗಿದನು ನೆಲದಿ 11೧೬॥ 


ಸ್ಮೃತಿ ತಿಳಿದು ದ್ಭುಗುಜಲವ ಬಿದುರುತ 
ಪಿತನು ಯಮನಾಲಯವ ಸಾರ್ದನೆ 
ಸುತರ ತೊರೆದನೆ ರಾಮಲಕ್ಷ್ಮಣರಿದ್ದು ನೋಡಿದಕೆ ? | 
ಪಿತಗೆ ಸಾವೇಕಾಯ್ಕು ರಾಮಗೆ 
ಸುತರನೊಫ್ತಿಸಿ ಕೊಟ್ಟಿ ನೇ ಬವ 
ಗತಿ ವಿಷಾದವನಸಿತ್ತನೇ ಹಾಯೆಂದು ಹೊರಳಿದನು 1೧೬ 


ಮಗನೆ ಬಿಡು ದುಃಖವನು ದಶರಥ . 
ನಗಣಿತಾನುಲ ರಾಜ್ಯವೆಲ್ಲವ 
ಸುಗಣಿ ನಿನಗಿತ್ಮಿಹನು ನೃಪನೆನಗಿತ್ತ ವರಗಳಲಿ | 
ರಘುವರಗೆ ಹದಿನಾಲ್ಪು ವತ್ಸರ 
ಹೊಗಲು ವನವಾಸವನು ನೇಮಿಸೆ 
ಸುಗುಣಿ ಸೀತಾಲಕ್ಷ್ಮಣರ್ವೆರಸುತ್ತೆ ವನಕೆಯ್ದ 1೧೮1 


ಆ ನುಡಿಗಳಂ ಕೇಳಿ ಡುಃಖದೊ 
ಳಾನೆ ಸಿಂಹಧ್ಹನಿಗೆ ಬೆದರುವೊ 
ಲಾ ನೃರಾಲಕುಮಾರ ಭಯದಲಿ ನೆಲದೊಳೊರಗಿದನು | 


` ಮಾನವಿಧಿ ತಿಳಿದೆದ್ದು ನರಸತಿ 


ಗೇನ ತಪ್ಪೆಣಿಸಿದೆನ್ನು ರಾಘವ | 
ನಾ ನ್ಲಪೋತ್ತಮನೇಕೆ ವಿಧಿಸಿದ ಕಠಿನ ಶಿಕೆಯನು Holl 


ಅಯೋಧ್ಯಾ ಕಾಂಡ ೨೫೯ 


ಹಿಂದೆ ದೇವಾಸುರರ ಯುದ್ದದಿ, 
ಸಂದೆರಡು ವರಗಳನು ಯಾಚಿಸಿ 
ಕಂದ್ಕ ರಾಜ್ಯವ ಪಡೆದು ರಾಮನ ವವಕೆ. ಕಳುಹಿದೆರು | 
ಎಂದು ಮನಮುಮ್ಮ, ಳವ ಬಗೆ ಬಗೆ 
ಯಿದ ಪರಿಹರಿಸ ಸಲ್ಛೆ ನುಡಿಯಲು 
ಬಿಂದ ಗಾಯೆಕೆ ಲವಣವೆರೆದೊಲು ನೊಂದ ದುಃಖದಲಿ lool 


ಎಲೆ ಜನನಿ ಮೋಹೆದಲಿ ರಾಜ್ಯವ 
ನೊಲಿದು ಸಂಪಾದಿಸಿದೆ ರಾಮಗೆ 
ಹಳುವ ವಾಸವನಾವ ಸುಖಮಂ ಬಯಸಿ ನಿಯೆಮಿಸಿದೆ ? | 
ಇಳೆಯನೊಲಿವವನಲ್ಲ ತಂದೆಯ 
ಕೊಲೆಗೆ ಕಾರಣನಾದೆ ರಾಮನು. 
ಕುಲಕೆ ಹಿರಿಯನು ಪರಮ ಪುರುಷೋತ್ತಮನ ಹೆಗೆಯಾದೆ. ೨೧ 


ಮರಗಡಿದು ಕೊಂಜೆಗಳ ಬಯಸಿದೆ 
ಕೆರೆಯ ನೀರನು ಮೊಗೆದು ಕಾಲುವೆ 
ತೆರೆದು ಮಾನ್ಗಳ ಕಾವ ತೆರನಾಯ್ಕಿಡು ನಿಚಿತ್ಯವಲಾ | 
ತರಳನಲಿ ದುಮೋಹ ಬಳೆಯಿಸಿ 
ಹಿರಿಯ ಸೆ ಸೌಮಂಗಲ್ಯ ನೀಗಿದೆ 
ಪರಮ ಪುರುಷೋತ್ತಮನ ನೂಕಿದೆ, ಫನವನರಿಯಜಿಯೆ 1೨೨ 
ಎನಗೆ ಕಂಟಿಕನೆಂದು ರಾಮನ . 
ವನಕೆ ಕಳುಹಿದೆಯಲ್ಲೆ ಭರತನ 
ಮನವನಿಸಿತಿನಿತೆಂದು ಸರಿಕಿಸೆದಾದೆ ಮೊದಲಾಗಿ | 
ಜನಪನಳಿದನು, ರಾಮ ಲಕ್ಷ್ಮಣ 
ಜನಕಜಾ ಸಹಿತ್ಸೆದ ನಿಪಿನಕೆ 
ಕೊನೆಗೆ ರಾಜ್ಯಪನೊಲ್ಲೆ ನಾಂ ನಿನ್ನಾಸೆ ನಿಷ್ಸ ಳವು ೨೩! 


ಎ೨೬.೨ 


ಶ್ರೀತುಲಸೀ ರಾಮಾಯಣ 


ಮಾತು ಹಿಂಚಿತು ಕರುಣೆ ಮೂಡ 
ಲ್ಯಾತುರದಿ ನೊಸಲೆತ್ತಿ ಕುಮುದಾ - | 
ರಾತಿ ವಂಶಪವಿತ್ರ ನಂ ತಕ್ಕ ವಿಸಿ ಹೆರಸುತ್ತ | 
ಏತಕೀ ಪರಿ. ಹ ನೀ ನುನ 
ಸೋತು ನುಡಿವೈ ಮಾಯೆದಾಟಿವಿ 
ದೇತರದು ಸುಖಡುಃಖಗಳು- ಸಹಿಸೆಂದಳಬುಜಾಕಿ lla. sl 


ಹುಡುಕದಿರು ದೋಷಗಳ .ಸರರಲಿ 


ನುಡಿಯಲಿ ನ್ಲೇಕಾತ್ಮ ನಿಂದನೆ 


ತಡೆದು ಕೋಷವ, ತಾಳು ಶಾಂತಿಯೆ, ನೀಗು ದುಃಖವನು | 
ಕೆಡಹುವನು ಸುಖದುಃಖದಲಿ ಜಗ. 

ದೊಹೆಯಗೇನೋ ಹೆರುಷಮಿದೆರಿಂ 

ತೊಡೆದು ತಾನೇ ಚ್ಟ ಕೊಡುವನು ಶಾಂತಿ ಧೂತ 1೬೩ 


ಮನದಿ ಹರ್ನೋತ್ಸಾಹೆ ದುಃಖವ 
ನೆಣಿಸದೆಯೆ ರಘುವೀರನಾಲಿಸಿ 
ಜನಕನಾಣಿತಿಯಂತೆ ವಸ್ತ್ರಾ ಭರಣಗಳನುರ್ಚಿ | 
ಜನನಿ ಕೈ ಕಾದೇವಿ" ಕೃಪೆಗೆ 
ದನಘಗಿತ್ತಳು ನಾರುಮಡಿಗಳ 
ವನದಿ ಸುಖಮಿರಲೆಂದು ಮೂವರ .ಹೆರಸಿ ಕಳುಹಿದಳು ॥೩೪॥ 


ಪತಿಯೊಡನೆ ಸರಸದಲಿ ಸೀತಾ 
ಸತಿಯು ಪೊರಟಳು ನೆನೆದು ಮನದಲಿ 
ಪತಿಯ ಸೇವೆಯನೊಂದನೇ, ಬಿಡಲಾರದಾ ಹರಿಯ | 
ಮತಿಯುತನು ಸೌಮಿತ್ರಿ ರಾಮಂ 
ಗತಿವಿದಾರುಣ ಕನ್ನವೊದಗಿಕ 
ಹಿತನಚನಗಳ ಲೆಕ್ಕಿಸದೆ ಪೊರವಂಟಿನವರೊಡನೆ lass 


ಅಯೋಧ್ಯಾ ಕಾ೦ಡ ವಿಪಿ 


ಕುಸುಮ ಕೋಮಲೆ ಲೋಕಪಾವಕರಿ 
ಸೊಸೆಯನಟ್ಟ ದೆ ಬನಕೆ ಮೆಕ್ಕ ಛೆ 
ಹಸುಳೆಯರ ಬೂಕಿದ್ದೆನು ಫನೇರಾಟಿವಿಗೆ `ವಿಧಿವಶದಿ |. 
ಅಸುಪಿಡಿದು ಬದುಕಿಹೆನು ನರಮ ಪು 
' ರುಷಗೆ ಜನ್ಮ; ನಕೊಟ್ಟು ಈಳುಹಿದೆ 
ನ ಸುರರಾಹಾರಕ್ಕೆ ಬಲಿಯನು- ಹೆತ್ತ ಶಿಶುಗಳನು 1೩. ೬!! 


ದುರಿತರಾಶಿಯ ತವರು ತನುವಿದು : 
ವರ ಸುಪುತ್ರರ ತೊರೆದು ಬದುಕಿತು- 
ಮರಣ ಸರಿಯಂತೆರವು ರಾಮನ ದರುಶನವ ಮಾಡಿ | 
ನರಪನಿನ್ನಿರ ಬಾರದೆನುತಲಿ 
ಸುರಪನಗರಿಯ ಸಾರ್ದನರರೇ 
ಶರಿರವೆನ್ನನು ಬಿಡದು ಕಲ್ಮನ ಬಿರಿಯದ ಹೃದಯ (la ell 


ಹೆಲವು ಪರಿಯಲಿ ಶೋಕಿಸುವ ಕೋ 

`ಸಲೆಯಡಿಗೆ ನಮಿಸುತ್ತ ತಾಯೇ * 

ಹೆಲುಬದಿರು ತಪ್ಪೆನ್ನ ಕಾರಣಕಾಯ್ತು ಶನಿಸೆಂದ A 

ವಿಲಪಿಸುವ ಸೋದರರನಸ್ಪಿದ 

. ಳಳುಕಿ ದುಡುಕಿಡೆ ಭರತನೊಂದನು ಹ 
ತಿಳಿಯ ನೊಂದನು ತರಳ 'ತಪ್ಪಾಯ್ಕೆಂದು ಮರುಗಿದಳು 1೩೮೫ 


ತರಮುಗಿದು ಛಲತೊರೆದು ಭರತನು 
ಪರಮ ವಿನಯದಿ ಮಧುರ ವಚನವ 
ನೊರೆದ ಮಾತೆಗೆ ಮಕ್ತೆ ವಂದಿಸಿ ಶುದ್ಧಮನನಾಗಿ 
ಅರಿದಳೇ ಎನ್ನ ಮನ ಲೋಕದ 
ನರಗೆ ವಂಚಿ- ಜಾ ದೇವರ | 
ತೊರೆದು ಪಶ್ಚಾತ್ತಾ ಸಗೊಂಬಳು ಜನನಿ ಕೇಳಿಂದ 1೩೯1 


ಡಿ೬೪ 


ಶ್ರೀ ತುಲಸೀ ರಾಮಾಯಣ 


' ರಾಮನೇ ಸುತನೆಂದು. ತನಗಾ 
ರಾಮನೆಃ ಹಿತನೆಂದು ಕ್ಸ ಈೆಯು 
ರಾಮರಾಮೆಂದಾವಗಂ ನಿಶಾ ಸದಲಿ ನಡೆಯುವಳು | 
ಆ ಮುಹೂರ್ತದಲನಳೆ ಬುದ್ದಿ ನಿ 
ರಾಮವಾದುದು ಮಾಯಪಾಶದಿ 
ಕಾಮಿಸಿದೆ ನಾನಿಲ್ಲ ಕೋಸಲರಾಜ್ಯ ಸಂಪದವ . _॥ ೪೦1 


ಬರಲೆನಗೆ ಪಿತೃ ಮಾತೃ ಗುರುಹಿರಿ 
ಯರ ತೆರಿದ ಘನಘೋರ ಶ್‌ ಹವು 
ಧರಣಿಯಮರರ ಪುರವ ಗೋವಳ ನೆಲೆಯ ಸುಟ್ಟ ವನ | 
ದುರಿತನೊದಗಲಿ ಬಾಲವಧ ಕನ 
ತರುಣಿಯರ ಕೊಂದವನ ದೋಷವು ಗೆ 
ಬರಲಿ ಭೂಪಗೆ ವಿಷವಥಿಕ್ಕಿದ ದುರಿಶ ಬರಲೆನಗೆ . loa 


ಬಗೆದನಾದೊಡೆ ದೋಷ ರಾಮಗೆ - 
ಬಗೆದೆನಾದೊಡೆ ರಾಜ್ಯ ಸಂಹದ 
ಬಗೆದೆನಾದೊಡೆ ಪಿಶಥಿಗಳಿವನು-ನಿನ್ಮು ದುಃಖವನು | 
ಹೋಗುವೆನಗ್ನಿಯೆ ತಾಯೆ ಕಾಡಲಿ 
ಜಗದೊಳಿಹ ಅಫರಾಶಿ ದಹಿಸಲಿ 


'ಸೊಗದಿ ವಿಧಿಸೌ ತಾಯೆ ಮನ ಬಂದಂತೆ ಶಿಕೆಗಣ ೪೨ 


ಮರೆತು ಹೆರಿಹೆರ ಸೇವೆ ಕಾಣದ 
ದುರುಳ ಭೂತಗಳನ್ನು ಸೇವಿಪ 
ನರರ ಗತಿ ಬರಲೆನಗೆ, ವೇದವ ಧನಕೆ ಕಲಿಸಿದನ | - 
ಸರರ ದೋಷವನೊರೆವ ಕೋಪಿಯ 
ದುರಿತವೊದಗಲಿ ಕುಟ.ಲ ತಂತ್ರದ 
ಪರಧನವ-ಪರಸತಿಯ ಬಯಸಿದ ಪಾನಿಯಘೆ ಬರಲಿ ಎ! 


ಅಯೋಧ್ಯಾ ಕಾಂಡ 


ಆವ ನರ ಸತ್ಪ್ಸಂಗವೊಲ್ಲನೊ `'' 
ಆವ ಮೂರ್ಯನು ಮೋಕ್ಷ ಬಯಸನೊ . 
ಆವ ಮಾನವ ಮದದಿ ಹೆರಿಹೆರಪಾದಪೂಜಿಸನೊ | 
ಆವ ನರ ಸದ್ಧರ್ಮ ಹೀನನೊ 
ಆವ ನರ ಸಾಧುಗಳ ಹಳಿವರೊ 
ಆ ವಿನಾಶಕನಫವು ಕಾಡಲಿ ಬಯಸೆ ನಾನಿದನು 


. ವೇದಬಾಹಿರ ಧುಷ್ಟ ಮಾರ್ಗ ನಿ 
ಮೋದಿ ವಂಚಕ ಕಳ್ಳ ಪಾದರಿ, 2 
ಶೂದ್ರಸೇನಕ ವಿಸ್ರರಘವೆನಗಾಗದಿರದಿಹುದೆ | 
ಆ ದಿವಾಕರನಾಣೆ ಮನವಚ 
ನಾಡಿ ಕರ್ಮಗಳಲ್ಲಿ ರಾಮನಿ 
ಗಾದ ವನವಾಸಗಳ ಕೋರಿದೆನಿಐ್ಬ ತಾನೆಂದ 


ಮನ ವಚನ ಕರ್ಮದಲಿ ಕರುಣಾ 
ವನಧಿ ರಾಮನ ದಾಸನಾಂ ತಾ 
ನನಫ `ಹೃದಯದೊಳಿರ್ದು ಎನ್ಲೀ ಭಕ್ತಿಯನ್ನರಿವ | 
ಎನಲು ಕಂಬನಿಧ್ದಾರೆ ಸುರಿದುದು 
ಜನನಿಯಂಖ್ರ ಯೊಳೆರಗಿದೊಡೆ ವರ 
ರ ತಾಮೆಚ್ಛಿ 


ಪ್ರಾಣ ಸಖ ನೀ ರಾಮಚಂದ್ರ ನೆ. 
ಪ್ರಾ ಹ್‌ ಮಿಗಿಲೆಂದು ನಿನ್ನನು 
ಹ್ಯುಸನ್‌ ಬಿಡು ದುಃಖ ಬಂದುದ ಮಾರುವರಾರು | 
ಕ್ರೋಣಿಯೊಳು ಹಿಮ ಬೆಂಕಿಕಾರಲಿ 
ಮೇಣು ವಿಭು ವಿಷವನ್ನು ಸುರಿದರು 
ಮಾನು' ನೀರನು ತೊರೆದರೂ ನೀ ನಿಮುಖನೇ ಹೆರಿಗೆ 


lel 


೪೫! 


pg ll 


lvl 


ಬಹತ 


ಶ್ರೀ ತುಲಸೀ ರಾಮಾಯಣ 


ಪುತ್ರ ಮೋಹೆದಲಂಸಿನಿಂ ಎದೆ 
ಗೊತ್ತಿದರೆ ಪಯವುಕ್ಕಿದುದು ಶತ: 
ಪತ್ರಲೋಚನೆ ತಲೆಯನಾಘ್ರಾಣಿಸುತ ತನು ಮರೆಯೆ 
ಅತ್ತ ಭರತನ ಕೀರ್ತಿ ಬೆಳಕೆನಿ ' 
ಹತ್ತುತುದಿಯಾಚಲನ ಲೋಕದೆ | 
ಕತ್ತಲೆಯ ಪರಿಹರಿಸಿ ಹೊಳೆದನು ಸೂರ್ಯ ಕಾಂತಿಯಲ್ಲಿ ೪೮ 


ಗುರು ವಸಿಷ್ಕನು ವಾಮದೇವನರು 
ಕರೆಸಿ ಸಚಿವ ಮಹಾಜನಂಗಳ 
ನೆರೆದು ನೀತಿಯನರುಹಿ ನಾನಾ ವಿಧದಿ ಭರತಂಗೆ | 
ಒರೆದು ನರಮಾರಥದ ಮಾರ್ಗವ 


- ನೆರೆದು ಧ್ರ ರ್ಯೋತ್ಸಾಹ, ವತ್ಪನೆ' 


ಧರೆಯ ಸ್‌ ಬಿಡದಿರೆಂದರು. ಸಕಲವಿಧದಿಂದ eel 


ಮನದೊಳೆಳ್ಳ ರ ತಾಳ್ವು ಕೌಸ ಲೆ 
ಯೆನುಮತಿಯ ಪಡೆಯುತ್ತ ಕುಲಗುರು 
ಮುನಿ ಸಹಾಯದಿ ಪಿತನ ಸಂಸ್ಕಾರಗಳ ಮುಗಿಸಿ | 
ಜನರ, ರಥ ಗಜ ತುರಗ ಪಶುಗಣ 
ಧನದಿ ತಣಿಸಿದ ವಸನ ಭೂಷಣ 
ಕನಕ ರತ್ನಾದಿಗಳನಿತ್ತನು ದಣಿಸಿ ಸರ್ವರನು.. 1೫೦1 


ಒಂದು ದಿವಸ ವಸಿಷ್ಠ ಮಂತ್ರೀ 
ವೃಂದವನು ನೆರೆಯಿಸುತ ಶತಿಸಿದ 
ಜು ಭರತನ ಸಭೆಗೆ ವಹಿಸಲು ರಾಜ್ಯ ಸೂತ್ರ ಗಳ 4 
ಬಂದುದೀ ವಿಧಿ ಕ್ಳೈ ಕೆಯಾಸೆಯ 
ದಂದುಗದಿ ನೃಪ ಲ ಶೈ ವಚನದಿ 
ಮುಂಿದುಗೆಟ್ಟ ನು ಜೀವದೊರೆದನು ಧರ್ಮಪಥಕಾಗಿ 1೫೧ ° 


ಅಯೋಧ್ನಾಕಾ೦ಂಡ 


ದೈವ ಬಲವೇ ಬಲವು ಲೋಕದಿ 
ಸಾವು-ಹುಟ್ಟುಗಳೆನ್ಮು ವಶವೇ 
ನೋವು ಸುಖ ಅನಕೀರ್ತಿ-ಕೀರ್ತಿಗಳಿಲ್ಲ ದೈವ ವಶ | 
ದೈವದಿದಿರಲಿ ಪುರುಷಯತ್ನ್ನಗ ಕ 
ಳಾವ ಕಾರ್ಯವ ಗೆಯ ್ಯಾಲಪ್ಪುದೆ 
ಭಾವಿಸದಿಕ್ಸೆ ಕಂದ ದೋಷನನೆಣಿಸಬೇಡಿನ್ನು 1511 


ತನ್ನ ಸತ್ಯದೆ ನುಡಿಗೆ ಸೋಲುತ 
ಲುನ್ನತಾಮಲ ಕೀರ್ತಿವಡೆಯುತ 
ನಿನ್ನ ಜನಕನು ಸ್ಪರ್ಗಧಾಮವ ಸಾರ್ದ ಪುಣ್ಯದಲಿ | 
ಇನ್ನು ದಶರಥನೃ pa ಹೋಲುವ 
ಸನ್ನು: ತರು ಪುಟ್ಟುವರೆ, ಬಿಡು ಬಿಡು 
ನಿನ್ನ ಡಿ ಖವ ರಾಜ್ಯಭಾರವ ತಳೆದು ಸುಖಿಯಾಗು 1೫೩, 


ವನಕೆ ಕಳುಹಿದ ರಾಮಚಂದ್ರನ 
ತನುವನಿಳುಹಿದ ಸತ್ಯವಚನಕೆ 
ಜನಸತಿಗೆ ವಚನ ಪ ಪ್ರಧಾನವಜಿಂದು ತಾ ತಿಳಿದು | 
- ಜನಪನಿತ್ತಿಹೆ ರಾಜ್ಯಕೋಶವ 
ನಿನಗೆ ನಿತೃನುಡಿಯಾಂತು ಮುದದಲಿ 
ಜನಪ ಪದವಿಯ ತಾಳ್ಕು ಧರ್ಮವನುಳುಹು ಶೀಘ್ರದೆಲಿ 1೫೪! 


ಹಿಂಡೆ ಭಾರ್ಗವರಾಮ ಜನನಿಯ 
ಹೊಂದ ಪಿತನಾಜ್ಞೆಯೆಲಿ- ಜವ್ವ್ಯ' 
ತಂಡೆಗಿತ್ತನು ಪೊರು ಜರೆಯನು ಕೊಂಡು ಜಸವಡೆದ | 
ಇಂದು ಜನೆಪತಿಯಾಜ್ಞೆಯಲಿ ನಲ 
ವಿಂದ ರಾಜ್ಯವ ತಾಳ್ಹು ಪಾಲಿಸು 
ತಂಡೆಯಾಡಿತ ನೆನೆಯದುಚಿತಾನುಚಿತಗಳನೆಂದ 1೫೩1 


೬೮ 


ಶ್ರೀ ತುಲಸೀ ರಾಮಾಯಣ 


ಇದುವೆ: ರಾಮನ ಮತವು ಜನಕಂ 
ಗಿದುನೆ ಸಮ್ಮತ ಕುಶಲೆಯೊಫ್ಪಿದ | 
ಳಿದನು ಫೈ ಕೆಯಾಶಯ ಮುನಿಗಳಾಜ್ಞೆಯಿದು | 
ಇದು ನಿಗಮ ಸಮ್ಮತವು ನಿನಗಿಂ 
ದೊದವಿರುವ ರಾಜ್ಯಾದಿಗಳ ನೀ. 


ಪದುಳದಲಿ ಕೈಕೊಂಡು ಪಾಲಿಪುಡೆನ್ನ ಮತವೆಂದ  1೫೬॥ 


ನಿನಗೆ ರಾಮನೊಳೆನಿತು ಪ್ರೇಮವೊ 
ಅನಿತು ರಾಮಗೆ ಪ್ರೇಮ ನಿನ್ನೊಳು 
ಅನಘನಿದೆ ಜಗವರಿತು ಮನ್ಸಿಸಿ ನಿತ್ಯ ಹೊಗಳುತಿದೆ | 
ಜನಪದವ ನೀ ವಹಿಸಿ ರಾಘವ 
ವನದಿ ಮರಳಿದೆ ಬಳಿಕ ರಾಜ್ಯವ 


 ಪನುಮತದೊಳವಗಿತ್ತು ಸೇವೆಯಮಾಡು ಕೇಳೆಂದೆ 1೫೭! 


ಬಂಧು ಮಂತ್ರೀ ಹಿತರು ಸಾಧುಗ , 
ನೆಂದು ರಾಜ್ಯವನಾಳು ರಾಮನು ತ 

ಬಂದು ಕಳೆವನು ದುಃಖ ವನವಾಸವನು ನೀಗುತ್ತ |, 
ಎಂದು ತಿಳುಹಲು ಹೆಲವು' ಸರಿಯಲಿ 


ಇಂದುಮುಖಿ ಕೌ ಸಲ್ರೈ ಯೊರೆದಳು 


ಹಂದ ಜೇಶನನಾಥವಾಗಿಕ ಬು ಶೀಘ್ರದಲಿ ೫೮! 


ಎನಗೆ ಕೈಕೆ ಸ ಸುಮಿತ್ರೆ ಬಾಂಧವ 
ಮುನಿ ಸಚಿವರಿಗೆ ಸರಿಜನತೆ ಧಾ 
ರುಣಿಗೆ ನೀನಾಶ್ರಯನು ಜೀವಾಧಾರ ಮತ್ತೆ ತ್ತ 
ಮನದೆ ಕಾತರ ತೊರೆದು ಕಾಲದ i 


 ಘೆನತೆಯನ್ನರಿಯುತ್ತ ರಘುಕುಲ 


ಘೆನನು ನೀನೆನಿಸಿನ್ನು ಕೇಳೆಂದಚು ಸರೋಜಮುಖ 1೫೯1 


ಅಯೋಧ್ಯಾ ಕಾಂಡ 


ಗುರುವಚನ ಸಚಿವರಭಿನಂದನ 
ಪರಿಜನರ ನುಡಿ ಬಾಂಧವರ ಕರೆ. 
ಧರೆಯ 'ಮೊರೆ ಕೌಸಲ್ಯಯಾಣತಿ ಮುನಿಗಳಾಳಾಪ | 
ಸರಳ ಸದ್ವಚನಗಳ ಮಳೆಯಲಿ 
ಹರುಷಮಾದುದು ಮನದಿ ಸರ್ವರ 
ಪರಮ ವಿಶ್ವಾಸದಲಿ ವಂದಿಸಿ ಭರತ ಮನ್ನಿಸಿದ 1೬೦೫ 


ಜನನಿ ನುಡಿಯಂ ನೆನೆದು ಭರತಗೆ 
ಮನದಿ ವಿರಹಾತುರವು ಮೂಡಲು 
ಕೊನೆಗೆ ಸಭೆಯಲಿ ನೊಂಡು ಕಂಬನಿಗರೆಯದೆವರಿಲ್ಲ | 
ಅನಿತರಲಿ ಧೃತಿವಡೆದು ಕೈಮುಗಿ | 
ದನಘನೊರೆದನು ವಿಧಿನಿಲಾಸವ 
ನೆನೆದುದೇಂ ರಾಘವನ ವಿಪಿನಾಂತರಕೆ ಕೊಂಡೊಯ್ದು ॥೬೧॥ 


ಜನಕವಚನಮಲಂಘಫ್ಯೊ ಮೇಣೀ 
ಜನನಿಯಾಣತಿ ಪ್ರಜೆಗಳಭಿಮತ 
ಗುರುಗಳಾಜ್ಞಿ ಯು ಸಚಿವರೊಪ್ಪತಗಳೆನು ಮುರಿಯುನೆನೆ | 
ನೆನೆಯೆಲುಚಿತಾನುಚಿತ ಕೃತ್ಯವ ಕ ಸ 
ಮನದೊಳರಿತೆನು ಧರ್ಮ ಸೂಕ್ಷ್ಮವ 
ನೆನಗೆ ಹಿತಮಾದುದನೆ ಬಗೆದಿರಿ ಘನತೆಯಲಿ ವೀವು . 1೬.೨! 


ಈ ಸಿರಿಗೆ ಮನಸೋತು ಪತಿಯ 
ನ್ಹಾಸುರದ ಮೋಹದಲಿ ನೀಗುತ 
ಖಾಸಲಾದಳು ಮಾತೆ ಜಗದಸಕೀರುತಿಗೆ ಸಿಲುಕಿ | 
ಮೋಸಹೋದನು ಜನಕ ರಘುಪತಿ 
ಗೇಸು ಗಂಡಾಂತರವನೊಡ್ಡಿತು. 
`ಘಾಸಿಯಾದೆನು ಬೇಡೆನಗೆ ಸಾಮ್ರಾಜ್ಯ ಸುಖವೆಂದ , 1೬೩! 


೨೬೯ 


ಶ್ರೀ ತುಲಸೀ ರಾಮಾಯಣ ' 


ಆ ವಿಭುವು ನಾರುಡೆಯ ದಧರಿಸುತ 
ದೇವಿಯೊಡನೀ ರಾಜ್ಯದೊರೆಯುತ | 
ಧಾವಿಸಿರೆ ವಿನಿನಾಂತರಕೆ ಸಿರಿಗೊಲಿಯುವವನಲ್ಲ | 
ಪಾವನನೆ ಗತಿ ರಾಮಚಂದ್ರನ 
ಸೇವೆ, ರಘುಪತಿನಾಮವೊಡುಂಳಿ ' 
ದಾವ ಮಾರ್ಗವ ಕಾಣೆ ಸೀತಾಸತಿಯೆ ಹಿತನೆಂದ 


ಭೂಮಿಜಾ ಸೌಮಿತ್ರಿ ಸಹಿತಾ 
ರಾಮನಂ ವನಕಟ್ಟ ಪದಯುಗ 
ತಾಮರಸ ಧರ್ಶನ ಸನೊಲ್ಲದ ದೋಷರಾಜ್ಯವಿದು | | 
ರಾಮನೇ ಸರ್ವಾತ್ಮ ಜಗದಲಿ 
ರಾಮನಂ ಹೊಸೆ ತು ಜೀವಿಪು . 
ದೀ ಮಹೀತಲದಲ್ಲಿ ನಡೆವೆಣದಂತೆ'ಬುಡುಕಿಹುದೆ ? 


ಮನದೊಳಗೆ ವೈರಾಗ್ಯಮೂಡದ 
ತನಗೆ ಬ್ರಹ್ಮೆನಿಚಾರಮೇತಕೆ 
ವನಿತೆ ವಸನನೆನೊಲ್ಲದಾಭರಣಗಳ ತೊಡುನಂತೆ | 
ತನುವ ತೊಕೆಯೆಲ್ಫಾತ್ಮ ದೇಹೆದ 
ಘನತೆಯಳಿವೊಲು ರಾಮಚಂದೆ ನೈನ 
ವನಜಪದ ಡರ್ಶನವ ಪಡೆಯದೆ ೬ ಜೀವಿಸಿಹುದೆಂತು 


ಅದರಿನಾ ಶ್ರೀರಾಮಚ- ೦ದ್ರ ನ 
ಪದವ ಸೇರುವೆನಿನ್ನು ಕೊಡಿ ನೀ 


. ವಿದಕೆ ಸಮ ತಿ ಜಗಕೆ ಮಂಗಳಮೆನಗು ಚಾಣ 


ಇದ ತೊಕೆದೆ. ನಶ್ವ ರದ ರಾಜ್ಯದ 
ಪದವಿಗಳನಾನೊಲ್ಲೆ ನಾಲ್ವ ಥ್‌ 
ಮೊದಲಿಗನು ರಾಮನಿರೆ ಕೋಸಲ ಪಟ್ಟಿ ವೇಕೆನಗೆ 


1೬.೪ 


೬.೫1 


«ea ll 


lull 


ಅಯೋಧ್ಯಾ ಕಾಂಡ 


ಎನ್ನೊಳಿಹುದೇ ನೃ ಪತಿ ಲಕ್ಷಣ 

ಮೆನ್ಹ eS ರಾಘವ 

ನನ್ನು ಜನಪತಿ ವಿಪಿನಕಟ್ಟಿ ದ ತೊರೆದ ತಾನಸುವ | ` 

ಎನ್ನ ವೊಲು ಪಾಪಿಗಳ ಯ 

ಎನ್ನ ಭಾರದಿ ಮುಳುಗದೀ, ನೆಲ 

ಮೆನ್ನ ಬಯಸುವಿರೇಕೆ ಜನಸತಿಯೆಸಗದಿರಿಯೆಂದ ೬೮1 


ಜನನಿಯರಿಯಜಿ ಬಯಸಿ ರಾಜ್ಯವ 
ನೆನಗೆ ದೇವರನಗಲಿ ಲೋಕಕೆ ' 
ಘನತರದ ದುಃಖಗಳ ನೀಡುತ ಪತಿಯ ನೀಗಿದಳು | 
ವನಜಪೀಠನ ಕುಹಿಲವಿದಕಾ 
ಜನನಿ ಬಲಿಯಿಕ್ವಿದಳು ಹೈದಯವ 
ತೆನಯಗೋಸುಗಮೆಂದ್ಕು ಶಪ್ಪಾಯ್ತೆನ್ನ ಕಾರಣದಿ all 


ಲೋಕದಲಿ ಸೌಮಿತ್ರಿ ಮಾನ್ಯನು 
ನೂಕುತರಮಕನೆ ಸುಖವ ರಘುವರ 
ನೇಕ ಭಕ್ತಿಯೊಳೊಲಿದು ನಡೆದನು ಹೆರಿಯ ಬಳಿವಿಡಿದು ) 
ಕಾಕಲಾ ಎನಗೇನು ವೈಭವ 
ಮೇಕೆ ರಾಮನ ಪಾದಧೊಳಿಯೆ 
ಸಾಕು ಮಿಥ್ಯಾ ಪ್ರೇಮಿಯಾದೆನೆ ದೈವದೂರನಲಾ lle oll 


ತಿಳಿಯೆನನ್ಯೋಪಾಯಗಳ ಮವ 
ದಳಲನಡಗಿಸೆ ರಾಮ ಭಕ್ಕರಿ 
ಗೊಲಿದಡಲ್ಲಜೆ ಬದುಕಬಹುದೇ ಜೀವಮಿನ್ನೇಕೆ | 
ಹೊಳೆಯೆ ಸೂರ್ಯನು ನಾಳೆ ರಾಮನ 
ಬಳಿಯ ಸೇರುವೆವಾವು ಶೀಘ್ರ ದಿ 
ಸುಲಭನಡಿಗಳ ದರ್ಶನದಿ ಸಂತೋಷಗೊಳ್ಳುವೆವು [೭೧1 


೨೭೧ 


೨೭೨ 


ಶ್ರೀ ತುಲಸೀ ರಾಮಾಯಣ 


se ಸುಸ್ತೆ ಹೆ ಸದನನು 
ಪೆರಮ ಕರುಣಾವರನು ನಘಿಸತಿ 
ಪರಮ ಶತ್ತುವನಾಡೊಡೆಯು ರಕ್ಷಿಸುವನೆಣಿಸದೆಯೆ 


| ತರೆಳನಿವನೆಂಡೆನ್ನ ಸಲಹುವ 


ಕಿರಿಯನಿವನೆಂಜೆನ್ನ ತಪ್ಪುಗ 
ಛೊಕೆವನೇ ಮನ್ರಿಸುವ ಸೋದರನೆಂದನಾ ಭರತ , ॥೭.೨॥ 


ಭರತನಾ ನುಡಿಗೇಳಿ ಸಕಲರು 
ಹೆರಿಯನೇ ನೆನೆಯುತ್ತ ಭರತನ: ` 
ಹೆರಸಿ ವಿರಹಾಗ್ನಿಯಲಿ ನೊಂದರು ಜೀವದೊರೆದಂತೆ | 
ಸರುವರೊಫ್ಸಿ ಹ ವಿರಾಗಿಯ : 
ಪರಮ ನೇಹಕೆ ಸೋತು ರಾಮನ. | 
ಕರಿತರಲು ಪತ್ತನಕೆ ಭರತಂಗಾಣತಿಯನಿತ್ತು leah 


ಮರೆದು ಕಳೆ ದುಃಖಗಳ ನಾವಿ 


'ನ್ಹರಸಿ ರಾಮನ ಬೇಡಿ ಪುನರಪಿ 


ಧರೆಯ ಕೊಡುವೆವು ನಿನ್ನ ಹೃದಯಕೆ ತಂಸನೆಕೆಯುವೆವು | 


' ಭರತ ತಫ್ಪೆಣಿಸುವರೆ ನಿನ್ನಲಿ 


ಪರಮ ಸದ್ಗುಣ ಶೀಲ ರಾಮನ 
ಚರಣಕಾಣುವ ನಾಳೆಯೆಂದ ವಸಿಷ್ಕಮುನಿರಾಯ : 1೭೪ 


ಮರುದಿವಸ ಹೆರಿಸಸ್ಸಿದಿಗೆ ಮುನಿ 
ವರರು ಜನನೀ ಪರಿಜನಂಗಳು 
ಪೊರಮಡಲ್ವಾತುರದಿ ಭರತನು ಪಯಣಕಣಿಮಾಡಿ (| 
ಇರಿಸಿ ರಾಮನ ಪಟ್ಟಿ ವಣೆಯಲಿ 
ಚರಿಸುವೆನು ಇಸ ತಾನೆಂ | 
ದುರುತರದ ಚಿಂತೆಯಲಿ ರಾಮಧ್ಯಾನಸರನಾದ | 1೭೫1 


ಆಯೋಧ್ಯ್ಮಾಕಾ೦ಡೆ ವಿ ಹಿಪ್ಲಿ 


ವಿಶ್ರಾಮ ೧೧ 


ಸೂ! ನಡೆದು ಪರಿಜನ ಸಹಿತ ಹಳುವದಿ 
ಹಡು ತೆ ವಸಿ ರಾಘವನೆ ಶೆಂಡನು 
ನುಡಿಸಿ ಭಕ್ತರ ಭರತ ನೋಡಿದ ಚಿತ್ರಕೂಟವನು ॥ 


ಮರುದಿವಸ ಸೂರ್ಯಪ್ರ ಭಾತದಿ 
ಪೊರಮಡಲು ರಾಘವನ ಸನಿಯಕೆ | 
ಪುರಜನರು ನಿಜವಸ್ತುವಾಹನ ಸಿದ್ದಮಾಡಿದರು | 
ಭರತನರಮನೆಗೈದಿ ರಥಗಜ 
ತುರಗ ಭಾಂಡಾಗಾರಮೆಲ್ಲವ 
ಪೊರೆವುದಿಳ್ಳರಮೆಂದು ನಚ್ಚಿನ ಭಟರ ಕಳುಹಿದನು Hall 


ಅಡನಿಯೆಲಿ ರಾಜ್ಞಾಭಿಸೇಕವ 
ನಡೆಸಬೇಹುದು ರಾಮಚಂದ್ರಗೆ 
ಪೊಡವಿಯವನದು ನಾವು ಭ್ರತ್ನ ರು ರಾಮಸೇವಕರು | 
ನಡೆದು ದೇವರ ನೋಡಬೇಹುದು 
ನಡೆಯಿರೆನುತವೆ ತರಿಸಿ ಭಂಡಿಗ 
ಳೊಡನಿರಿಸಿ ಸಂಭಾರಗಳ ವನಪಯಣಕನುವಾದ loll 


ತರತರದ ಪಲ್ಲಕ್ಕಿಯೇರುತ 
ತರುಣಿಯರು ನೃಪಸತಿಯರೆಲ್ಲರು 
ಹರಿಯ ದರ್ಶನಕಾಗಿ ಪೊರಟರು ಪರಮದುತ್ತಹೆದಿ | 
ಪುರಜನರು ವಾಹನಗಳೇರುತ 
ಸೊರಟಹೆರು ರಘುರಾಮನಿರುತಿಹ 
ಪರಮ ಮಂಗಳ ಚಿತ್ರ ಕೂಬಾದ್ರಿ ಯನು ನೆನೆಯುತಲಿ 1೩1 
IR 


“೨೭೪ 


ಶ್ರೀ ತುಲಸೀ ರಾಮಾಯಣ 


ಬಲು ಬಳಲಿ ಬಾಯಾರಿ ಗಜಪಡೆ 
ಜಲವರಸಿ ನಡೆವಂತೆ ಸರ್ವರು ' ಡಿ 
ಹೆಳುವಮಂ ಸಾರಿದರು ರಾಮನ ಕಾಣುವಾತುರದಿ | 
ಸುಳಿವ ಚೀರಾಜಿನದಿ ಹೆರಿಯೆಂ ಕ್ಲ 


ಬಳಲಿಸಿಂ ಶತ್ರುಫಘ್ನೆವೆರಸುತ 


ಹಳುವಡೆಲಿ ಬರಿಗಾಲಿನಲಿ ನಡೆತಂದ ಪಯಣದಲಿ ' 


ನಡೆದು ಬರುತಿರೆ ಭರತ ಸರ್ವರು 
ಬಿಡುತವಾಹೆನ ಗಜರಥವ ಕಾ 
ಲ್ಭಡಿಗೆಯಲಿ ನಡೆತರುತ,ರಾಮಧ್ಯಾನಪರರಾಗಿ 1 
ನುಡಿಯಲಂಜುತಲಿಂಗಿತದಿ ರಥ 
ವಡರೆ ಸೂಚಿಸುವಂತೆ ತನ್ಮೊಳು 
ನುಡಿವುತಿರೆ ಕೌಸಲ್ಯೆ ಗ. ರಥನನೇರಿದೆನು 


ಸೇರಿ ತಮಸಾನದಿಯ ಬ 


" ಳಾರಲೆರಡನೆ ದಿನಕೆ ಗೋಮತಿ 


ತೀರ ಕಂಡು ಸಯಿಾನದಿಯ ದಾಟಿದರು ಮರುದಿವಸ | 
ಮಾರನೆಯದಿನ ಶೃಂಗಬೇರವ 
ಸೇರೆ ಮುಟ್ಕತು ವಾರ್ತೆ ಗುಹಗೆ ವಿ 


_ ಜಾರಿಸಿದೆ ಗೂಢಪ್ರ ಚಾರರ ಕಳುಹಿ ಡಿಸೆದಿಸೆಗೆ 


ಬಂದವನೇ ಕುಟಿಲದಲಿ ರಾಮನ 


"ಹೊಂದು ರಾಜ್ಯವ ನುಂಗಲೋಸುಗ 


ತಂದನಿಲ್ಲವೆ ಸೈನ್ಯ ಭರತಂಗೇಕೆ ಕಸಟಿಮಿದು | 

ಎಂದು ನಾವೆಯ ತಜೆಡು ಮಾರ್ಗವ 

ಬಂಧಿಸುತ ಹಗೆಯಾದೊಡಿವನಕು 

ಕೊಂದು ಗೆಲುವೆವು, ಮಿತ್ರನಾಜೊಡೆ ಹಬ್ಬಮಾಯ್ತೆಮಗೆ 


loll 


1೫1! 


11೬. 


lal 


ಅಯೋಧ್ಯಾ ಕಾಂಡ ೨೭೫ 


ಇಂದು ರಾಜ್ಯವ ರಾಮಗೊಫ್ಫಿಸ 
ಬಂದನೋ, ಹೆಗೆಯಾಗಿ ರಾಮನ 
ತಂದು ಕಂಟಿಕ ನೀಗ ಬಗೆವನೊ ಮಂದಮತಿಯಾಗಿ |! 
ಕಂದೆನಿವೆ ಕುಂದೆರಿಯ ಯುಕ್ತಿಯೊ 
ಳಿಂದು ತಥ್ಯವನರಿದೊಡನೆ ಬಹು 
ಜೆಂದೊರೆದು ಕಳುಹಿದನು ದೂತರ ವಹಿಲದಲಿ ಗುಹೆನು 1೮! 


ಆವ ಕಾರಣ ಬಂದೆ ಭರತನಿ 
ಗಾವ ದುರ್ಮತಿಮೂಡಿ ಮನಸಿಮೊ 
ಳಾವುದಾಸೆಯೊ ಅಮಮ ಸಿರಿಯಿನ್ನೆ ಸು ನಿ | 
ದೇವನೊಳು ಹೆಗೆಯೆಣಿಸುವನೆ ಸೆ ಸ್ಪೈ 
ನ್ಯಾವಳಿಯ ಕರೆತಂದನೇಕೆ ಕಿ 
ರಾವಲಂಬನ RS ಭರತ ತಾನೆಂದೆ . ll] 


ನೆಲಕೊಡೆಯ ತಾನಾಗಿ, ರಾಘವನ 
ಹೆಳವ ಹೊಕ್ಕುದು ಸಾಲದೇ ವಿಷ 
ಮೆರೆದು ಸೋದರರ ಕೊನೆಗಾಣಿಸುವ ಹೆಂಬಲವೆ | 
ಒಬಿಡೆಕೊಳ್ಳ ತು ಮುನಿದನಾದೊಡೆ 
ಬಲಿದು ಜಿ ಕಲ್ಸಿ ಶಬರರ 
ಬಲವ ತೋರ್ವುಡು ಗಾಯಗಾಜಿಸಿ ಹಿಂದಕಟ್ಟುವುದು 1೧೦! 


ಬದುಕುವನೆ ಹೆಗೆಯಾಗಿ ರಾಮಗೆ, 
ಸದರಮಾದುದೆ ನರಿಗೆ ಮೃಗಸುತಿ 
ಯುದಿಪ ಸೂರ್ಯೇಂಗೆಣೆಯ ಕತ್ತಲೆ ನೀರ್ಗೆ ಕಿಸರಿದಿಕೆ | 
ಅಜೆೊ ವಸಿಷ್ಕಃ ರ್ವೆರಸಿ ಬರುವನು 
ಹುದದಿ ಸಡೆಜೊಡೆ ಗೆಳೆಯನಸ್ಸನು 
ಹದಯ ವಿಷಮಯಮಾಗೆ ಭರತ ಸಮಾಧಿಯಾಯ್ಕೆಂದ ೧! 


ಬಿಹಿಹಿ 


ಶ್ರೀ ತುಲಸೀ ರಾಮಾಯಣ 


ನಡೆಯುತಾಪ್ತರ್‌ವೆರಸಿ ದೂರದಿ 
ಕಡುತವಸಿಯಂ ಕಂಡು ನಮಿಸಲು 
ಕೆಡೆದ ಗುಹೆನನ್ನೆತ್ತಿ ಹೆರಸಿ ವಸಿಷ್ಠಮುನಿ ಹೊಗಳಿ | 
ನುಡಿಯಲರಿವೆನೆ ಗುಹನ ಗುಣಗಳ 
ನೆಡಬಿಡದೆ ರಾಘವನ ಭಜಿಸುವ: 
ನೊಡೆದು ಮೂಡಿದ ಕಾಂತಿ ನೋಡಾ ಭರತ ನೀನೆಂಡ 1೧೨1 


ಇಳಿದು ರಥದಿಂ ಭರತ ಗುಹನ -: 
ನ್ನೊಲಿದು ಮನ್ಸಿಸಿ ಗೌಕಿವಿಸಿದೊಡೆ 
ಸರಿಸಿ ಕಾಣ್ಮೆಯ ಪ ಪಾದಕೆರಗಲು ಗುಹೆನನಪ್ಪಿದನು | 
ಗೆಳೆಯರಿರ್ವರ ಗುಣಹೊಗಳಿ ಹೊ 
ಮಳೆಗರೆದು ನೀಜೋನ್ನತಿಯ ಪರಿ: 
ಯಳಿಸುತೊಲಿದಾ ಭರತನಂ ಸ್ತುತಿಸಿದುದು ಸುರನಿಚಯ 1೧೩1 


ಒಲಿದ ರಾಘವ ಗುಹೆಗೆ ಕರಳದೊ 
ಳಳಿಸಿ ಜಾತಿಯಕಟ್ಟು ಸೋದರ 
ನೊಲುಮೆಯಿಂ ಬೆರೆದಿರಲುಮೆನೆಗೀ ಗುಹೆಸಹೋದರನು | 
ತಿಳಿಯದಾ ವಾಲ್ಮೀಕಿ ಮರ'ವೆಂ 
ದುಲಿಯೆ ರಘುಸತಿನಾಮ ಮಹಿಮಾ 
ಬಲದಿ ಬೇಡ ಬ್ರಹ್ಮೆ ಖುಸಿಯೆನಿಸಿದನು ಲೋಕದಲಿ wll 


ಎಂದು ರಾಮನ ನೇಹಿಗನ ಮುದ 

ದಿಂದ ಕುಶಲವ ಕೇಳೆ ಗುಹೆ ನಲ 

ವಿಂದ ಸೆಂಭಾನಿಸಿದ ಭರತನ ಹೆರಿಯ ಕಂಡಂತೆ | 

ತೆಂಡೆ ನಿನ್ನಂ ಕಂಡು ಪರಮಾ 

ನಂದ ಪೊಂದಿದೆ ಸಿಗುವರೇ ನಿ 

ನ್ನಂದದಿಂ ಘನ ಪುಣ್ಯ ಮಾನುಷರೆಂದನಾ ಗುಹನು 11೧೫1 


ಅಯೋಧ್ಯಾ ಕಾಂಡ ೨೭೭ 


ಹೋದ ಇನ್ಮ ಸುಕೃತಫಲದಿಂ 
ಮಾಧವನ ಮೇಣ್‌ ನಿನ್ನ ಸದಮಲ 
ಪಾಡ ದರುಶನವಾಯ್ತು ನಿಮ್ಮಿಂ ೦ದಾನು ಫೆನನಾಜಿ | 
ಮಾದು ಕಳೆದುದು ಪಾಪ ಸಂತಿತ 
ಸಾಧುವಾದುದು ಬಂದ ಕುಲ ಶ್ರೀ 
ಪಾದ ಮಹಿಮೆಯೊಳಿಂದು ಬೆಳಗಿತು ಹೇಳಲೇನೆಂದ 1೧೬1 


ಅಫ್ಲಿದನು ಗುಹನನ್ನು ಶತ್ರುಹೆ 
ಕೊಫ್ಲ್ಸಿ ಮಾತಾಡಿಸಿದ ರಘುವರ 
ನಪ್ಪಿ ದೀ ತನು ದುಃಖ ಶಮನವ ಮಾಡುತಿದೆಯೆಂದು | 
ಒಪ್ಪಿದರು ನರನಾರಿಯರು ತಂ 
ಡೊನ್ಪಿಸುತ ಕಾಣಿಕೆಯ ನಿಜ ಕ 
ಣೊ ಫ್ಪುವೊಲು ನೋಡಿದರು ರಾಮಾನುಜರ ಮನವೊಲಿದು nal 


ತಿಳುಹೆ ಮೊಗ ಸನ್ನೆಯಲಿ ದೂತರು 
ನಿಲಯಗಳ ಕಟ್ಟಿದರು ಶೀಘ್ರ)ದಿ 
ನಿಳಲ ತಾಣದಿ ಪರ್ಣಶಾಲೆಯ ಸುಖವಸತಿಗಳನು | 
ತಳಿರ ಪಲ್ಲಂಗಗಳ ರಚಿಸಿದ | 
ರೊಲಿದು ಫಲಮೂಲಾದಿ ಪಣ್ಣಳ . 
ನಿಳುಶಿದರು ತಂದಲ್ಲಿ ಸೇವಾತುರರು ಮೈ ಮರೆದು ces! 


ಪುರವನೀಕ್ಷಿಸಿ ಗುಹನೊಡನೆ ವರ 
ಸುರನದಿಯ ಸೇರಿದನು ಭಕ್ತಿಯೊ : 
ಫೆರಗೆ ರಾಮನು ನಿಂದ ತಾಣವನೋಡಿ ವಿನಯದಲಿ | 
ಹಿರಿಯನಂ ಕಂಡಂತೆ ಹೆರುಷದೊ 
4ೆರಗಿ ರಘುಪತಿ ಪಾದಧೂಳಿಯ 
ಶಿರದೊಳಾಂತನು ನೆನೆಯುತಣ್ಣನ ಚರಣ ಮಹಿಮೆಗಳ 1೧೯1 


ಎರ 


ಶ್ರೀ ತುಲಸೀ ರಾಮಾಯಣ 


ಇಳಿದು ಸಕಲರ್ಮೇರನಿ ಮಿಂದನು 
ಜಲಜಮಿತ ತ್ರಂಗರ್ಫ್ಯವೀಯುತ | 
ಲೊಲಿದು ಗಂಗೆಯ ಭಜಿಸಿ ಪೂಜಿಸಿದನು ವಿರಾಗದಲಿ | 
ಕಳುಹಿ ಸರ್ವರ ಗುಹನನೆಕ್ಕ ಟಿ 
'ಸೆಳೆಯುತುಕ್ಳುವ ಪ್ರೆ ಪೆ 1 ದೃಗು 


ಜಲವ ಸಂವರಿಸುತ್ತ. ನಡನ ಇರದ ಕರವಿರಿಸಿ 


. ಎಲ್ಲಿ ರಾಘವ ತಂಗಿದನು ಮ 
ತೆಲಿ ಜಾನಕಿ ಮಲಗಿದಳು ಮೇ 
ಣೆಲ್ಲಿ ಲಕ್ಷ್ಮಣನಿರ್ದ ಬಂದೀ ಪುರದಿ ಸಯಣದಲಿ | 
ಎಲ್ಲವನು ಬಿತ್ತರಿಸು ರಾಮನ 


| ನೆಲ್ಲಿ ನೋಡಿದೆ ಮೊದಲು ಗುಹನೀ 
ನೆಲ್ಲಿ ನಿಲಿಸಿದೆ ಪೂಜ್ಯಪಾದನ ಬೇಗ ಹೇಳಿಂದ 


ಮರುಗಿ ಭರತನ ನುಡಿಗೆ ಸರ್ವರು 
ಹರಿಯ ನೆನೆಯುತ ಗುಹನ ನೋಡುತ 
ಲಿರಲು ತೋರಿದ ರಾಮಲಕ್ಷ್ಮಣ ಸೀತೆಯಿರ್ದಿರವ | 
ಹಿರಿಯಗಾಶ್ರಯವಿತ್ತ ಶಿಂಶುಪ 
ಮರದ ಸಯ್ಸಿನೈೆನಿತೋ ಹರಹೆರ 
ಹರಿಯು ಮಲಗಿದ ಕುಶಕಿಸಲಯೆದ ಪುಣ್ಯವಿನ್ರೈನಿತೊ 


ಎಂದು ಕುಶಪಲ್ಲಂಗವನು ಬಲ 
ವಂದು ರಾಮಪದಾಬ್ಹ ರೇಖೆಗ 
ಳಂದಮಾಗಿರೆ ನೆಲದಿ 'ಶಣ್ಣೊ ತ್ತಿದನು ಪೊಡವಂಟು | 
ಅಂದು ಸೀತೆಯ ಕೊರಳ ಚಿನ್ನ ದ 
ಬಿಂದು ಜೆಲ್ಲಿಹುಡೆಂದು ಜ.2 
ನಂದನೆಯ ಕಂಡಂತೆ ಹಿಗ್ಗಿದ ಶಿರದೊಳಿರಿಸುತ್ತ 


` 1೨೧ 


॥೨೧॥ 


los 


(೨೩! 


, ಅಯೋಧ್ಯಾ ಕಾಂಡ 


ಆ ವಿದೇಹನೆ ತೆಂಡೆ ಸೀತೆಗೆ 
ಮಾವ ರವಿಕುಲಭಾನು ಸುರರಮ 
ರಾವತಿಯ ಪಾಲಕನು ದಶರಥನಮಲ ಕೀರ್ತಿಯುತ | 
ದೇವಿಗಾ ರಘುನಾಥ ನಾಥನು 
ಭೂವಧೂಮಣಿ ತಾಯಿಯಿಂಥಾ | 
ದೇವಿಗೀ ವಟಿ ಛಾಯೆಯೆರಮನಣೆ ತಳಿರ ಪಲ್ಲಂಗ ೨೮1 


ಹಿಂದು ಮುಂದಿಂದಿಲ್ಲ ಲಕ್ಷ್ಮಣ 
ನಂದದ ಸಹೋದರರು ಜನಕಾ 
ನಂದರೂಪನು ಬಾಲಲಾಲನ ಯೋಗ್ಯನದ್ದು ತನು | 
ತಂದೆತಾಯ್ಗಳ ಮೆಚ್ಚು ರಾಮನಿ 
ಗೊಂದೆ ದೇಹನು ಕಾಣೆನಿನ್ಲಿವ 
ನಂದದ ಸಹೋದರರ, ಧರೆಯೊಳಗೆಂದನಾ ಭರತ |ls951l 


ಅರಿವನೇ ರಘುರಾಮ ಕಾನನ ' 
ದಿರವ್ಕ, ಜನಕನು ಜೀವ ವೃಕ್ಷನ 
ಪೊರೆದ ನಿಚ್ಚಂ ಬಿಡಡೆ, ಜನನಿಯರಿವನ ಮೋಹೆದಲಿ | 
ಇರುಳು ಹಗಲೊಳು ಕಣ್ಣ ನೆವೆಗಳು 
ಪೊರೆಯುವಂದದಿ ರಕ್ಷಿಸಿದರಾ 
ಪರಮ -ಪುರುಷನನೆಂದು ಹಲುಬಿದೆ ಭರತ ನೆನೆನೆನೆದು 1೨೬! 


ಇಂದವಗೆ ವನದಲ್ಲಿ ವಾಸವೆ 
ಕಂದ ಫಲಮೂಲಗಳು ಭೋಜ್ಯವೆ 
ತಂದೆ ಕೋಮಲ ತನುವ ಪೊರೆಯುವರೆಂತು ಕಾಡೊಳಗೆ | 
ತಂದಳೀ ಹರಿ ಕ್ಸ್‌ ದುಃಖವ 
ಕಂದಗೆಂದೀ ರಾಜ್ಯಸಂಪದ | 
ದಿಂದ ದುರ್ಯಶ ಪೊಂದಿ ನೊಂದಳು ಹರಿಗೆ ಹೆಗೆಯಾಗಿ ೨೭! 


೨೭೯ 


೨೪೮೦ 


ಶ್ರೀ ತುಲಸೀ ರಾಮಾಯಣ 


ಸುಡಲಿ ನನ್ಲೀ ಜನ್ಮ ಪಾತಕ. 
ಜಡಧಿ ಮತ್ತುತ್ತಾತ ಕಾರಣ 
ಕೆಡೆಯನಿತ್ತುದು PETS ಧಿಕ್ಪಾರ | 
ಪೊಡವಿಯಲಿ ವಿಧಿ ಕುಲಕಳೆಂಕನಿ 
ಗೆಡೆಯ ಕೊಟ್ಟಿ ನದೇಕೆ ಜನಿಸ 
ಲ್ಟೊಡನೆ Ms ಕೊಳ್ಳೆ ದಾದನೆ ಪಾನಿ" ತಾನೆಂದ sell 


ಭರತನಾ ಬಸನವನು ಗುಹ ತಿಳಿ 
ದೊರೆದ ನಿನಯದಿ ನಾಥ ಬಿಡು ಬಿಡು 
ಬರಿಯ ದುಃಖವಿದೇಕೆ ಹೃದಯದ ಚಿಂತೆಗಳ ಬಿಸುಡು | 
ಹರಿಯ ಹೊರೆಗೈ ದುತಿಹೆ ಕರುಣಾ 
ವರನ ಮರೆಹೊಕ್ಕರಿಗೆ ಭಯಮೇ 


ತರದು ಜೋಷಗಳೆಲ್ಲ ದೈವಾಯತ್ರವರಿಯೆಂದ. sll 


ಇಲ್ಲಿ ಮಲಗಿದ ರಾಮ ನಿನ್ನಯ 
ಸಲ್ಲಲಿತ ಗುಣಗಾನ ಮಾಡುತ 
ಮೆಲ್ಲನಿರುಳಮು ಕಳೆದೆವಾವ್‌ ಸಖ ನಿನ್ನ ಕಥೆಗಳಲಿ | 
ಎಲ್ಲಿರಲಿ ಹರಿ ತೆನ್ನವರ ವ:ನ 
ದಲ್ಲಿ ನೆಲಸುವನೊಲಿದೆನರ ಸುಖ 


" ದೆಲ್ಲಿ ಮೂಡುವನಿಂದವಗೆ ವನವಾಸ ನಾಟಕವು... .1೩೦॥ 


ಳಹೊರಗೆ ತಾನಿಪ್ಪ ನಣುಗಣು 
ಎತ ಸೃಷ್ಟಿ ಚತುರನು 
ಸುಲಭ ಸುಂದರ ಘನಕೆ ಘನತರವಹೆನು ನಿತ್ಯಾತ್ಮ | 


' ಓಒಲಿದರಿಯುತೀ ನೀತಿ ಶಾಂತಿಯ 


ತಳೆದು ನಡೆ ಬೀಡಾರಕೀಗಳೆ 
ತಳುವ ಬೇಡೆನೆ ಗುಹೆನು ಸಂತಸದಂದನಾ ಭರತ 11೩೧1 


ಅಯೋಧ್ಯಾ ಕಾಂಡ 


` ಕಳೆದುದಾ ನಿಶಿ ರಾಮ ಕಥೆಯಲಿ 
ಹೊಳೆದ ಪೂರ್ವಾದ್ರಿಯಲಿ ರವಿ ನಡೆ 
ದಿಳೆಯನೊಪ್ಪಿ ಸಲಣ್ಣದೇನಗೆ ಭರತ ಹೊರವಂಟ | 
ಸಲಿಸಿ ಸನ್ಮಾನಗಳ ಗುಹೆನಂ 
ಸೆಳೆದು ನಾವೆಯೆನೇರಿ ಗಂಗೆಯ 
ತಳೆದು ಪರಿಜನರೊಡನೆ ಭೆಜಿಸಿದನಮರ ನದಿಯನ್ನು 1೩.೨1! 


ಸುರನದಿಗೆ ನಮಿಸುತ್ತ ಮನದಲಿ 
ಭರತ ಸೀತಾ ರಾಮಲಕ್ಷ್ಮಣ 
ವರರ ನೆನೆಯುತ ರಥವನೊಲ್ಲದೆ ನಡೆದ ಹಾದಿಯನು | 
ಹರಿ ನಡೆದ ಪಾನನದ ನೆಲಮಿದು 
ಶಿರದಿ ನಡೆವುದೆ ಕೀರ್ತಿ ಸೇವಕ 
ಧರುಮವೇ ಬಲ್ಕುಕಷ್ಟ ಲೋಕದೊಳೆಂದನಾ ಭರತ 1೩೩.1! 


ಮೂರು ರುೂಮಕೆ ಸುಪ್ರಯಾಗವ 
ಸೇರಿ ಸೀತಾರಾಮರಂದದ . 
ವಾರಿ ಧವಳ ಶ್ಯಾಮ ಸಂಗಮ ದರ್ಶನದಿ ಸುಖಿಸಿ | 
ನಾರಿಯರು ಬಹುದಾನ ನಿತ್ಮರ 
ಪಾರ ಮಹಿಮನ ದರ್ಶನಾತುರ 
ಸೂರಿಗಳು ಬೇಡಿದರು ಪೊಜೆಗಳಿಂದಲೊಲಿಸುತಲಿ lla vIl 


ಶ್ಯಾಮಸಿತ ವಾರಿ ತ್ರಿವೇಣೀ 
ಭಾಮವೀ ವಿಮಲ ಪ್ರಯಾಗ ವಿ 
ರಾಮ ಪಾಪಗಳಿಲ್ಲಿ, ನಿಂಡೊಡೆ ವಾಂಛಿತವ ಹಡೆದು | 
ಈ ಮಹಾಧಮ ಭರತ ಬೇಡುವ 
ರಾಮಭಕ್ತಿಯನೊಂದ ಮತ್ತೀ.' 
ಭೊಮಿ ಭೋಗಗಳೊಲ್ಲೆ ನೆಂದನು ಲಕ್ಷ ಓಹಾಗ್ರ ಜನು [೩.೫ |! 


ವಿಆಿ೧ಿ 


೨೮.೨ 


ಶ್ರೀ ತುಲಸೀ ರಾಮಾಯಣ 


ಜಲಧರನು ಮಳೆಗರೆಯದಾಗಲಿ 
ಇಳೆಯು ಬತ್ತಲಿ ನೀರ ಬೇಡದೆ | 


ಛಲಜೊಳೊಂದೇ ಮನದಿ ಚಾತಕ ದಾಹೆಮೆಣಿಸದೆಯೆ | 


ಬಿಳೆಲಿ ಹಿಮಗಡ್ಡೆ ಗಳು ಮೇಲಿನ 


| ಮಳೆಗೆ ಬಾಯೊಡ್ಡಿ ರುವ ಜಾದಗೆ 


ಯೊಲು ರಘೊತ್ತ ಮು ನಾಮರಸವೊಂದಿರಲಿ ತನಗೆಂದ a೬ 


ಮೊಳಗಿದುದು ಮೃದುವಾಣಿ ಸಂಗಮ 
ವೊಲಿದು ಪೇಳ್ದು ದು ಭರತ ದುಃಖವ 
ನುಳಿದು ಮುನ ಕ ರಾಮಕಾದಿಹ್‌ ನಿನ್ನ ನೋಡಲ್ವೆ 
ಒಲಿವ ಬಾ ಬ, ಯತಮ 
ರಿಳೆಯೊಳಗೆ ನಿನ್ನಂತೆ Is | 
ಸುಲಭ ನೀನೇ ಧನ್ಯ ಮಾನ್ಯ ನಿಧಾನವಿದು ಜಗದಿ 1೩೭೬ 


ಆ ಕ್ರಿವೇಣಿಯ ವಾಣಿಯಿಂದ ಪ 
ವಿತ್ರನಾದಾ ಭರತ ಶಿರಜೊಳ' 
ಗಾ ಕ್ರಿದಿವರಾಗಸದಿ ನೆರೆಯುತ ಸುನುವ ಸೂಸಿದರು | 
ಮಿತ್ರ ವಂಶಾಗಸದ ರವಿ ಶತ 
ಪತ್ರ ಯನನ ಮೆಚ್ಚು ಸನ್ನು ತ್ರಿ 
ಜಾತ್ರ ರಾಮಂಗಲ್ಲದಾರಿಗೆ bo ಒನಿವನಹೆನು 1೩೮1 


ಎಂದು ಯೆತಿಮುನಿ ಸಮಿತಿ ಹೊಗಳುತ 
ಬಂದು ಭಾರದ್ವಾಜ ಮುನಿಸದ 
ಸಂದು ವಂದಿಸಿ ನಡೆದ ವೃತ್ತ್ಯಾಂತಗಳ ತಿಳುಹಿದರು | 
ತಂದೆ ಬಾರೈ ರಾಮಸೋದರ 
ಬಂದೆಯಾ ಬಾ ಲಕ್ಷ್ಮಣಾಗ್ರ ಜ 


ಬಂದೆಯಾ ಬಾರೆನ್ನು. ತಪ್ಪಿದ ಮುನಿಸನೊಲವಿಂಡ ಗ 


ಅಯೋಧ್ಯಾ ಕಾಂಡ 


ಶೋಕಮೇಕೆಲೆ ಕಂದನಿವುಗಳ 
ಶಕೆ ಬಯಸಿದಳಿಲ್ಲ ಘಟಸಿತು | 
ಸೋಕ ಕಲ್ಯಾಣಗಳನೆಸ ಸಗಲು ವಿಧಿಯೆಮಾಟವಿದು | 
ಬಾ ಕುಮಾರನ ಹುಳಿ ರೈ ಚಿಂ 
ತಾಕುಲಕೆಯಲಿ ಜನನಿ ನೋವಳು 


ಸಾಕು ಸಂಕಟಮೇಕೆ ನಿಜನರಿ ಮನದಿ ನೀನೆಂದ loll 


ಅಲ್ಲ ನೀನಸರಾಧಿ ರಾಘವ 
ಬಲ್ಲನೀ ಕ್ಭೃ ತಿಗಳನು ರಾಜ್ಯ ವ 
ನೊಲ್ಲದಡವಿಯ ಸೀಮೆಗೈತಂದಿಹನು ತಾನೊಲಿದು | 
ಅಲ್ಲ ಕೈಕೆಯದೋಷ ನಿಧಿ ತಾ 
ಬಲ್ಲ ಕೈತವದಿಂದ ನಾಲಗೆ 
ಯಲ್ಲಿ ದೋಷವ ನುಡಿಸಿ ಆಃ ರಘುವರನ ವನಕೆ ಳಂ 


ಜ್‌ 


ಬಂದುದೊಳ್ಳಿ ತು `ವಿಹಿತಮಿದು ನಿ 
ನ್ದ ೦ದದ ಚತರದ 8 ಕಾಣೆನು 
ಕಂದ ಲೋಕದ ದುಃಖ ಬಾಡಲಿ ನಿನ್ನ ಕೃತಿಗಳಲಿ | 
ತಂದೆ ನಿನ್ನನೆ ನೆನೆವ ಪರಿಪರಿ 
ಯಿಂದ ಹೊಗಳುವ ನಿನ್ನ ಸದ್ಗುಣ 
ವೃಂದರಾಮಗೆ ನಿನ್ನ ಮಾತೇ ಮಾತು ಬೇರಿಲ್ಲ 1೪.೨1 


ic ವಿನಗೆ ಬಂದ ಕಳಂಕ ಲೋಕದಿ 

ಕೊನೆಗೆ ಮಂಗಳವಪ್ಪೆದದರಿಂ 

ನಿನಯಮತಿ ಚಿಂತಿಸದೆ ಬಂದುದ ಸಹಿಸು ಸಮಯದಲಿ | 
ತನಗೊಲಿದ ಭಕ್ಕರಲಿ ತಾನಿರು 

ವನು ರಘೂತ್ತಮನವರ ಹೈದೆಯದಿ' 

ಮನೆಯಮಾಡುವ ನಿತ್ಯಮೂಡುವ ಜ್ಞಾನ ಶಿಖರದಲಿ ೪೩ 


ತಲಪ, 


೨೮೪ 


ಶ್ರೀ ತುಲಸೀ ರಾಮಾಯಣ 


ರಾಮ ಭಕ್ತಿ ಪಿಯೂಷ್ಮಪಾನದೊ 
ಳೀ ಮಹಾ ಕಂಟಕವ ಸುಲಭದಿ 
ಕೋಮಲಾಂಗನೆ *ಕರಗಿಸಿದೆ ಪಾವನನು ನೀನಾದೆ | 
ಆ ಮಹಾತ್ಮ ಭಗೀರಥಂಗೊಲಿ : 
ದೀ ಮಹಾನದಿ ಗಂಗೆಯಿಳಿದಳು 
ರಾಮಪಿತನವನಿಂಗೆ ಮಿಗಿಲಹೆ ತನ್ನ ಗುಣಗಳಲಿ . 


` ಸ್ಟೇಹೆ ಸಿಲ್ಕಿ ಪ್ರೇಮದಲಿ ವರ 
ದೇಹನಡೆಯುತ ಮನುಜರೂಪದಿ 
`ರೂಹುಗೊಂಡಿಹೆ ದಶರಥಗೆ ಸುತನಾದನಿಂದಿನಲಿ | 
ಶ್ರೀ ಹೆರಿಯೆ ಘನರೂಪವೀಕ್ಷಿಸ | 
ಬಾಹೆದಿಂಜೆಡಬಿಡಡೆ ನೋಡುವ 
ನಾ ಹರನು ರಘುರಾಮಲೀಲಾ ಪ್ರೇನುಜಲಧಿಯಲಿ , 


ನುಡಿಯೆನಾ ನಿಥ 3ವನು ಬನದಲಿ 
ಜಡತವಸಿಯಾಗಿರುವೆ ಲೋಕದ 
ಬಡತನವ ಸಿರಿತನವನರಿಯೆನು ಎನಗರಿಗಳಿಲ್ಲ | 
ಅಡೆವಿಯೊಳುದಾಸೀನನೆನಿಸುತೆ 
ಕಡುತಪದ ಸಾಧನೆಗೆ ದೊರಕಿತು 
ಕಡೆಗೆ ಸತ್ಸಲವೆನಗೆ ರಘುಪತಿದರ್ಶನದ ಲಾಭ 


ಅದರ ಫಲದಿಂ ನಿನ್ನ ನೋಡಿದೆ 
ನೊದೆಗಿದುದು ಸೌಖ್ಯ ಪ್ರಯಾಗದ 
ಬುಧಜನಕೆ ಮೇಣೆನಗೆ ಜಗದೊಳು ಧನ್ಯರೆನಿಸಿದೆವು | 
ಚದುರಮತಿ ನೀ ಧನ್ಯ ರಾಮನ 
ವಿದಿತಘೆನ ಮಾರ್ಗೆದಲಿ ನಡೆಯುತ 
ಪಡೆದು ಬೆಳಗಿದೆ ಜಗವ ನಿನ್ನೀ ಕೀರ್ತಿ ರವಿಯಿಂದ 


lvl 


less || 


Mea ll 


[ls ll 


ಅಯೋಧ್ಯಾ ಕಾಂಡ 


ಮುನಿಪ ಭಾರದ್ವಾ ಜನಿಂತೆನೆ 
ನನೆಗಳೆಸೆದರು ಸುರರು ಪುಳಕಿತ 
ತನುವಿನಿಂದೆರಗಿದನು ಮೌನಿಗೆ ಭರತ ಭಕ್ತಿಯಲಿ | 
ಗುಣಘನನು ಸರ್ವಜ್ಞ ಸಂಪೂ 
ಠರಣನು ರಾಮನು ತನ್ನೊಳರಿಯನೆ 
ಅನುಜನಿಂತಿಹನೆಂದು ಗುಣಸಂಪನ್ನ ಹೇಳೆಂದ ves || 


ಪುಣ್ಯ ಪುರುಷನ ಹೆತ್ತು ದಶರಥ 
ಪುಣ್ಯ ಲೋಕವ ಸಾರ್ದ ಸರಿಯಾ 
ರಿನ್ನವಗೆ ಜಗದಲ್ಲಿ ನೋಯೆನು ಪಿತನ ಮರೆಣದಲಿ | 
ಪುಣ್ಯಲೋಕಗಳೆನ್ನ ಕೈಬಿಡೆ 
ಗಣ್ಯಮಾಡೆನು ಕಾಲು ನಡೆಯಲಿ 
ವನ್ಯ ಮಿಗದೊಲು ಚರಿಸೆ ಮೂವರು ಶೋಕಕಾಡುವುದು ॥1೪೯॥ 


ಮಲಗಿ ತರುಮೂಲದಲಿ ಪಣ್ಣಾ 
ಯ್ಲಳನು ಮೆಲ್ಲುತ ಧರಿಸಿ ನಾರುಡೆ 
'ಹೆಳುವ ರಾಜ್ಯದಿ ಚರಿಷನಾ ರಘುನಾಥನೆನಗಾಗಿ | 
ಒಲಿದಳಿದಕೆನಗಾಗಿ ಕೈಕೆಯು 
ಕುಲದಮಾನವ ಕಳೆದೆ ರಘುವರ 
ನೆಲವನೊಲ್ಲನೆ ಮತ್ತೆ ಬಾರನೆ ಪುರಕೆ ಹೇಳೆಂದ 150೦1 


ಎನಲು ಭರತನ ದೃಢನ ಮೆಚ್ಚಿದ 
ಶನಯ ತೊರೆ ಚಿಂತೆಯನು ರಾಮನ 
ಘನ ಸದಾಂಬುಜ ಕಾಣ್ಟೆ ನೀನಿಂದಡವಿಯೊಳು ನಡೆದು | 
ಆನಘ ದುಃಖವ ಕಳೆವನೆನುತಾ 
ಮುನಿಪ ಭರತಗೆ ಸರ್ವರಿಗೆ ಔ 
ತಣನಮಾಡಿಸಿ ನಲಿದ ತಣಿಸುತ ರಾಜಪುರಜನರ [೫೧ 


ವಿಲ 


೨೮೬ 


ಶ್ರೀ ತುಲಸೀ ರಾಮಾಯಣ 


ಸಿದ್ಧಿ ಗಳು ನರರೂಪದಲಿ ನೆರೆ 
ದಿರ್ದು ಸೇವಾದಿಗಳ ಮಾಡಲು | 
ಬರ್ದಿಲರು ಸುರಥೇನುಮೊಡನೆ, ತಂದು ಪಾಕಗಳ 
ದ ಮಾಡಲು ಸವಿದು ಸುಖದಿಂ 
ದಿರ್ದು ದಣಿದರು ಮುನಿಯ ಪುಣ್ಯದೊ 
ಳಿರ್ದ ಮುರ ಹೊಗಳಿ ಮೆಚ್ಚಿ ದ ಭರತ ಪದುಳದಲಿ loss 


ನೆಕೆಡೆ ಸಂಪದವೇ ಚಕೋರಿಯು 
ಭರತನಾದ ಚಕೋರವಕ್ಟಿಯು 
ವರ ಭರದ್ವಾ ಜಮುನಿಯೆಂಬ ನಿಷಾದನಂದಲ್ಲಿ | 
ಇರುಳ ಪಂಜರದಲ್ಲಿ ಬಂಧಿಸೆ 
ಗುರುವಿನಾಜ್ಞೆ ಗೆ ಸಿಲ್ಫಿ ರಾಮನ 
ಚರಣಕಮಲ ಸ್ಮರಣೆಯಿಂ ನೂಕಿದನು ರಾತ್ರಿಯನು ೫೩ 


ಮರುದಿವಸ ಗಂಗೆಯಲಿ ನಿಂದನು 
ಪರಿಜನರ್ವೆರಸುತ್ತ ಮುನಿನದ 
ಈರಗುತಾಣತಿವಡೆದು ರಾಮಪದಾಬ್ಹ ದರ್ಶನಕೆ | ೆ 
ತೊರೆದು ರಥವಾಹನವನಣ್ಣನ | 
ಚರಿತೆಯೊರೆವುತ ಚಿತ್ರ ಕೂಟಕೆ 
ಕರದಿ ಕರವಿರಿಸುತ್ತ ನಡೆದನು ಭರತ ಗುಹನೊಡನೆ !!೫೪!|. 


ಜಲಧರನು ಸುಖಭಛಾಯೆಯಿತ್ತನು 
ಒಲಿದು ಸುಖದಿ ಸವಿಸಾರ ಬೀಸಿದ 
ಹಳುವದಲಿ ಪಥಿಕರಿಗೆ ಸಂತೆಸ ಪಯಣಗತಿಯಿತ್ತು | 
ಸುಳಿಯಲಿಲ್ಲೀ ಸುಖವು ರಾಮನು 
ಹಳುವದಲಿ ಹೋಹಾಗ. ಭರತನು 
ಸುಳಿಯೆ ಮೂಡಿತು ತಾನೆ ಮಾರ್ಗದೊಳವನು ನಡೆಯುತಿರೆ 1೫೫॥ 


ಅಯೋಧ್ಯ್ಮಾ ಕಾಂಡ 


ಭರತ ಗುಹರಾ ಮೈತ್ರಿ ನಾಕದ 
ಹುರರನೊಲಿಸಿತು ಕುಸುಮ ವರ್ಷವ 
. ಗರೆದುಘೇಯೆಂದೆವರ ತುತಿಸಿದರಂಬರದಿ ನಿಂದು | 
ಹಿರಿಯನಂ ಯ ನೆನವು ರಾಮನ 
ಇತರಿತ ಕಥನನೆ ಕಥನ ಮತ್ತೇ | 
ನರಿಯ ಮನದಲಿ ಕಾಣನಿತರವ ರಾಮನನ್ನುಳಿದು 11೫೬. 


ಭರತನಿಂತ್ಸೈೆ ತರಲು ರಾಮಗೆ 
ಮರಳಿ ರಾಜ್ಯವನೀಯೆ ಭಯದಿಂ 
ಸುರಪ ರಾಕ್ಷಸ ಹನನ ಕಾರ್ಯವದೆಂತು ನಡೆಯುವುದೊ | 
ಸುರಗುರುವೆ ಮತ್ತಾವ ತಂತ್ರದಿ 
ಭರತ-ರಾಮರ ಮಿಲನ ತಪ್ಪಿಸ ಸು 
ಹರಿಯು ಹಳುವದಿ ಭರತರಾಜ್ಯ ದಿ ನಿಲ್ಲುವಂತೆಸಗು 191೭! 


ಎನಲು ಶಕ್ರನು ನಕ್ಕು ಸುರಗುರು 
ವಿನಗೆ ಸಾವಿರ ಕಣ್ಣಳೇತಕ 
ಕೊನೆಗೆ ಕೆಡುವುದು ಕಜ್ಜ ತಂತ್ರವನೆಸಗೆ ಭರತನೊಳು | 
ಶನಗೆ ತಪ್ಪೆ ಣಿಸಿದರೆ ಕೋಪಿಸ 
ನನಫೆ ಭಕ್ತರೊಳೆರಡ ಬಗೆದಡೆ 
'ಮುನಿವ ರೋಷಾಗ್ನಿಯಲಿ ದಹಿಸುವ ರಾಮ ಥಿವಿಸದಲಿ los 


ಸನ್ನ ಟಕ. ರೋಷದ 
7ಗಮವವಿಲ್ಲವು ಪಾಪಪುಣ್ಯಡಿ 
ಮಮತೆಗೊಳ್ಳ ನು ದೋಷಗಳ ತಾನೆಣಿಸ ರಘುರಾಮ | 
ಅಮಲ ಭಕ್ತಾಭಕ್ತ ಹ ಹೃದಯದಿ 


ಸಮತೆಯಿಂದಿರುತಿಪನು ಭಕ್ತರ 
ಮಮತೆಗೀವನು ತನ್ನ ಸುಲಭದಿ ಡಿಂಗರಿಗನಾಗಿ 1೫೯1 


೫೮೭ 


ಎಲಲಿ 


ಶ್ರೀ ತುಲಸೀ ರಾಮಾಯಣ 


ನೆನೆಯೆ ಮೋಸವ ಕಾರ್ಯಕೆಡುವುದು 
ವನಕೆ ಬಂದಾ ರಾಮ ಮುಂದಿನ 
ಹನನ ಕಾರ್ಯವನರಿಯನೇ ಭೂಭಾರವಿಳಿಸುವನು | 
ಅನುಜಗರ್ತಿಯೆನೊರೆದುಪಾಯದಿ 
ಗುಣವನೆಸಗುವ ಮುಂದುಗೆಡದಿರು 
ನೆನೆವ ಸರ್ವರ ಹಿಕತನನಾವಗಮೆಂದ ಡೇವಗುರು 


ಸುಯ್ದು ಭರತನು ತನ್ನದ್ಧಷ್ಛವ | 
ಬಯ್ದು ಕಂಬನಿ ಜಲದಿ ಮಾರ್ಗವ 
ತೊಯ್ದು ರಾಮಧ್ಯಾನದಿಂ ನಾಲ್ದೆಸೆಯ ದನಿಗೊಳಿಸಿ | 
ಒಯ್ದು ಯಮುನಾ ತೀರಕೆಲ್ಲರ 
ಗೆಯ್ದು ಮಜ್ಜ ನ ಬಾಷ್ಸವಾರಿಯ 
ಹೊಯ್ದು ಪರಿವಹ ಪೆರ್ಚಿಸಿದೆನಾ ಭರತ ಕಳವಳದಿ 


ಅಂದು ಯಮುನಾತೀರದಲಿ ನಲ 
ವಿಂದ ರಾತ್ರಿಯ ಕಳೆದು ಪರಿಜನ 
ಸಂದಣಿಯು ನಿಂದಿರಲು ಗುಹನಾಜಾ ನುಸಾರದಲಿ | 
ತಂದು ನಾವೆಯ ನಿಲಿಸರೆಲ್ಲರು ii 
ಬಂದು ನನಿಯಂ ಕಳೆದು ಮಜ್ಜನ 
ದಿಂದ ಹೊಂಪುಳಿವಡೆದು ನಡೆದರು ಸಯಣಗತಿಗಳಲಿ 


ಭರತ ಶತ್ರು ಹರನ್ನು ನೋಡಿದ 
ತರುಣಿಯರು ಕರೆದೊರ್ವರೊರ್ವರ 
ತರಳೆ ನೋಡಾ ರಾಮಲಕ್ಷ್ಮಣರಂತೆ ತೋರುವರು | 
ಹೆರೆಯದೆಲಿ ವರ್ಣದಲಿ ರೂಪದೊ 
ಳರರೆ ನಡೆನುಡಿ ಶೀಲ ತೇಜದಿ 
ಸರಿ ಸಮಾನರು ಮೇಣ್‌ ಸಹೋದರರಹರೆ ಹೆಜಿ ನೇಮ 


`॥[೬೦॥ 


11೬.೧॥ 


1೬.೨1 


Heal 


ಅಯೋಧ್ಯಾಕಾಂಡ ೨೮೯ 


ಜಾನಕಿಯ ಜೊತೆಯಿಲ್ಲ ನಾರುಡೆ 
ಮೇಣು ಶಿರದಲಿ ಜಟಿಯ ಕಾಣೆವು ಕ 
ಮ್ಹಾನಮುಖರಾಗಿಹರು ಸೇನಾ ಸಹಿತ ಬಂದಿಹರು | 
ಮೌನಮತಿಯನು ಸರಿಸುತವರೆಂ ‘ 
ಮಾಣಿಸನು ವನವಾಸ ರಾಮಗೆ 
ಜಾಣೆ ರಾಮಾನುಜರು ನಡೆದಿಹರೆಂದಳೊರ್ವಸಖಿ 1೬ಲ!( > 


ಎಂದು ಕೈ ಕೆಯ ಕೃತ್ಯವೊರೆಯುತ 
ಅಂದು ರಾಜ್ಯವನುಳಿದು ರಾಘವನ 
ಬಂದು ಹಳುವದಿ ಪಸುಣವೋದುದ ನೆನೆಯುತಿನ್ನೊರ್ಮೆ | 
ಇಂದು ಹಿರಿಯಗೆ `ಧರೆಯನೊಪ್ಪಿಸಿ 
ಒಂದಕ್ಕೆ ತರೆ ರಾಜಬಿಸುದುಗ 
ಳಿಂದ ನಡೆದಿಹೆ ಭರತನೆಂದಾ ತರುಜಿಯರು ನುಡಿದು ೬೫ 


ದೂಹಿಪುದು ತರವಲ್ಲ ಕೈಕೆಯು 
ದೋಷಿಯೇ ವಿಧಿನಿಯತಿ ಕಾಲಗೆ 
ತೋಷವಿದು ಸಂಘಟಸಿ ನಮಗಿಂತಾಯ್ತು ಸತ್ಸಲವು | 
ದೋಷಿಗಳು ಮತಿಮಲಿನರಾವು ವಿ 
ದೂಸಕರು ಧರ್ಮಾರ್ಥದೂರರು ಕ 
ಯೋಷೆಯರು ನಾವಾಗಿರಲು ಕರುಣವನು ತೋರಿಹನು 1೬೬! 


ಅಜಸುಕನ ಸುತ ರಾಮನಾಮವ 
ಭಜಿಸಿ ಸಂತತ ಬಂಧು ಸೇನಾ 
ವ್ರಜವ ನಡೆಸುತ ತೀರ್ಥ ಮುನ್ಯಾಶ್ರಮವನೊಳಹೊಕ್ಕು | 
ಭಜನ ಮಜ್ಜನ ವಂದನೆಗಳಿಂ 
ನಿಜ ಶರೀರನ ಕೆಡಹಿ ನಿಲ್ಲದೆ 
ಸುಜನವಂದ್ಯನ ಮಾರ್ಗವಿಡಿಯುತ ಭರತೆ ಮುನ್ನಡೆದ ' 1೬೭! 
19 


ಎ೯೦ 


ಶ್ರೀ ತುಲಸೀ ಕಾರಾ 


ಪ ಕೋಲಕಿರಾತ ವಟುಯತಿ 
ಯಣುಗ ವೈ ಖಾನಸರ ಕಾಣಲು 


ಮಣಿದು ಮನುತೆಯೊಳವರ ನುಡಿಸುತ ಮಧುರವಾಣಿಯಲಿ | 


ಜನನಿ ಜಾನಕಿ ರಾಮಭಳಕ್ಷ್‌ ಒಣಿ 
ವನದಿ ತಂಗಿದ ತಾಣ ತೋರುವು 
ದೆನುತ ಕೇಳುವನವರ ವನಯದಿ ಮನಮೊಲಿಸಿ ನಗಿಸಿ 


ರಾಮನಂ ಸುಫೇಮದೆಲಿ ವನ 
ಧಾಮದಲಿ ತಾಂ ಕಂಡನೆಂದಡೆ 
ನೇಮದಿಂದವನನ್ನು ಲಕ್ಷ್ಮಣ ನಂತೆ ಗೌರವಿಸಿ | 
ಪ್ರೇಮದಿಂದಾಲಿಂಗಿಸುವ ರಘು 
ರಾಮನೆಂತಿಹನೇನ ಹೇಳುವ 
ನಾ ಮಹಾತ್ಮನ ಕಂಡ ಭಾಗ್ಯದ ಪುಣ್ಯ ವೊರೆಯೆಂದು 


ಇಂತು ಥಿಶಿದಿನ ಪಯಣಗತಿಯೊಳ 
ನಂತರಾಮನ ವನಕೆ ಬರುತಿರೆ ಕ 
ಸಂತಸದಿ ಗುಹೆ ಜಸ ತೋರ್ದೆ ಭರತಂಗೆ | 
ಮುಂತೆಸವ ಮಂದಾಕಿನೀ ನ 
ಶಂತುಜನಕ ಸ್ನಾನದಿಂ ಪು 
ಹ್ಯಾ ೦ತರಂಗದಿ ಪರಿವ ತೀರ್ಥವ ನೋಡು ನೋಡಲ್ಲಿ 


ಅಲ್ಲಿ ಮಂದಾಕಿನಿಯ ತೀರದಿ 
ಚೆಲ್ವ ಸುಡಿಸಲು ಕಾಣದೇ ಮೋ * 


ಡಲ್ಲಿ ಮೂವರು ನಿಂದ ವೈಕುಂಠಮದು ನಡೆಯೆನಲು | 


ಜಿಲ್ಲ ದೇಹವ ನಮಿಸಿ ಹೊರಳಿದ 
ರಲ್ಲಯೋಧ್ಯಾ ಪುರಕೆ ಮರಳಿದ 
ಸಲ್ಲಲತಗುಣ ರಾಮಚಂದ ದ್ರಮನೆಂಬ ರೀತಿಯಲಿ 


lie ll 


೬೯1 


le oll 


1೬೧! 


ಅಯೋಧ್ಯಾ ಕಾಂಡ ೩ ೨೯೧ 


ನಿಶ್ರಾಮ ೧೨ 


ಸೋ ನಡೆದನುಜ ಗುಹರೊಡನೆ ಪಯಣದೊ 
ಳಡನಿಯಲಿ ರಘುವರನ ಕಂಡನು 
ಕಡದು ಚರಣದಿ ಠಾಮಭಕ್ತಿಯ ಸೂರೆಮಾಡಿದನು | 


ರಾಮ ಚರಣನಿ ಭಕ್ತಿ ಮನದಲಿ 
ರಾಮನಾಮ ಸ ಸ್ಮ ರಣೆ ಸಂತತ 
ರಾಮದರ್ಶನನೆ “ಕಸು ಮತಿ ತಿನ್ನೇನ ಶಾಣದಿರೆ | 
ರಾಮಮಯಮಾಯ್ಕಾ ವನಾಂತರ 
ರಾಮರೂಪದಿ ಸಕಲ ಖಗಮಿಗ 
ರಾಮಗಿರ್ಯಾಶ್ರಮವ ತೊ ಗೀರುತಲಕ್ತ ಹಾರುವುನು (| 


ಚಿತ್ರ ಕೂಟಿದಿ ರಾಮನೆದ್ದವು 
ಶ್ರನುದಯಿನ ಮುನ್ನ ಸೀತೆ ಎ 
ಹೂ ಕನಸನು ಕಂಡಳಂದಾ ಭರತ ಬಸನದಲಿ | 
ಛತ್ರ ಚಾಮರ ಶೊರೆದು ಪರಿಜನ 
ಮಿತ್ರ ಬಾಂಧವ ಸಹಿತ ಭಯದಲಿ 
ಮಿತ್ರಕುಲಪತಿಯೆಡೆಯ ಸೇರುತ ಶರಣುವೋದಂತೆ || oll 


ಆಳುತ ಕ ಕೈಕೆ ಸುಮಿತ್ರೆ ವರ ಕೌ 
ತಕಿಟ ಆರನೆ ಕುರಿಯ 
ಬಳಲಿ ಕಂದಿದ ಮೊಗದಿ ನಿಂದಿರುವಂತೆ ಕನಸಾಯ್ತು | 
ಇಳೆಯ ಮಗಳಾ ಸ್ನಷ್ಟವರಿಯುತ 
ಲೊಲಿದುದೇ ತಡುನ್ನ ಲಕ್ಷ್ಮಣ 
ಮುಳಿದುದೇ. ವಿಧಿ 2 ಖಾ ಕೇಳ್ವೆವಾವಿಂದು 1೩! 


ವಿತ . 


ಶ್ರೀ ತುಲಸೀ ರಾಮಾಯಣ 


ಎಂದು ರಾಮನು ಶಿವನ ಚರಣ 
ದ್ವಂದ್ವ ಪೂಜಿಸಿ ಸುರರ ಸೆಂತರ 
ವಂದಿಸಿದ ನುಡಿವುತ್ತಲುತ್ತರದಿಕೆಯೆ ನೋಡಿನನು | 
ಎಂದು ಕಾಣದ ಧಣಳಿ ಗಗನನ 
ವಿಂದಡರ್ದುದು ಭಯ.ದಿ ಖಗಮಿಗ 
ನೊಂದು ಬಂದೋಡುತಿವೆ ಲಕ್ಷ್ಮಣ ನೋಡಿದಚ್ಚರಿಯು 


ಎನಲು ನೆರೆದೆ ಕಿರಾತರೆಂದರು 
ವಿನಯಮತಿ ಬರುತಿಹನು ಭರತಂ 
ಜನರ ಸೇನಾ ಬಂಧು ಬಾಂಧವ ತಾಯಿಯನರ್ವೆರಸಿ: | 


ಅನುಜ ಬಹೆನೇಕಂದು ಸರ್ವರ 


ವನಕೆ ತಹೆನೇಕೆಂದು ಚಿಂತಿಸಿ 
ಮನದಿ ಕಾತರಗೊಂಡ ರಾಘವ ಬಂದುದೆಂ ನೆನೆದು 


ಬರುವ ರಾಜ್ಯವನಿರಿಸೆ ತನ್ನೊಳು 
ಮರೆತು ಪಿತೆನಾಜ್ಞೆಯನು ನಗರಿಗೆ 
ಮರಳುವರೆ ವರಕ್ಕೈಕೆ ಬಂದಳೆ ಸಂತವಿಸೆ ತನ್ನ 
ಇರಲಿ ತನ್ನಾಜ್ಞಾನುವರ್ತಿನಿ 
ಭರತನೆನ್ನುತ ನೆಕೆಯೆ ಲಕ್ಷ್ಮಣ 
ನೊರೆಹ ತನ್ನೊಳು ಕಂಡ ವಿಷಯವನಣ್ಣದೇವಂಗೆ 


ಕೇಳೆಲೆ ಪ್ರಭು ನಿನ್ನ ದೂತನ 
ಕಾಳು ನುಡಿಯಂ ಮುನ್ನಮನ್ನ್ನಿಸಿ 
ಮೇಲನೊಕೆವೆನ್ಸೀ ಸ್ಪತಂತ್ರವ ಗಣಿಸದಾಲಿಪುದು | 
ಪಾಲಿಸುವೆ 'ಹೆದಿನಾಲ್ಕು ಲೋಕವ 
ಕಾಲಗುಂ ಕಾಲನಹೆ ಸಕಲ ಜಗ ಜೀ 


-ವಾಳಿಗಳ ಪ್ರೀತಿಯಲಿ ನಿನ್ನವರೆಂದು ನೋಡುತಿಹೆ 


lle ll 


1೫1 


all 


lll 


ಅಯೋಧ್ಯಾ ಕಾ೦ಡ ೨೯.೩ 


ಪರಮ ಕರುಣಾಮೂರ್ತಿ, ಮಾನವ 
ಸಿರಿಯಮದೆ ರಾಜ್ಯಮದ ಹೆಚ್ಚ ಲು ಸ 
ಮೆರೆವನಾಗಸ ಭೂಮಿಯೊಂದೆಕುತಂಥನಾಗುತಲಿ | 
ಭರತನಾದೊಡೆ _ಿನ್ನಭಕ್ತಿಗೆ 
ಹಿರಿಯ ಸುಜ್ಞಾನದಲಿ ಶಂಕರ, 
ಧರೆಯು ತಿಳಿದಿಹುದೀ ವಿರಾಗಿಯೆ ಸಾಧುಸದ್ದುಣವ [೮1 


ದೊರೆಯಲೀ ರಾಜ್ಯಾಧಿಕಾರವು 
ಭರತನಾದೊಡಮೇನು ಧರ್ಮದ 
ವರ ರಹೆಸ್ಕವ ಸಾಧುಮರ್ಯಾದೆಗಳ ಮರೆಯುವನು 1 
ಇರಲಿರಲು ವನದಲ್ಲಿ ಪಟ್ಟಕೆ 
ಹಿರಿಯ ನೀನಹುದೆಂಬ ಕಾರಣ 
ಶಿರಕೆ ಶೂಲವ ಕೊಡ್ಡಿ ಭೂಮಿಯನಾಳ್ವ ಬಗೆಯುಂಟೆ ell 


ಮಾಡಿ ನಿಷ್ಟಂಟಕನ ರಾಜ್ಯವ 
ರೂಢಿಸಲು ಶತ್ರುಘ್ನ ಸಹಿತೀ 
ಮೂಢ ಸೈನ್ಯ ವರೂಥ ಧನು-ಶಸ್ತ್ರಾ 
ಕಾಡಿಗೈ ತಹನೇಕೆ ನಿಮ್ಮಡಿ 

ಕೇಡ ಮಾಡದೆ ಬಿಡನು ಮಣ್ಣಿನ 
ಬೀಡಿನೀ ಮೋಹದಲಿ ದೇವರಪಾದೆ ಮರೆತಿಹನು loll 


ಸ್ತಗಳ್ವೆರಸಿ | 


ಕ್‌ 


ಏಕೆ ತುರಗ ಪದಾತಿ ರಥ ಗಜ 
ವೇಕೆ ಮನದಲಿ ದುಷ್ಪ ಕಲ್ಪನೆ 
ಯೇಕೆ ಸೆ ಸೈನ್ಯ ಸಮೇತ ಬಸರು ರಾಮನನ್ನರಸಿ | 
ಲೋಕದೀ ಸಂಪದದ ಮದದಲಿ 
ಸಾಕೆನಿಸದಿರೆ ಭರತನೊರ್ವನ 
ದೇಕೆ ಯತಿಮುನಿಯಾದೊಡಂ ಮದದಿಂದ ಮರೆಯುವನು ॥೧೧॥ 


ಪಿ೯ಳ೪ 


ಶ್ರೀ ತುಲಸೀ ರಾಮಾಯಣ 


ಗುರು ಸತಿಯ ರಮಿಸಿದರು ಸೋಮನು 
ಹೊರಿಸಿ ಪಲ್ಲಕ್ಕಿಯನು ನೃಪ ಭೂ 
ಸುರರ ಭುಜದಲಿ ಕೆಟ್ಟು ಕಳೆದನು ಶಕ್ರ ಪದೆವಿಯನು | 
ಸಿರಿಯಮದದಲಿ ಕಾರ್ತವೀರ್ಯನು . 
ತೊರೆದನಸುವನು ಬಹುದನರಿಯದೆ 


. ಭರತ ಕೆಡುವನು ಕೆಣಕಿ ಲೋಕದಗರುವ ದೇವರನು 0೧೨೫ 


ತೊರೆದು ರಾಜ್ಯವ ರಾಜದೊಡಿಗೆಯ 


ತೊರೆದು ಪಣ್ಣಾಯ್ದೆ ಳನು ಮೆಲ್ಲುತ 


ಚರಿಪ ನೀನಸಹಾಯನೆಂ ಬುದವರಿತು ಕೊಲುವುದಕೆ | 
ಅರೆದು ನುಂಗುವೆನಿವನ ಲಕ್ಷ್ಮಣ 
ನರವ ಮರೆದನೆ ಮನದೊಳಾಗಳೆ 
ಭರತರಾಯನ ಕೊರಳ ಹಿಂಡಿದೆ ಬಲವ ನೋಡೆಂದ [೧೩ . 


ಕೇಳಿದನುಚಿತನಲ್ಲ ಭರತನ 
ಕೋಳುವೋಗಿಸಿ ಮದದಿ ಮೆರೆಯುವ ' 
ಬಾಳ ಸೀಳುವೆ ಚಾನ ಬಾಣಾವಳಿಯ -ತಾರೆನಗೆ | 
ಭಾಳನಯನನ ಮರೆವೊಗಲಿ ಸೇ 
ನಾಳಿ ಸಹಿಶಲಿ ದಿಂಡುಗೆಡಹುವೆ 
ಕೋಳಿಮರಿಗಳ ಹದ್ದು ಹಾರಿಸ ತೆರದಿ ನಿವಿಸದಲಿ lvl 


ರೋಷಭೀಷಣನಾದ ಲಕ್ಷ್ಮಣ 
ಘಾಸಿನವಡೆದುದು ಲೋಕ ಭಯದಲಿ 
ಮೋಸಮಾದುದು ನಿಜವನರಿಯಡೆ ಸಮರ ಹೂಡುವನು | 
ಆಸೆಯೇ ಭರತಂಗೆ ರಾಜ್ಯದಿ 
ಮೋಸ ಬಗೆವನೆ ರಾಮಚಂದ್ರಗೆ 
ಬೀಸಿದನೆ ವಿಧಿಮಾಯೆ ಮತ್ತೆಯು ಹರಮಹಾದೇವ 1೧೫ 


ಅಯೋಧ್ಯಾ ಕಾಂಡ 


ಅನಿತರಲಿ ನಭವಾಣಿ ಕೇಳ್ದುದು 
ತನಯ ಲಕ್ಷ್ಮಣ ನಿಜವನರಿಯಡೆ 
ಮುಠಿಖದಿರು ನೀ ಶರವಕೊಡದಿರು ರಣನನೊಡ್ಡದಿರು | 
ಘನಸರಾಕ್ರಮಿ ನೀನು ನಿನ್ನಯ 
ಘನತೆಯರಿನನರಾರು ಭರತೆನ | 
ಗುಣವ ಬಲ್ಲವರಾರು ಮುಳಿಯದಿಕೆಂದು ಮೊಳಗಿದುದು. 1೧೬॥ 


ಅಹುದು ಲಕ್ಷ ಕ ರಾಜ್ಯಸಿರಿಮದ 
ತಹುದು ದುರ್ನಾಸನೆಯನಾದೊಡೆ 
ಕುಹಕವೆಣಿಸನೆ ಭರತನಹಿತನೆ ನಮಗೆ ಮುಳಿನವನೆ | 
ಸಹಿಸು ಕೋಪವು ತರವೆ ತಮ್ಮನ 
ಮಹಿಮೆಯರಿಯುವೆ ಬಂದ ವಿಪಿನಕೆ 
ಮಹಿಯ ಸಂಸದನೊಡೆದು ಸಟ್ಟ ನನೊಸ್ಪಿಸಶೈನಗೆ ln! 


ಬರಲಿ ನಿಧಿ ಹರಿಹರರ ಸದನಿಯು 
ಗರುನಗೊಳ್ಳುವನಲ್ಲ ನಾಕದ 
ಸಿರಿಗೆ ಸೋಲುವನಲ್ಲ ಮತ್ತಿದ ಸರಕುಮಾಡುವನೆ | 
ಇರುಳೊಗೆಯೆ ಹೆಗಲಲ್ಲಿ ಮೇಘನ 
ನುರು ಗಗನ ನುಂಗಿದರು ಧಾರುಣಿ 
ಕೊರೆಯೆ ಶಾಂತಾಗುಣನ ರಾಜ್ಯಕೆ ಭರತನೊಡಬಡನು ॥೧೮॥ 


ಮೇರು ಚಲಿಪ್ರದೆ ಮಠಕ ನಾದಕೆ 
ವೀರನಹ ವೈರಾಗಿ ಸೋಲ್ವನೆ 
ಧಾರುಣಿಯ ಸಂಪದಕ್ಕೆ ಬಂದಿಹೆನೊಲಿದು ಪ್ರೀತಿಯಲಿ | 
ಕ್ಷೀರಮಂ ಹೀರಿಹನು ವಿಷಮಯ 
ವಾರಿಯಂ ನೂಂಕುತ್ತ ಭರತ 
ಶ್ಲೀರವಾರಿಧಿಯಿಂದಲತುಲ ಫ್ರೇಮಮಯನೆಂದ lac 


೨೯೫ 


೨೯೬ 


ಶ್ರೀ ತುಲಸೀ,ರಾಮಾಯಣ 


ಭೆರತ ಜನ್ಮವ ತಾಳದಿರ್ದೊಡೆ 
ಪರಮ ಧರ್ಮ ಧುರೀಣರಾರಿಹೆ 
ರರರೆ ಧರಣಿಯ ಮೇಲೆ ಧರ್ಮಪರಾಯಣ ರು ಬಹರೆ | 
ಅರಿವರಾವರು ಭರತರಾಯನ 
ಚರಿತೆಗಳ ಸೌಮಿತ್ರಿ ರವಿಕುಲ , 
ಪರಮಘನ ಚರಿತಾರ್ಥವೆನಿಸಿತ್ತೆವನ ಜನ್ಮದಲಿ ೨೦1 


ಎಂದ ವಾಣಿಯ ಕೇಳ್ದು ಸಂತೆಸ 
ದಿಂದ ಸೀತಾಲಕ್ಷ್ಮಣರು ಹೆರಿ 
ತಂದ ಭರತನ ಕಾಣುವಾತುದದಿಂದ ನಿಂದಿರಲು | 
ಬಂದನುತ್ಸಾ ಹದಲಿ ನದಿಯಲಿ 
ಮಿಂದು ಮಂದಾಕಿನಿಯ ಜಲದಲಿ 


_ ತಂದೆ ರಘಸತಿಯಂಫಿ , ದರುಶನಕೆಂದು ಹೊರವಂಟಿ ॥1೨೧॥ 


ಕಿಲಿಸಿ ಪರಿಜನ ಮಂತ್ರಿ ಸೇನಾ 
ಪಳಿಯನಲ್ಲಿಯೆ ಗುರುಗಳಾಣತಿ.': 
ತಳದು ತಾಯ್ದಳ ನಮಿಸಿ ಗುಹೆ ಶತ್ರುಘ್ನರೊಡಗೂಡಿ | 
ಒಲಿವನೇ ರಾಘವನು ಧಾರುಣಿ 
ಗಳುಪಿ ಮಾತೆಯ ವರಕೆ ಸೋಲುತ 
ಛಲಕೆ ಮಣಿದವನೆನುವನೋ ಮೇಣೆನ್ಸ್ನ ಕ್ಷಮಿಸುವನೊ 1೨೨1 


ತನಗೆ ಸೇವಕನೆಂದು ಬಗೆವನೊ 
ಕೊನೆಗೆ ದುರ್ಗುಣನೆಂದು ನೋಡನೊ 
ಮನುಕುಲೋತ್ತಮನಂಥಫಿ )ತಲದಲಿ ಶರಣುವೊಕ್ಳವರ | 
ಮನದೆ ದುಃಖವ ಕಳೆವನಾ ಹರಿ 
ಯೆನಗೆ ತಾನೊಲಿಯದಿರ ಭಕ್ತರೊ 
ಳನಘ ಸಂತತ ಸೇವೆಗೊಳ್ಳುವ ಪಮಿಸದಿರನೆಂದ 1೨೩! 


ಅಯೋಧ್ಯಾ ಕಾಂಡ 


ಹಿಂದಡಿಯನಿಡುತಿದ್ದ ಜನನಿಯ 
ಕುಂದುಗಳ ನೆನೆಯುತ್ತ ಪುನರಪಿ 
ಮುಂದಡಿಯನಿಡುತಿದ್ದ 'ಭಕ್ತಿಯ ಬಲದ ಥೈ ರ್ಯದಲಿ | 
"ಇಂದೆನಗೆ ರಘುರಾಮನೇ ಗತಿ 
ಯೆಂದು ಹಿರಿಯನ ಗುಣವ ನೆನೆಯುತ 
ಲಂದು ಬಂದನು ನಡೆಡು ಶೀಘ್ರದಿ ಹರಿಯ ಹೊರೆಗಾಗಿ sell 


ಶಕುನಗಳ ನೋಡುತ್ತ ಲೊಮ್ಮೆಗೆ 
ಸುಖವು, ಕಡೆಯಲಿ ದುಃಖವಪ್ಪುದು 
ಪ್ರಕಟನವಿದು ತಾನೆಂದನೀಕ್ಷಿಸಿ ಗುಹೆನು ಭರತಂಗೆ | 
ಭಕುತಿಯೇ ಗತಿಯೆಂದು ನೋಡುತ 
ವಿಕಿರಿದುಪಲಾಳಿಗಳ ಭಕ; | 
ಪ್ರಕರ ಪಾಲಕನಾಳ್ವ ವನಮಂ ಪೊಕ್ಕ ನಲವಿನಲಿ 1|೨೨1 


ಸರುವ ಸಂತಸದಿಂದ ತುಂಬಿರೆ 
ಹರಿಯು ನೆಲೆಸಿಹೆ ವಿಪಿನವುತ್ತಮ 
ಧರಣಿಪಾಲಕನಾಳ್ವ ರಾಜ್ಯದವೋಲು ಸುಖದೊಳಿರೆ | 
ವರ ವಿವೇಕ ನೃಪಾಲ, ಮಂತ್ರಿ 
ಪರಮರ್ಭನ ವೈರಾಗ್ಯ ಶಮದಮ 
ವುರುವ ಸೇನಾಧಿಸತಿ ವನರಾಜ್ಯದಲಿ ಬೇರುಂಬಿ 1೨೬ 


\ 
ಸುಭಟರೇ ಯಮನಿಯಮ ಮತ್ತಾ 
ಸುಬಲ ಪರ್ವತ ರಾಜಧಾನಿಯು 
ಅಬಲೆ ಶಾಂತಿ-ಸುನೀತಿ ಶುಚಿ ರಾಣಿಯರು ನರಪತಿಗೆ | 
ವಿಬುಧನ್ನ'ಪ ಸರ್ವಾಂಗ ಭೂಷಿತ 
ನಭಯ ರಾಮಾಶ್ರಯದಿ ಸುಖಗಳ 
ನುಭಿವ ಹಡೆಯುತಲಿದ್ದ ಸಾನದಂದಲಿ ತಪ್ಪದಿಯೆ 11೨೭! 


೨೯೭ 


೨೯೮ 


`` ಶ್ಯೀ ತುಲಸೀ ರಾಮಾಯಣ 


ಆ ವಿವೇಕ ನೃಪಾಲ ದುಷ್ಟುಮ 
ತೀ ವಲಯಮಂ ಜಯಿಸಿ ರಾಜ್ಯವ 
ಪಾವನಂ ಗೆಯ್ದಿ ಹನು ಕಂಟಿಕಗಳನು ಕಿತ್ತೊಗೆದು | 
ಭಾವಿಸಿದ ಸುಖ ಸಂಪದಂಗಳು 
ತೀವಿದತಿಶಯದಿಂದ ತುಂಬಿರ- 
ಲಾ ವಿರಾಗಿಯು ಕಂಡ ರಾಮಾಶ್ರ ಮದ ಸೊಬಗುಗಳ 1೨೮1 


ಬರುತ ನೋಡಿದನಾಶ್ರಮಂಗಳ | 
ಪುರವ ನಗರ ಗ್ರಾಮವರಮಸನೆ ’ 


 ಪರಮಘನ ಸೌಧಂಗಳನು ಗುಡಿಸಲು ಕುಟೀರಂಗಳ | 


ಚರಿಪ ಶುಕಪಿಕ ಪಕ್ಷಿ ನಿಕರವ 
ಕರಡಿ ಕಪಿ ಹುಲಿ ತೋಳ ಗಜಗಣ 
ತೊರೆದು ನಿಜವೈರವನು ನೆಕಿದಿರೆ ವನದಿ ಮೈತ್ರಿಯಲಿ ೨೯1 


ರುರಿಯ' ನಿಸ್ತದ ಮದಗಜದ ರವ 
ಹರಿಯ ಗರ್ಜನೆ ಮೊಳಗುತಿರಲಾ 
ವರವನದಿ ಚಾತಕ ಚಕೋರ ಮರಾಳ ಕಲಹೆಂಸ 
ಚರಿಸಿ ಶುಕಪಿಕ ಮುದದಿ ಹಾಡುತ 
ಮರದಿ ಕುಳಿತು ಮನೋಜ ದನಿಯಲಿ 
ಕರೆದು ಪಾಂಥರ ದಣಿವ ತೊಡೆವುವು ಸುಖದ ಗಾಯನದಿ 1೩೦॥ 


ತುಂಬಿಗಳ ರೋಂಕಾರ ನವಿಲುಗ 
ಳಂಬರದಿ ಕುಣಿದಾಡೆ ಮಂಗಳ 
ತುಂಬಿದುದು ಲೋಕದಲಿ ಮೂಡಿತು ಸೌಖ್ಯ ಸರ್ವರಲಿ | 
ತುಂಬಿ ಪೂ ಹಪ ಪಣ್ಣು ಯ್ದ ಭಂ ತಮ 
ಬಿಂಬ ಮಾದುದು. ಸುಖಕೆ ಧರಣಿಯ 
ನಂಬಿಸುತ್ತಲಿ ನಗಿಸಿ ಕಷ್ಟವ ತೊಡೆದು ಹಿತಗೆಯ್ಲು ಜಂ 


1 ಅಯೋಧ್ಯಾ ಕಾಂಡ 


ಅರಸಿ ಬರುತಿಹನಿಷ್ಟ ಮೂರ್ತಿಯ 
ಚರಣಜಿಸೆವಿಡಿಯುತ್ತ ರಘುವರ- 
ಗಿರಿಯ ದರ್ಶನಮಾಗೆ ಪುಳಕೋದ್ಲಮದ ತನಿಸುಖದಿ | 
ನೆರೆದು ಸಾನಿರ ವರ್ಷ ತಪದಿಂ 
ಕರೆಯೆ ಕಾಣದ ರಾಘವೇಂದ್ರನ 
ಸಿರಿಮೊಗದ ಸೌಭಾಗ್ಯ ನೆನೆಯುತ ಸುಖನನನುಭನಿಸಿ  1೩೨॥ 


ಭರತ ತರುರಾಜಿಗಳ ನೋಡಿದ 
ನೆರಳನೀವುವು ಮಾವು ಸಂಪಗೆ 
ಕರಡಿ ಜಂಬು ತಮಾಲ ಕಕ್ಕಟಿ ಹೆಲಸು ಮೊದಲಾದ | 
ಅರಳಿದಲರಿಂ ಬಿರಿದ ಫಲದಿಂ 
ಧರೆಗಿಳಿಯುತಿವೆ ಮಧುವಮೊಸರುತ 
ತರತರದ ಫಲಪುಷ್ಪ ಸಂಕುಲನೀ ವನದೊಳೆಂದೆ 1೩೩. 


ಹೊಳೆವ ವೈ ಕ್ಲ್ಯಾವಳಿಯ ಮಧ್ಯ ಜೊ 
ಜಿಳೆ ಚಿಗುರಿನಿಂ ಬಂದೆ  ದಟಿತರು 
ಫಲಕುಸುಮ ಭಾರದಲಿ ಸರ್ವರ ಮನವ ಸೆಳೆಯುವುದು !' 
ಎಲೆಗಳಾಗಸ ಬಣ್ಣ ಪಣ್ಣಳು 
ಹೊಳೆಯೆ ಕೆಂಬಣ್ಣದಲಿ ನಾಲ್ಮೊಗ 
ಕಲೆಸಿ ತಿಮಿರಾರುಣನ ತಾಣವನಿದನು ವಿರಚಿಸಿದ lawl} 


ಕಟ್ಟ ವಟಿಮೂಲದಲಿ ಮನೆಯ 
ನಿಷ್ಟ ದೇವರು ಕುಳಿತಿಹೆರಂ ಜಟೆ 
ಗಟ್ಟ ವನಮುನಿಯಂತೆ ವೇದಾವ? ಯ ನೀತಿಯಲಿ | 
ಇಟ್ಟು ಹಿಟ್ಟಿನ ರಂಗವಲ್ಲಿಯ 
ನೆಷ್ಟು ಸೊಗದಲಿ ತುಳಸಿ"ಯಿಂ ಕ | 
ಣ್ಠಿ ಟ್ಟು ಕಾವಳು ಸೀತೆ ಲಕ ನಲ ಪೊರೆವ ತರುಗಳನು ೩೫ 


೨೯೯ 


ಕಿ9೦ 


ಶ್ರೀ'ತಂಲಸೀ ರಾ ಮಾಯಣ 


ನೋಡು ವಟಿ ಛಾಯೆಯಲಿ ಜಗಲಿಯ 
ಮಾಡಿಹಳು ಸೀತಾರಮಣಿ ಮಾ 


`ತಾಡುತಿಹನಾ ಜಗಲಿಯಲಿ ಮುನಿಗಳೊಳು ರಘುವರನು | 


ಹಾಡಿ ಕತೆಗಳ ಕೇಳಿ ದುಃಖವ 


ದೂಡಿ ದಿನಗಳ ನೂಕುತಿರುವರು | 
ನೋಡು ರಾಮಾಶ್ರಮವನೆಂದನು ಗುಹೆನು ಭರತಂಗೆ 1೩೬! 


ಎನಲು ಹೊಂಪುಳಿನಡೆದೆು ಮರೆತನು 
ತನುವ ಕಣ್ಣೀರ್ಗಳಲಿ ಕಾಣದೆ 
ಮನದ ಹೆರುಷದಿ ಮುಗುಳು ನಗೆಯಲಿ ಕಾಲುತೊಡರುತಿಕೆ | 
ಅನುಜ ಗುಹರೊಡಗೂಡುತಾತುರ . 
ಮನದಿ ರಾಮಸ ಓರಣೆಯಲಿ ಬರೆ 
ಮಣಿದು ಸಜ ನೆಲದಿ ಮೂಡಿದ ರಾಮಹದಗಳಿಗೆ ಪ 


ಭರತನಿರವನು ಕಂಡು ಖಗತತಿ 
ಹರಿಯ ಗುಣಗಾನವನು ಮಡಿವೊಲು : 
ಧರಣಿಜಾ ಲಕ ಕ್ಷ್ಮಣರ ಸುಕ್ಷೇಮಗಳ ಸೇಳ್ವ ವೊಲು | 
ನೆರೆದು ಸ ಸರಗೆಯ್ಯು ತಿರೆ ಮಿಗಗಣ 
ವುರುತರ ಪ್ರೇಮದಲಿ ನೋಡುತ ' 
ತಿರುಗಿ ರಾಮಾಶ್ರಮವ ತೋರುವುವತ್ತಮೊಗಮಾಡಿ ೩೮! 


ಹೊಗುತ ಪುಣ್ಯಾಶ್ರಮವ ಹೈ ದೆಯದಿ 
ಧಗಧಗಿಪ ಕಡುಶೋಕವಾರಿತು 
ಸಿಗಲು ದರ್ಶನ ಯೋಗಿ ತತ್ತ ವಿರಾಗ ದರ್ಶಕನ | 
ಸೊಗದಿ ಲಕ್ಷ ೬ ರಾಮನಿದೆರೊಳು " 
ನಗುತ ಕುಳ್ಳಿ ತ” ಭರತ ಕಂಡನು 
ಗರತಿ ಕೊಡುವನುತ್ತರ ತಮ್ಮಗನುನಯದಿ all 


ಅಯೋಧ್ಯಾ ಕಾಂಡ 


ಶಿರದಿ ಜಟೆ ಸೊಂಟದಲಿ ಮುನಿಸಟಿ 
ಕರದಿ ಶರ ಹೆಗಲಲ್ಲಿ ಕಾರ್ಮುಕ 
ಮೆರೆಯೆ ವೇದಿಕೆಯಲ್ಲಿ ಸಾಧು ಸಮಾಜ ಕುಳಿತಿರಲು | 
ಸ್ಮರನು ಮುನಿವೇಷದಲಿ ತತ್ವವ 
ನರಸಿ ರತಿವೆರಸುತ್ತಲಿರುವೊಲು 
ಮೆರೆದೆನಾ ರಘುರಾಮ ಸೀತಾ-ಲಕ್ಷ್ಮಣರ್ವೆರಸಿ loll 


ಕಾಣನೀ ಲೋಕವನು ಭರತನು 
ಕಾಣನಿತರವ ರಾಮನಲ್ಲದೆ 
ಶೂನ್ಯಮಾಗಿಹುದವನಿ ರಘುನರನೊಬ್ಬನನ್ನುಳಿದು | 
ಏನಿದಣ್ಣ ನ ಪುರುಹೆ ನೋಡುವ 
ತಾಣವೆಲ್ಲೆ ಡೆಯಲ್ಲಿ ಭರತನ 
ವಾಣಿಯೇ ರಾಮಜಸ ವನದೊಳಗೆಲ್ಲ ನಾಮಮಯ ಗ 


ಬಂದು “ ರಕ್ಷಿಸನಾಥನಾಥ ಮು 
ಕುಂದ ಕಾಯ್ದೆ ”ಯೆಂದು ತತ್ಸದ 
ವೃಂದದಲಿ ಹೊಡೆಮರಳಿ ಕಂಬನಿಯಿಂದ ಕಾಲ್ಪೊಳೆಯೆ | 
ಬಂದ ಭರತನ ಹ್ಹ ಕೈದಯದೊಳವೊ 
ಕೃಂದು ತಾಜ ನೂತ ಮನದಲಿ 
ತಂದೆ ರಾಘವ ಮರೆತ ವಾತ್ಸಲ್ಯದಲಿ ಬಾಹ್ಯೆವನು 1 voll 


: ಭರತನಡಿಗಳಿಗೆರಗಿ ಲಕ್ಷ್ಮಣ 
ಕರೆಯುತಣ್ಣ ನ ತಂದೆ ರಾಮಾ 
ವರಜನೆರಗುವ ನೋಡೆನಲ್ವಾ ರಾಮನೆಳ್ಳರದಿ | 
ಕರದ ಕಾರ್ಮುಕ ಬಾಣ ಕ್ಟಯಿಂ 
ದುರುಳೆ ಧೈ ರ್ಯವು ಸರಿಯೆ ತಮ್ಮನ 
ಹಿರಿದು ಮನ್ನಿಸಿ ನೊಸಲನೆತ್ತಿ ಡನೊಸೆ ದು ನಸುನಗುತ 1೪೩! 


ಷ್ಲಿ೦೨ 


ಶ್ರೀ ತುಲಸೀ ರಾಮಾಯೆಣಿ 


. ಎರಡು ಡೇಹೆಗಳಾತ್ಮವೊಂದೇ 
ಭೆರತ-ರಾಮರ ಮಿಲನ ಲೋಕಕೆ 
ತೆರದಿಹುದೆ ಮಂಗಳವ ವಿವರಿಸಲಾರು ಬಲ್ಲಿದೆರು | 
ಹರಿಯ ಮಾಯಾ ನಾಟಿಕವ ಕನಿ 
ಯೆರಿಯ ಬಲ್ಲನೆ ಶೇಷಗಳವೇ 
ಸರಸತಿಗೆ ನಿಲುಕದಿರಲುಳಿದರ ಮಾತಿಗೆಟಕುವುದೆ vel 


ಕಲೆತು ಸುರರಾಗಸದಿ ಭರತೆಂ 
ಗೊಲಿದು'ರಘುವರ ಪುರವ ಸೇರ್ವನೊ 
ನೆಲದ ಭಾರವ ಕಳೆಯೆ ಮಠರೆವನೊ ಹಳುವ ತೊರೆಯುವನೊ | 
ತಿಳಿಯ ಬಲ್ಲವರಾರೆನುತ ಮಿಗೆ 
ಹಲುಬುತಿರೆ ಸಂತವಿಸಿದನು ಬ 
ರ್ದಿಲರ ವರಗುರು ರಾಮ-ಭರತರ ಮಹಿಮೆಯೆ ಇರೆಯುತಲಿ 1೪೫ 


ನುಡಿಸಿ ರಿಪುಸೂದನನ, ಸದದಲಿ 
ನೆಡೆದ ಗುಹೆನನ್ನಪ್ಪಿ ಸರ್ವರ 4 
ನೊಡನೆ ವಂದಿಸಿ ಮನ್ನಿಸಿದನೆಲ್ಲರನು ಸೌಮಿತ್ರಿ | 


"ಪೊಡವಿ ಸುತೆಯಂ ಕಂಡು ಶತ್ರುಹ 


ನೊಡನೆ ಚರಣಕ್ಕೆರಗಿ ಹರಕೆಯ 
ಪಡೆದು ಹರ್ಷವ ತಾಳ ಭರತನು ಪರಮಭಕ್ತಿಯಲಿ loa || 


ಆರು ನುಡಿಯೆರು ಕೇಳರಾರುಂ 
ಸೂರೆಯಾಯ್ತು ಪ್ರೇಮ ಹಳುವದ 
ಪಾರ ಮೌನವನೊಣೆದು ರಾ ಮಂಗೆರಗಿ ಗುಹನುಡಿದ | 
ಭೂರಮಣ ನಿಮ್ಮ! ಡಿಯ ಕಾಣಲು 
ಸಾರಿಹುದು WS ಪುರಜನ 
ರಾರಯಿದು ಸುಕೇಮ ಮೂವರು ಮಾತೆಯರು ಸಹಿತ vl 


ಅಯೋಧ್ಯಾ ಕಾಂಡ 


ಬಂದನೇ ಗುರುವೆಂದು ಶತ್ರುಹೆ 
ನಿಂದಿರೆಯ ಬಳಿ ನಿಲಲು ರಾಮನು 
ಬಂದು ಲಕ್ಷ್ಮಣ ಭರತ ಗುಹೆರೊಡಗೂಡಿ ನಮಿಸಿದನು | 
ತಂದೆ ನಡೆದ ತಂದೆಯಾ ಐ 
ಳೆಂದು ಮುನಿಯೆತ್ತಿದನು ಮೂವರ 
ನಂದು ಮನ್ನಿಸಿ ಹೊಗಳಿದನು ರಾಘವನ ಮಹಿಮೆಗಳ (1೪೮! 


ರಾಮನಸ್ಪಿದ ಗುಹೆಸವಿತ್ರನು 
ಭೂಮಿಯೊಳೆನುತ ನೊಸಲನೆತ್ತಿದ 
ಭೂಮಿಯಮರನು ಹೊಗಳಿ ವ.ಹಿಯಿಂ ಸುಧೆಯ ಕೊಳ್ವಂತೆ | 
`ರಾಮ ಭಜನೆಗೆ ಮಿಗಿಲದಾವುದು 
ರಾಮ ಭಕ್ತಿಗೆ ಸರಿಯದಾವುದು 
ರಾಮದೂತರೆ ಜಗದಿ ಪಾವನರೆಂದು ಹೊಗಳಿದನು vel 


ನೋಡಿ ಬಂದಿಹೆ ಜನರ ಹೃದಯದ 
ಗೂಢಗಳನರಿಯುತ್ತ ತಾ ಮಾ 
ತಾಡಿಸಿದನೆಲ್ಲರನು ಕರುಣಾಪೂರ್ಣ ದೃಷ್ಟಿ ಯಲಿ | 
ನೀಡಿ ಸರ್ವರ ಬಯಕೆ ಭಕ್ತರ 
ಪಾಡುಗಳ ಬಲ್ಲವನು ಹರುಷದ : 
ಗಾಢಿಕೆಯಲಾ ದೇವ ಮೆರೆವನು ತನ್ನ ಹಿರಿಮೆಯೆನು soll 


ಸೊರಗಿ ಬಾಡಿದ ಬಳ್ಳಿ ಯೊಲು ಕರ 
ಕರಗಿ ಕಂದಿದ ತಾಯಿ ಮೂವರ 
ಹೊಕೆಗೆ ಬರುತಾ ಕೈಕೆಗೆರಗಿದ ಮೊದಲೂ ಸಂತೆವಿಸಿ | 
ಕೊರಗದಿರು ವಿಧಿ ನಿಯಮದಂತೀ 
ಕರುವು ಮೂಡಿತು ಹಣೆಯ ಬರಹವ 


ನೊರೆಸಲಾಹರೆ ದುಃಖಮಿದಕೇಕೆಂದ ರಘುರಾಮ [೫೧1 


ತ್ಥಿ೦ಷ್ಠಿ 


ಷ್ಲಿಂಳ 


ಶ್ರೀ ತುಲಸೀ ರಾಮಾಯಣ 


ಎರಗಿದನು ಕೋಸಲೆ ಸುಮಿತ್ರೆಯ 
ಚರಣಯುಗಳಿಗೆ ಹೆರುಷನುಡಿಗಳ 
ನೊರೆದು ದೈವಾಯತ್ತಮಾಯ್ತಿದು ಲೋಕಮದರಿಂದ | 
ಬರಿದೆ ಮೂಹಿಪುದಲ್ಲ ಬಂದುದ 
ನರಿತು ಸವೆವುದೆ ಧರ್ನುಮೆಂಜೊಡೆ 
ತರಳರಿರ್ವರನೆತ್ತಿ ಮುಂಡಾಡಿದರು ಮುದದಿಂದ ssl 


ಅನುಜ ಜನನೀ ಜನರ ಸಹಿತಾ 

ಮನುಕುಲೋತ್ತಮ ರಾಮಚಂದ್ರನು 

ಮುನಿವಸಿಷ್ಕನ ಕರೆದನಾಶ್ರಮಕೆಯ್ದೆ ಕರುಣದಲಿ | 

ಮುನಿಯನುಜ್ಞೆಯ ಪಡೆದು ಸರ್ವರು 

ವನದ ಮಂದಾಕಿನಿಯ ಶೋಭಾ 

ನನನ ನೋಡುತ ನಡೆದು ರಾಮಾಶ್ರಮವ ಸೇರಿದರು ೫೩ 
ಬಂದು ಖುಹಿಪತ್ನಿಯರ ಸಹಿತಲ 

ರುಂಧತಿಯು ಜಾನಕಿಯ ಸಂತಸ 

ದಿಂದ ಕಾ ಣಲ್ಟೊಡನೆ ಗುರುಸೆತಿ ಚರಣ ಮು | 

ಬಂದೆ ನಾರೀವೃಂದಮೆಲ್ಲವ 

ನಂದದಿಂ ಮನ್ನಿಸುತ ಹಿರಿಯರ 

ವಂದಿಸುತ ಮಾತಾಡಿಸಿದಳೆಲ್ಲರನು ಪದುಳದಲಿ 1181೪ 


ಅತ್ತೆಯರ ಕಾಲ್ವಿಡಿಯೆ ಶಕೋಮುಲೆ 
ಗೆತ್ತಲೀ ವಿಧಿ ಕಷ್ಟನಿತ್ತನೆ 
ನುತ್ತ ಕಂಬನಿಗರೆದು ತೊಡೆಯೊಳು ಸೊಸೆಯ ಕುಳ್ಳಿರಿಸಿ | 
ಎತ್ತ ಲೊಯ್ದರಾ ರಾಜಕುವರಿಗೆ 
ಸುತ್ತವೆಸಗಿತು ಕೋಮಲಾಂಗಿಯ 
ಕೊತ್ತಿ, ಯಿಟ್ಲೆ ಸಾ ವಪಿನಕಕಟಾಯೆಂದು ಮರುಗಿದರು -. 1೫೫1 


ಆಯೋಧ್ಯಾ ಕಾಂಡ | ೩೦೫ 


ಬಲೆಗೆ ಬಿದ್ದಿಹ ಕ್‌ ಹೆಂಸೆದಂದೆದಿ 
ಲಲನೆಯರು ನಡೆೊಗಿದರು ನೋಯುತ 
ಲೆಲೆಲೆ ನಿಧಿ ನೀನೇನ ಗೆಯ್ದಿ ಹೆಯೆಂದು ನುಡಿಯುತ್ತೆ | 
ನೆಲದಿ ವಿಧಿ ಲಿಖತವನು ಸಂತಸ 
ಭೂ ಬಾಜ ನೀತಿಯ 1 
ನೆಲವ ಮಗಳಿಗೆ ಪೇಳಿ ಸಂತವಿಸಿದೆರು ಮರುಕದಲಿ 1೫೬ Il 


ತಳೆದು ಥೈರ್ಯವ ಮನದಿ ಜಾನಕಿ 
ಹಳುವದಲಿ ತನಗೀಸು ಕಷ್ಟ ದ 
ಕಳಕಳಿಕೆಯಿಲ್ಲೆಂದು ಸಳ ತಾಯ್ತಿ ರಡಿಗೆರಗಿ | 
ಈೆೇಲವರನು ನಮಿಸಿದಳು ಕಲವರ 
ಮೊಲುಮೆಯಿಂದಾಲಿಂಗಿಸಲು ವರ 
ಲಲನೆಯರು ಹರಸಿದರು ಸೀತೆಯ ಸೊಗದಿ ಬಾಳೆಂದು 1೫೭! 


ಸೀತೆ ಮತ್ತಾ ರಾಣಿಯರು ಮನೆ 
ಸೋತು ಬಾಡಿರಲರಿತು ಗುರು ಮನ 
ದಾತುರವ ಕುಳ್ಳಿರಿಸಿ ಸರ್ವರ ಜಗದ ಜಂತ್ರಿಯಲಿ | 
ಈ ತಿರೆಯೆ ಗತಿಗಳನು ಮಾಯಾ 
ತೀತ ದೇವನ ಕಪಟಿನಾಟಕ 
ಮಾತನೊರೆದನು ತತ್ವಗೂಢವ ಪೇಳ್ದನೆಲ್ಲರಿಗೆ ' 1೫೮॥ 


ಹೊಜಬೆಯೊುಸಿರು ನೃಪಮೌಳಿ ಗಾಯೇನೆಂಚೆ ರಘುರಾಮ 1೫೯! 


20 


ಸಿ೦೬ 


ಶ್ರೀ ತುಲಸೀ ರಾಮಾಯಣ 


 ಅಳಿದನೇ ಹಾಯೆಂದು ಹೊರಳಲು 
ಹಲವು ಬಗೆಯಲಿ ಶಾಂತಿವೊರೆಯು 
ತ್ರಳಲಿ ನೂಕಿದ ರಾಮ ಲಕ್ಷ 1 | 
ತೊಳಲ ತೊರೆಯುತ್ತೆ ಶನ ಗಳ 
ನೆಲಿದೊಡೆಯನಂ ನೆನೆದು ನೇಮದಿ 
ಕಳೆದರಾ ದಿನ ರಾಯ ದಶರಥ ಗುಣವ ಕೊಂಡಾಡಿ ॥೬೦॥ 


ಮುಫಿಯನುಜ್ಞೆಯ ಸಡೆದು ಜನಕನಿ 


ಗನಘ ಸಂಸ್ಕಾರಗಳ ಮಾಡಿದ 


ನನುಜ ಲಕ್ಷ್ಮಣಗೂಡಿ ಮಂದಾಕಿನಿಯ ತೀರದಲಿ | 
ಜನರಿಗಂದದ ರೂಸದೋರುತ 

ವನಜಪದದರ್ಶನವ ನೀಯುತ 

ಲಿನಕುಲೋತ್ತಮ ರಾಮನಿರ್ದನು ಪರ್ಣಶಾಲೆಯಲಿ 1೬೧1 


ಟು 


ಯಾ Se ಖಾಘಾನಸ ರಾನಾ ಜಾನೂ 


ವಿಶ್ರಾಮ ೧೩ 


ಸೂಗೆ ವಿರಚಿಸುತೆ ಪಿತೈಯಜ್ಞ ರಘುವರ 
ಭರತನಾ ಮೊರೆ ಸೇಳ್ದು ಮತ್ತಾ 
ಜನಕನು ಬರಲು ವಿಪಿನಕೆ ಭರದಿ ಕರೆತಂದ ॥ 


ಪಿತನ ಸಂಸ್ಕಾರಗಳ ಮುಗಿಸುತ ' 
ಏತತೆ ಪಾತಕ ತಿಮಿರ ಭಾಸ್ಕರ | 
ನತಜನಾಪ್ತ ಪುನೀತನಾದನು ಕರ್ಮಗಳ ರಚಿಸಿ | 
ಸತತ ರಾಮಸ್ಮರಣೆ ಮಾಡಲು 
ಹುತವಹುದು ಕಕ ವನಾಂತರ 
ಶ್ಲಿತಿಯೊಳ್ಳೀ ಹರಿನಾಮವೇ ಸನ್ಮಂಗಳಕೆ ಮೂಲ, all 


ಅಯೋಧ್ಯಾ ಕಾ೦ಡ ಕ ತಿ೦೭ 


ದಿನವೆರಡು ಸಾಗಿದುದು ನೋಡಿದ 
ನನಘ ಕಷ್ಟ ದಿ ಕಾಲ ಕಳೆವರು 
ಜನರು ತಸ ಫೆಲಮೂಲಾದಿಗಳ ತಿಮತ | 
ಆನತಪಕೆ ತಲೆಯೊಡ್ಡಿ ನೆಲಡೊಳು 
ತನುವಿಗಾಶ್ರ ಯಮರಕೆ ನೊಂದರು ೬ 
ತನಗೆ ಶಿತಾ, ತೆ, ವನು ಭಕ್ಕರು ಬರಿದೆ ಹಾಯೆಂದ [1,9 | 


ಗುರುವರನೆ ನೀ ತೆರಳಯೋಧ್ಯಾ 
ಪುರಕೆ ಸರ್ವರ್ವೆರಸಿ ನಗರವ 
ಪೊರೆಯುವವರಾರಿಲ್ಲ ರಾಜ್ಯಮನಾಥಮಾಗಿಹುದು |. 
ಮರಳೆಬೇಹುಡು ದೇವ ಕೋಸಲ 
ತರುಣಿ ಕಂಬನಿಗರೆಯದೆಂತಾ | 
ಧರೆಯ ಪಾಲಿಸು ವತ್ಸ ಭರತಗೆ ನೀತಿಯನ್ನೊರೆದು 1೬.1! 


ಧರುಮ ವಾರಿಧಿ ಸೇತು ಕರುಣಾ 
ಭರಿತ ನಿನ್ನೀ ಗುಣಕೆ ನುಡಿಯಿದು 
ತರವು ಕೇಳಾದೊಡೆಯು ಶೋಕಾನ್ವಿತರು ದಿವವೆರಡು | 
ಪರಮ ಪುರುಷನೆ ನಿನ್ನ ನೋಡುತ 
ವಿರಹ ದುಃಖವ ಮರೆತು ಸಂತಸ 
ಭರದಿ ಕಳೆವರು ಕಾಲಮಿಲ್ಲರಲೆಂದನಾ ಮೌನಿ . loll 


ಜಲದಿ ಮುಳುಗುವ ನಾವೆಯೊಳ್‌ ಜನ 
ರಳಲುವಂತಾ ಭಕ್ತರೆಲ್ಲರು 
ಬಳಲಿದರು ರಾಘವನ ನುಡಿಯಿಂ ಮತ್ತೆ ನಿರಹೆಮಿದು | 
ಸೆಳೆಯಬಹುದೇ ತಮ್ಮನೆನ್ನುತ 
ಬಳಕೆ ಸಮಯೋಚಿತದ ಮಡಿಯಲಿ 
ಜಲಧಿಯಲ್ಲನುಕೂಲ ಗಾಳಿಯ ತೆರದಿ ಸುಖಿಸಿದರು , , 1೫%! 


ಫ್ಲಿಂಲ ' ಶ್ರೀ ತುಲಸೀ ರಾಮಾಯಣ 


| ತರಣಿಯುದಯಿಪ ಮುನ್ನ ನಿದ್ರೆಯ 

ಕೆ ತೊರೆದು ನದಿಯಲಿ ಮಿಂದು ಸಂಧ್ಯಾ 
| 'ಕರುಮ ನೆರನೇರಿಸುತ ಸೀತಾರಾಮ ಚರಣಗಳ |. . 
ಭರದೊಳೆರಗುತ ರಾಮಗಿರಿಯಲಿ 

ತಿರುಗಿ ವಿಪಿನದ ಶೋಚಿಯೆಂ ಕಂ | 
ಡರಿತು ಹೊಗಳುತೆ ಪುರವ ಮರೆತರು ಸನ್ನಿಧಿಯೊಳಿರ್ದು . [೬॥ 


_ ಹಲವು ಜಾತಿಯ ತರುಲತೆಗಳಾ 
'ವಲಯದಲಿ ಫಲಪುಷ್ಪ ಭಾರದಿ 
-ನೆಳಲನೀಯುಶ ತಂಪು ಸೂಸುತಲಿಹವು. ನಿತ್ಯ ದಲಿ ಸ 
ಹೊಳೆಯೆ ಶಿಲೆ ಮುಖದೋರಿ ಸರಸಿಜ 
ಸಲಿಲ ಪಾತ್ರದ ಬೆಡಗ ನೋಡಿದೊ 
ಬೆಳೆದ ತೃಣಪಲ್ಲಂಗ ಮೃದುವಾಗಿ ಹುದು ವನದಲ್ಲಿ ೭! 


`' ಕೊಳದೆ ಕಮಲದಿ ತುಂಬಿ ನಿರ್ಮಲ 
ಜಲದಿ ನೀರ್ವಕ್ಕಿಗಳು, ಮಧುರಸ 
ಕಳುವ ಜೇನ್ಪುಳು, ಕೋಕಿ ಲಾಲಾಪದಲಿ ಹಾಡುತಿರೆ | 
ತೊಳಲಿ ಕೋಲಕಿರಾತ ಭಿಲ್ಲರು 
ಎಲೆಯ ಪಾತ್ರೆಯೊಳಿರಿಸಿ ಮಧುವ 
ನ್ನೊಲಿದ್ದು ತಂದೊಟ್ಟಿದರು ಸವಿಫಲ ಕಂದ ಮೂಲಗಳ (1೮! 


ಅವರು ಏವಿನಯದಿ ನಿವಿಧ ಫಲಮೂ 


| 


ಲವನು ಭೇದಿಸಿ ರುಚಿಯನೊರೆವರು 


ಸವಿದು ಧನನನ್ನಿತ್ತು ಕೊಂಬರು ಭರತನಾ ಜನರು | 
ಅನನಿಜಾಪತಿಯಡಿಗೆ ತದ್ರೆ 
ವ್ಯವ ಸಮರ್ಪಿಸಿ ದೈವ ನ 


ಳೆವಗೆ 'ಜೀವರು ನೀಚಕಿಮಗಿಡೆ ಪರಮ ದುರ್ಲಭವು lel 


ಅಯೋಧ್ಯಾ ಕಾಂಡ 


ಮರಳು ಕಾಡೊಳು ಸುರನದೀ ಜಲ 
ದೊರೆವುಜೀ ರಘುರಾಮನೇ ದೊರೆ 
ತಿರೆಗೆ ಭಕ್ತರು ನಿಮ್ಮ ನೋಡಿ ಕೃತಾರ್ಥರಾದೆನಲಾ 1 
ಹರಿಯ ಸಹವಾಸದಲಿ ದುರ್ಗುಣ 
ತೊರೆದುದೆಮ್ಮನು ಕಾಣದೋಡಿತು | 
ದುರಿತ ನಿಮ್ಮವೊಲಾವ ಭಕ್ತರ ಕಾಣೆವೆಮುತಿರಲು ॥೧೦॥ 


ಅವರ ಭಕ್ತಿಯ ಮೆಚ್ಚಿ ದೇವರಿ 
ಗವನಿಯೇ ಸಾಮ್ರಾಜ್ಯ ಜಾತಿಯ 
ಬವಣೆಯುಂಟೀ ಲೋಕವೇ ತನ್ನುದರದಲ್ಲಿರಲು | « 
ಅವನು ಮೆಚ್ಚಿ ದರಕೆಯ್ತು ತಾನೇ 
ಭವನ ಸಮುದ್ರವ ಹಾಯಿ ಸೊರೆವನು 
ಅವನಿಜಾಪತಿಗಡವಿ ನಗರಿಗಳೆಂಬ ತೆರಮುಂಟಿ 1೧೧1 


ಹಲವು ರೂಪವ ಜಾನಕಿಯು ತಾ 
ತಳೆಯುತತ್ತೆಯರನ್ನು ಸೇವಿಸಿ 
ಹೆಲವು ಸರಿಯುಪಚರಿಸಿ ನೋಳ್ಸಳು ತುಪ್ಪಿಪಡಿಸುವಳು | 
ತಿಳಿದನೀ ಮರ್ಮಗಳ ರಾಘವ 
ನಿಳೆಯ ಮಗಳನು ಮೆಚ್ಚಿ ಹೊಗಳಿದ 
ನೆಲದೊಳಿವಳೀ ಘನಮಸಿವೆಗಳನರಿವರಾರೆನುತೆ 1೧೨1 


ತಿಳಿದು ಸೀತಾರಾಮರಿರ್ವರೊ 
ಳಲಘು ಗುಣಗಳ ಕೃ ನಾಚಿದೆ 
ಳೊಲಿದು ಪಶ್ಚಾತ್ರಾಸ ಮೂಡಿತು ಮುಂದೆ ಗತಿಯೇನು | 
ಕೊಲುವನೇ ಯಮನೆನ್ಸ ! ಕೊಳ್ಳದು 
ನೆಲವು ಬಾಯ್ತಿಟ್ಟಿನ್ನ ಲೋಕದಿ | 
ಹೆಳಿನ ಹೊತ್ತನು ದೂರಿ ಜ್ಲೆವವನಳಿಡಿ ಸತ್ತವನು 1೧೩! 


ತರಳ 


ಷ್ಲಿ೧೦ 


ಶ್ರೀ ತುಲಸೀ ರಾಮಾಯಣ 


`` ವರಕದಲಿಯೆಡೆಯುಂಟಿ ತಿಳಿದಿದ 
ತೊರೆದ ದೆಶರಥನೆನ್ಹ ಕೊನೆಯಲಿ 
ಹೆರಹೆರಾ ತಪ್ಪಾಯ್ತು ರಾಘವ ಮರಳನೇ ಪುರಕೆ! | 
ದುರುಳೆ ಕುಬುಜೆಯ ಬಯ್ದು ಫಲನಮೇ ' 
ನರರೆ ಕೆಡಿಸಿದಳೆನ್ನ ಪಂ 


ಹರಿಯ ರಾಮಗೆ ವಿಪಿನ ತೊರೆಯುವ ಮತಿಯ ನೀಡಿಂದು avi 


4 
ಎಂದು ಪರಿಪರಿಯಿಂದ ಹ 
ಲಿಂದುಮುಖಿಯಿರೆಲತ್ತ ದುಗುಡದಿ | 


8 


ಬಂದ ಭರತ ವಸಿಷ್ಠ ಮುನಿಯನ್ನರಸಿ ಪದಕೆರಗಿ | 


ತೆಂಡೆ ರಾಘವನೆಂದು ಮರಳುವ 
ದಂದುಗವ ಹರಿಹರಿಸಿ ನೀ ಸಲ 
ಹೆಂದು ಕಂಬಥಿದುಂಬಿ ಹೊರಳಲು ಮುನಿನನಿಂತೆಂದ ssl 


ಅವನು ಸತ್ಯವ್ರತನು ರಾಮೋ 
ದೃವವು ಮಂಗಳ ಹೇತು ನೀತಿಯೊ 
ಳನನು ಪಾಲಿಸ ನೇದನುರ್ಯೂಡೆಗಳನನುಸರಿಸಿ | 
ಅವಗೆ ಗುರುಪಿತ್ಛ ಮಾತೃ ವಚನವೆ 
ಸನಿಯು ಶಿಷ್ಟರ ಸಲಹಿ ದುಷ್ಟರ 
ಸವೆವ ರಾಮನ ಪರಮ ಲೀಲಾನಟಿನ ರಂಗಮಿದು 1೧೬1 


ಸ್ವಾರ್ಥ ನೀತಿ ಪ್ರೀತಿ ವರಪರ 
Ee ರಾಘವನೊಲು ಯ ' 
ಥಾರ್ಥದಿಂದರಿಯುತ್ತ ಸೇಳ್ವವರಾರು ಲೋಕದಲಿ | 
ಕೂರ್ತು ವಿಧಿ ಹರಿಹರರು ನಡೆದಿ 
ಷ್ಟಾರ್ಥನ ಸಡೆವರು ವಾಯುರವಿಶಶಿ 
ಯರ್ತಿಯಲಿ ಸೇವಿಸುತ ಪಡೆದರು ಶಕ್ಲಿ ಜಗದೊಳಗೆ ೭! 


ಅಯೋಧ್ಯಾ ಕಾಂಡ ` ಜ್ಣಿ೧ಣ 


, ಆದಿಶೇಷ ಸುರೇಶ ಶಂಕರ 
ಮೇದ ಸಿದ್ಧಿ ಸುಯೋಗ ಸಿರಿ.ಮೊದ 
ಲಾದ ವಿವರಗಳೆಲ್ಲ ರಾಮನ ಹಿತದಿ ಜಗದೊಳಿರೆ | 
ಆದಿಪುರುಷನ ಗುಣವನನುಸರಿ 
ಹೀ ದುರಂತ ಕಳೆಂಕ ಕಳೆವುದು 
ಸಾಧು ಮಾಧವನೊಲುಮೆಯೊಂದೇ ಮಾರ್ಗವೆಮಗೆಂದ ೧೮ 


ಪುರಕೆ ಕರೆದೊಯ್ದಣ್ಣ ದೇವರ 
ಮರಳಿ ಕೋಸಲರಾಜ್ಯವರ್ಸಿಸಿ | 
ಚರಣತಲದಲಿ ಲೋಕ ಸಂತಸಗೆಯ್ತುದೇ ಮಾರ್ಗ | 
ಕರೆವುಪಾಯೆವ ಮಾಡು ಮೇಣೀ 
. ತರಣಿಕುಲ ಸಂಭವರು ಸತ್ಯದಿ 
ಧರುಮ ಕರುಮಡೊಳೊರ್ವಗಿಂತಿನ್ನೊರ್ವ ಮಿಗಿಲಹನು ೧೯! 


ಹಿರಿಯ ವಂಶೆಜರಿದಕೆ ಕಾರಣ 
ಪರಮಘನ ತನುವೀವ ನಾಲ್ಮೊಗ 
ನರಿವಿದಾರರು ನಮ್ಮ ಪೂರ್ವಜರೇನ ಹೇಳುವೆನು | 
ಒರೆಸಿ ದುಃಖವವ ಲೋಕ ಹಿತವ _ 
ನ್ನೊರೆದು ರಾಮನ ಮರಳಿ ರಾಜ್ಯದೊ 
ಳಿರಿಸಿ ಸಲಹುವ ಭಾರ ನಿನ್ನದು ತಂದೆಯೇಳೆಂದ loll 


ಎಲೆಲೆ ಸರ್ವ ಸಮರ್ಥ ನೀನೇ 
ತಿಳಿಯುತಿವುಗಳನೆಲ್ಲ ಯುಕ್ತಿಯ 
ತಿಳಿಯದನ ಕೇಳ್ವುದೆನೆ ನಿಜ ದೌರ್ಭಾಗ್ಯವಹುದೆನಲು | 
ಒಲಿದು ವಾತ್ಸಲ್ಯದಲಿ ಮುನಿಸತಿ 
ಕಳಕಳಿಕೆ ಬೇಡಿನ್ನು ಥಿನಗಿ 
ನ್ಹಳೆಲ ಶಿಖಯಣರಿದುದು ರಾಮನ ಮರಳು ಬ: 


ಷ್ಲಿ೧೨ '. 


ಶ್ರೀ ತುಲಸೀ ರಾಮಾಯಣ 


ತರಳ ಕೇಳ್ಳೆ ಬುದ್ದಿ ವಂತರು 


` ತೊರೆವರರ್ಥವ ರಾಜ್ಯ ನಿಂಗಳ 


ಧರೆಯ ವಿಶಸನ ನೋಡಲಾರದೆ ದೂರಸಾರುವರು | 
ತರಳ ನಿನಗೀ ರಾಮಭಕ್ತಿಯ ' 
ಭರದಿ ಘನವೈರಾಗ್ಯ ಮೂಡಿರೆ ` 


ತೊರೆದು ಠಾಜ್ಯವ ರಾಮನೊಲು ವನವಾಸಮಿಹುದಿನ್ನು ೨೨! 


ಒರೆಯೆಲಿದ ಮುನಬಾರದಿಕಿ ಸೋ: 
ದರಗೆ ಮರುಗುವ ನಿನ್ನ ಕಷ್ಟಕೆ ' 
ಹಿರಿದು ದುಃಖವ ಕಾಣೆ ಶತ್ರುಹೆನೊಡನೆ ನೀನಿನ್ನು 
ಧರಿಸು ರಾಮನ ದೀಕ್ಷೆ ಹೆಳುನದಿ 
ಚರಿಸುವುದು ಹೆದಿನಾಲ್ಫು ವತ್ಸರ ; 
ಹರಿಯು ಬಕಾಸನ ಕೂ! ತಿಳಿಯೆಂದ 1೨೩! 


ಹರುಷಮುಕ್ಕಿತು ಶೋಕವಾರಿತು 
ಭರತ ಶತ್ರು ಹೆನೊಡನೆ ಹಿಗ್ಗಿದ 
ಗುರುವೆ ನೀನೆಂದಂತೆ ತೊಳಲುವೆ ಶತ್ರು ಹಂವೆರಸಿ | 
ತೆರಳು ರಾಘವನೊಡನೆ ಲಕ್ಷ್ಮಣ 


ಧರಣಿಜಾತೆಯ ಸಹಿತ ಕೋಸಲ 
. ಧರೆಯ ಸಾರ್ವುದು ಹೆಳುವಮೇ ನಮಗಾಯ್ತು ನಿರ್ಮಾಣ ॥೨೪!|' 


ಭರತನೇ ಘನವಾರಿನಿದಿ ಮುನಿ 
ಯೊಕೆದ ನೀತಿಯೆ ವನಿತೆ, ತೀರಡೊ 
ಳಿರುತ ಬೆಮೆಗೊಂಡಿಹಳು ವನಧಿಯ ದಾಂಟಿಲೆಂತೆಂದು | 
ದೊರೆಯದಿರಲುತ್ತರಿಸೆ ನೌಕೆಯು 
ಸರಮ ಚರಣ ಶಿ ಶ್ರೀಪ್ರ ಸಾದವು 
ದೊರೆವುದೆಂತೆಂದೆಲ್ಲ ಚಿಂತೆಗೆ ಸಿಲುಕಿ ನೋವುತಿರೆ || ೨೫! 


ಅಯೋಧ್ಯಾ ಕಾಂಡ &೧ಷ್ಠಿ 


ಮೆಚ್ಚಿ ಭರತನ ಗುಣವನಾತುರ 
ಹೆಚ್ಚೆ ಗುರುವರ ನಡೆದ ಮನವಂ 
ಬಿಚ್ಚಿ ನುಡಿಯಲು ರಾಮ ಸನ್ನಿಧಿಗಾಗ ವಹಿಲದಲಿ | 
ಅಚ್ಯುತನು ಮುಸನಿಯಂಪ್ರಿ ಗೆರಗುತ 
ಲುಚ್ಚೆ. ಪೀಠವನಿತ್ತು ಮನ್ಸಿಸೆ 
ಮೆಚ್ಚಿ ಮಡಿದನು ಕಾಲ ಸಮಯೆ.ವನರಿತು' ಸೂಕ್ತಿಯನು ೨೬! 


ಅರಿವೆ ಸಕಲವ ರಾಮ ಲೋಕದ 
ಧರುಮ ಕರುಮ ಜಾ ನ ನೀತಿಗ 
ಳರಿವೆ ನೀ ಸರ್ವಜ್ಞ “ಜನರ ಮನೋರಥಂಗಳನು | 
ಸರುವ ಹೃ ದಯ 'ನೆವಾಸಿಯದರಿಂ 
ಸ್‌ ಮಾತೆಯರ ಮತ್ತಾ ' { 
ಭರತ ರಿಪುಸೂದೆನರ ಜೀವಕೆ 'ತಂಪನೆಕೆಯೆಂದ ೨೭೩! 


ನುಡಿವನಾರ್ತ ವಿಚಾರವಿಲ್ಲದೆ 
ಪೊಡವಿಯಲಿ ಜೂಜಾಳಿಯಾಟದಿ 
ಹಿಡಿವ ತನ್ನಾಟಿವನೆ ಗಮನಿಸುವಂತೆ ಕೇಳೆನಲು | 
ನುಡಿದ ಗುರುವಚನಗಳ ಮೆಚ್ಚು ತ 
ಮ )ಿಡಮುನಿಯೆ ನಿನ್ನೊಳಗೆ ಯುಕ್ತಿಗ 
ಳಡಗಿಹವು ಪ್ರೇಳೇನ ವಡಿ ಬನೆಗೆ ಹಿತವೆನಿಸಿ ' 1೨೫! 


ಎನಗೆ ನಿನ್ನಾಣತಿಯೆ ಹ 
ಮುಸಿಯೆ ನೀಡಾಜ್ಞೆ ಯನು ನಾನ 
ನನುಸರಿಸಿ ಕಲ್ಯಾಣ ಕಾರ್ಯನನೆಸಗ ಬಯಸುನೆಮ | 
ಜನಕನೊಲು ನೀನೆನಗೆ ಬೆಸಸೆನ 
ಅನಘ ರಿಸಿ ಕೊಂಡಾಡಿ ರಾಮನ _ | 
ಗುಣವ ನೀನೇ ಪರಮ ಪುರುಷನು ನಿನ್ನ ಮಡಿ ಸತ್ಯ 1೨೯1 


ಸಿ೧೪ 


ಶ್ರೀ ತುಲಸೀ ರಾಮಾಯಣ 


,ಆದೊಡೇನಾ ಭರತನಿರವೆಂ 
'ತಾದುಜೋ ರಘುರಾಮನಂತೆನ 


_ ಗಾದುದೀ ಮತಿ ಮಸುಕಿತೇಕೆಂಜೆನು ನಿಮೋಹದಲಿ I 


ಮಾಡುದೆನ್ನಯ ಯುಕುತಿ ನೀನೇ . ` 
ಕಾಡುಕೊಳ್ಳೈ ನಿನ್ನ ಭಕ್ತರ 
ನೋಗೊಳಸುವ ಕೃತ್ಯ ನಿನ್ನ ದು ತಂಣೆ ಕೇಳೆಂದ lls. olf 


ಭರತನಿಂಗಿತವರಿತು ನೊಂದಾ 
ತರಳನಿಂಗೆರೆ ತಂಸ ತನ್ಸ ಲು 


ಮರಣವೇ ಸರಿ ಚ ಸರ್ವರಿಗಳಯವೀಯುತಲಿ 


ನರಪ ನೀತಿ ಶ್ರುತಿ ಮೃತನ ಮೇಣ್‌ 

ಧರಣಿಮತ ಸಾಧುನುತಗಳರಿತು . 

ಧರೆಗೆ ಹಿತನೆಂತಂತು ಕಾರ್ಯನನೆಸಗು ನೀನೆಂದ 1೩೧1 : 
ಗುರುವಿಗೆಸಿತು ಸೆ ಹೆ. ಭರತನೊ 

ಳರರೆ ಧರ್ಮಧುರೀಣ ಭಕ್ತ ಕನು | 

ಧರೆಯನೊಲಿಸಿದೆ ದೈವಭಕ್ತಿಯ ಭಾವವೊಂದರಲಿ | 

ಚರಣಯುಗ ಗಾಣ ಭರತಗೆ 

ಸರಿಯ ಸೋದರಿಲ್ಲ ಕ್ಸೈ ಕೆಯ 


ಪರಮ ಪುಣ್ಯೊ RN ಹೊಗಳುವೊಡರಿದು ತನಗೆಂದೆ ೩೨! 


ಅಂತು ಗುರುಭಕ್ತಿಯನು ಸೇನಿಸ 
ನರನು ಪಡೆಯುವ ಸರಮ ಪದವಿಯ 
ನೊಕಿಯಲೇನದ ಧನ್ಯನಾತನೆ ಸರಮನದ್ದಯನು | 
ಗುರುಕರುಣಕೆಡೆಗೊಂಡ ಭರತಗೆ 
ಸರಿಯಿಹಕೆ ಭಾಗ್ಯದಲಿ ಕೃಪೆಯಿಂ ' 
ಪೊರೆದೆ ಕಂದನ ಭರೆತನಿನ್ಸೇನಮಲ ಮಾನಿಸನೊ 1೩೩! 


ಅಯೋಧ್ಯಾ ಕಾಂಡ 


ಇರಿಸಿ ಲೋಕವ ಭರತ ಹಸ್ಮದಿ 
ತೆರಳಿದನು ಸುರಧಾಮ ದಶರಥ 4 
ಪೊರೆಯುವ ಪ್ರಭು ನಮಗೆ ಬೆಸಸಲಿ ಮಾಳ್ಪುದೇನೆಂದು | 
ಧರೆಯ ಹಿತಗಳ ನೆನೆಯುತುಚಿತವ 
ನೊರೆಯ ಬಲ್ಲ ಮಹಾತ ಒನದರಂ 
ತರಿಯುತೆಸಗುವೆನೆ ದು ಔಫಾನನ ಶಾಳ್ವೆ ದಾಶರಥಿ 1೩೪1 


ಮುನಿಸ ಸಂತಸ ತಾಳು ಭರತಗೆ 
ವಿನಯಮತಿ ಬೆಸಗೊಳ್ಳು ಕರುಣಂ 
ವನಧಿಯೆಸಿಯಲಿ ನಿನ್ನ ಮನದಿರವೆಂತು ಪೇಳೆನಲು | 
ಮನದ ಹರುಷದಿ ರಾಮರನಿರೆ ಬಂ : 
ದನಿತುವುಮ ಳೆವುಕ್ಕಿ ಭರತನ 
ಮನವ ಮುಸುಕಿತು ರಾಮನಲ್ಲದೆ ಮಕೆತ ಬಾಹೆ ವನು 11೩.೨] 


ಭರತನಿರವನ್ನ ರಿತು ಮುನಿಜನ 
ತರುಣಿಯರು ಬಾಂಧವರು ಪರಿಜನ : 
ಕರಿತುರಗ ಖಗನಿಗ ಸಮಸ್ವವ್ರೆ ಕರೆಯೆ ಸಂಬನಿಯ |.” 
ಇರಿಸಿ ಪದಮೂಲದಲಿ ದೃಷ್ಟಿಯ 
ನೊರೆದೆ ಗದ್ಗದ ಸರದಿ ರಘುಪತಿ 


ಯರಿಯೆನೇನಂ ಕ ೈಸೆಯೊಳೊರೆದಿಹನೆಲ್ಲ ಗುರುವರನು 1೩೬! 


ಒಡೆಯನತಿಶಯವೆಲ್ಲ ಬಲ್ಲೆನು 
ಪಡುವನೇ ಸಂದೆಗವ ತಪ್ನರಿ 
ಪಡೆಯನಾದರು ಕ್ಷಮಿಸಿ ಪೊರೆಯುವ ಶೋಪನಮಿಲ್ಲದೆಯೆ | 
ನಡೆನುಡಿಯ ಕೂಟದಲಿ ಕುರುಣವನಿ 
ನುಡಿವನಲ್ಲದೆ ಮುಳಿದುದುಂ ಬೇ 


ಹುಡುಗರಾಟದಿ ಸೋತು ಗೆಲಿಸುವ ತನ್ನ ನೇ ಹಗರ lls. ell 


೩೧೫ 


೩೧೬ 


ಶ್ರೀ ತುಲಸೀ ರಾಮಾಯಣ 


; ಅಡಿಯೆಡೆಯೊಳಾಂ ನಿಂದು ನುಡಿಸ 

ಲ್ಳೊಡಬಡದು ಮನ ಭಯದಿ ಕಣುಗಳಿ 
ಗೊಡೆಯನೀ ದರ್ಶನವು ತೃಪ್ತಿಯ ಕೊಡದು ನೋಡುತಿರೆ |. 
ತೆಡಹಿದನು ವಿಧಿಯೆಮ್ಮ ತಾಯಿಗೆ 
ಪೊಡವಿಯಾಸೆಯನೊಡ್ಡು ತಕಟಾ 


ಬಿಡದು ಪಾಶವಿದಾರ ದೊರಿದೊಡೇನು ಫಲವಹುದು. ೩೮! 


ಜನನಿಯಧಮಳು ತಾನು ಸದ್ದುಣಿ 
ಯನುನ ನರನೇ ದುಷ್ಟ ಪಾಪಿಯು 
ಜನಿಸುವುದೆ ತಲಪಿ ರಾಗಿಯೆ ಬನದಿ ಮತ್ತಿ. ನ್ನು 
ಜನಿಸುವುದೆ ಶುಕ್ತಯಲಿ ಮುತ್ತುಗ 
ಳೆಣಿಸಬಾರದು ಪರರ ದೋಷದ 
ಕನಸಿನಲ್ಲಿಯು ಪುಣ್ಯ ನಶಿಸುವುದದೆರೆ ಫಲದಿಂದೆ ‘las 


| ನರಪತಿಯ ಮರಣಕ್ಕೆ ಕಾರಣ 

ನಿರಹೆವೇದನೆ ಮತ್ತೆ ಕ್ಸೈಕೆಯ 

ES ಜಗವೇ ಸಾಕ್ಷಿಯಾಗಿಹುದು | 
ಪುರಜನರ ಜನನಿಯರ ಲೋಕದ 

ವಿರಹ ದುಃ8ಖಕೆ ಮೂಲಕಾರಣ - } 
ದುರುಳನಾನೇ ನೋಡುತಿಹೆನೀ ದೃಶ್ಯಗಳನಿಲ್ಲಿ voll 


ಅರಮನೆಯ ಹೊಕ್ತಾನು ಕೇಳಲು 
ಧರಣಿಜಾ ಸೌಮಿತ್ರಿ ವೆರಸುತ 
ಧರೆಯ ತೊರೆಯುತಲಡವಿವೊತ್ಟು ದನರಿತೆ ಮುನಿಯಂತೆ | 
ಧೆರಿಸಿ'ನಾರುಡೆ ಕಾಡಿನಲಿ ನಡೆ 
ದಿರಲು ಹರನೇ ಸಾಕ್ಷಿ ಬರುತಾಂ 
ಪರಮ ಭೆಕ್ಷನ ಗುಹೆನ ಕಂಡೆನು ಕಲ್ಕನದ ನಾನು |೪| 


ಅಯೋಧ್ಯಾ ಕಾಂಡ A ಸ್ಲಿ೧೭ 


ನೋಡಿದೆನು ಮನದಿಷ್ಟದೇವರು 
ಕಾಡಿನಲಿ ಮುನಿಯಂತೆ ನಿಂದುದೆ 
ಬಾಡಿದೆನು ಬದುಕೇನು ಫಲವಿನ್ನೆನಗೆ ಲೋಕದಲಿ | 
ಕಾಡದೇ ವಿಧಿ: ಹರಿವಿರೋಧಿಯ 
ಸೂಡದಿ ಹುದೇ ಪಾಸ ಭರತನ 
ಕೇಡು ನುಂಗದೆ ರಾಮವಿಮುಖನ ನೂಕುತಿದೆಯೆಂದ |ಲ೨1| 


ನೊಂದ ನುಡಿಗಳ ಕೇಳಿ ಕರುಣದ 
ಜಿಂದಳಿರು ಸುಟ್ಟಂತೆ ಬೆಂದರು 
ಚಂದ್ರಮುಖಿಯರು ಸಭೆಯು ಹಿಮದಿಂ ತೊಯ್ದ ಬನದಂತೆ | 
ಕಂದಿರಲು ಗುರುವೊರೆದು ನೀತಿಗ 
ಳಂದ ಹೆರಿಚರಿತೆಗಳೆ ರಾಘವ 
ನೆಂದ ಮೃ ದುನುಡಿಯಿಂದ ಭರತನ ತನುವ ಪರಿಹರಿಸಿ : 1೩.೪1 


is ಮನದೆ ದುಃಖವ ನೀಗು ಜಡವೀ 

ತನುವು ಮೇಣ್‌ ಜೀವಾತ್ಮ ಗತಿಗಳು 

ಅನಘ ಪರಮೇಶ್ವ ರನ ಊಟಿಯ ಸಕಲವವನ ವಶ | 

ಅನುಜ ತೆ 3 ಲೋಕ್ಯಾಧಿಸತಿ ಪಾ 

ವನ ವಿರಾಗಿಗಳೊಡೆಯ ನಿನ್ನೊಳ 

ಗೆಣಿಸುವರೆ ಡೋಷಗಳನಿಹೆಸರ ಸುಖವ ಶೊರೆಯುವರು ೪೪! 


ಇ ಕೇಕಯಿ ದೋಷಿಯೇ ನಿ 
ಮುಡಿಯಿದು ನಿನ್ನ ನಾಮವ 
ಮ ಣೆಯ ಸಡೆಯುವನಿದಕೆ ಶಿವನಾಣೆ | 
ಹಲು ನಿನ್ನ ಧರಣೀ 
€ಡಿಹೆಳು: ನಿನ್ನ ಯ 
ರ್ಚಿರಲಾವನರಿವನು ಮಹಿಮೆಗಳ ಗೂಢ 1೪೫! 


೬ 
6 1] 
ug 
ಇ CL ಗ್ದ 


Clk 


TG 
7೬ ೩ 2 

ಣಿ 

24 


ಗತ ಶ್ತ 
ted 


೧ 


ql 
aL 
[4 
¢ 


ಎ್ನಿ೧ಲ 


ಶ್ರೀ ತುಲಸೀ ರಾಮಾಯಣ 


ಮುನಿಗಳೊಡನೀ ನಿಹೆಗಮೃಗತತಿ 
ವಿನಯದಿಂ ನಲಿಯುವುವು ವಧಿಕನ- | 
ಅನಹಿತನ ಕಂದೊಡನೆ ಹರಿಡೋಡುವುವು ನಿಲ್ಲದೆಯೆ | 
ಮನದೊಳರಿವುವು ಹಿತರನಹಿತರ 


' ವನದ ಪಶುಸಕ್ಷಿಗಳು ಮೇಣೀ | ನಿ 


ತನು ಗುಣಜ್ಞಾ ಸ ತವರಿದು ಸಾಧು ವಚನನಿದು 1೪೬! 


ಅರಿವೆ ನಿನ್ನಯ ಮಹಿಮೆ ಮೇಣಾ 
ನರಿವೆ ನಿನ್ನಯ ವಿರಹ ದುಃಖವ 
ದೊರತುದೆನಗಿಂದುಭಯ ಕಷ್ಟಗಳೇನ ಚಿಂತಿಸಲಿ | 
ಪೊರೆಯೆ ಸತ್ಯವ ಜನಕನೆನ್ನನು - 
ತೊರೆದ ವಚನ ಪ್ರೇಮಕೋಸುಗ | 
ತೊರೆಯುತಾಂ ತನುಮೋಹ ಹೊಕ್ಕೆನು ಘೋರ ಕಾನನನ ॥೪೭॥ 


ಜನಕ ವಚನನನುಳಿವೆನೇ ಮೇ 
ಇಈನುಜ ದಂದುಗ ಕಳೆವೆನೇ ಧಾ 


`ರುಣಿಯ ಬಯಕೆಗಳೆಂತೊ ಕಾಣೆನು ಮುನಿಯು ವಿಧಿಸಿಹನು | 


ಅನಘ ನಿನ್ನಿಷ್ಟ ನ್ರೈಗಳ ಪೇಳಾ 
ನನುಸ ಸುವರು ನೀಗು ದುಃಖನ 
ನೆನಲು ನಗೆಮೊಗದಿಂದ ಸರ್ವರು ನೆಗೆದರಾಗಸಕೆ | lvl 


ಒಲಿದೆ ನಿನಗೆಂದೊಡನೆ ಸುರಪತಿ 
ಯಳಲಿ ಬಳಲಿದೆ ದುರುಳ ನಾಶಕೆ 
ಹಲವು ವಿಫ್ನುಗಳೇಕೆ ಹರಿಹರಯೆಂದು ಮರೆತೊಗುತ | 
ನೆಲದ ಭಾರವ ಕಳೆವನೇ ಸುರ 
ರಳಲ ಪರಿಹರಿಸುವನೆ ರಾಮನು : 
ಹಳುವ ವಾಸವ ಬಿಡುನನೇ ಹಿಂಸೆಗಳನಳಿಸುವನೆ lve ll 


ಅಯೋಧ್ಯಾ ಕಾಂಡ 


ಹಿಂದೆ ಸಲಹಿದನಂಬರೀಷವ 
ಘೆಂದನಾ ಪ್ರಹ್ಲಾದಗೊಲಿಯುತ 
ಹೊಂದು ದುರಳ ಹರಣ್ಯ ಕಶ್ಯಸನವನ ಸೋದರನ | 
ಇಂದು ಸುರರಂ ಪೊರೆಯೆ ರಕ್ಕಸ 
ವೃಂದಮಂ ಕೆಡಹುತ್ತ ಲೋಕವ 


ತಂಜಿಯುಳುಹನೆ ,ಭರತನರಿಯನೆ ದುಷ್ಟರುಪಟಿಳವ  : 1೫೦॥ 


ಆಗ ಸುರಗುರುವೆಂದ ಭಕ್ತನು 
ರಾಘವಂಗಾ ಭರತನಮಲ ವಿ 
ರಾಗಿ ಭಯಮೇಕಿನ್ನು ನಿಮ್ಮ ಕೇಮವೇ ಹರಿಗೆ | ` 
ಭಾಗ್ಯ ನಮಗೀ ಭರತ ದರ್ಶನ 
ಯೋಗಿಯಾದ ನಿರಾಶೆವಂತನ 
ತ್ಯಾಗಮರಿಯಿರೆ ರಾಮ ಸಲಹುವನೆಮ್ಮ ಮರೆಯುನನೆ 


ರಾಮದಾಸರು ವಿಮಲ ದಶಶತ 
ಕಾಮದೇನು ಸಮಾನ ನೆನೆಯಿಕೆ 
ರಾಮ ಮೆಚ್ಚಿದೆ ಭರತನಂ೪_$ಯನಿದು ಪವಿತ್ರವಲಾ | 
ಪ್ರೇಮ ಭಕ್ತಿಗೆ ಸಿಲ್ಕಿ ನುಡಿಯರು 
ರಾಮಚಂದ್ರನ ಛಾಯೆ ಭರತನು 
ರಾಮನಾಣತಿಗೇನನೊಶೆಯನು ನಮಗೆ ಶುಭವೆಂದೆ 


ಅರಿತು ಸುರರಾಲಾಸ ಲೋಕವ 
ಪೊರೆವ ಭಾರವನರಿಯುತತ್ತಲು 
ಮುರಿದು ಪಿತನಾಜ್ಮೆಯನು ಭರತಂಗೊಲಿವ ಮನವಿತ್ರ 
ಹೊರಳಿ ಕಣುವೀರ್ಗಳಲಿ ನಾದಿದ 
ಚರಣಯುಗಳವ ಭರತ ವಿನಯೆದಿ 
ಕರಮುಗಿಯುತಿಂತೆಂದೆ ಲೋಕದ ದುಃಖವಂ ನೆನೆದು 


|1೫೧॥ 


1೫೨! 


1೫೨1 


೩೧೯ 


ತಿ೨೦ 


ಶ್ರೀ ತುಲಸೀ ರಾಮಾಯಣ 
ತಂದೆ ನೀನನುಕೂಲನಾಗಿರ 

ಲಿಂದೆನಗೆ ಗುರುವೊಲಿಯೆ ಮಲಿನದ | 

ಬಂಧನವ ಕತ್ರೊಗೆಡೆ ಕರುಣಾವರನೆ ಕೃಪೆಯಿಂದ 

ಅಂದು ಮಾತೆಗೆ ಕುಟಲ .ಬುದ್ದಿಯು | 


, ಬಂದು ಮುಸುಕಿತು ಭಾಗ್ಯ ಹೀನತೆ ಷಿ 


ಗಿಂದು ವಿಧಿಯೇ ಹೇತುಮಾಗಿರೆ ತೆನಗೆ ಭಯಮೇಕೆ ! ಜಲ! 


ಕೊಲುವುವ್ಳೆ ದೋಷಗಳು ತನ್ನನು 
ಕೊಲುವುದಸಮಾನಗಳು ರಾಘವ 


. ಸಲಹು ಕರುಣದಿ ನಿನ್ನ ಹೊರತಿಫ್ಸಿಲ್ಲ ಜಗದಲ್ಲಿ | 


ಒಲಿಯೆ ಸುಲಭವಿ ನೀನು ದುರ್ಗುಣ 

ಕಲಭ ಕೇಸರಿ ಪಾಪ ಕೆಸರಿಂ : 

ದೆಳೆದೆ ಭಕ್ತನ ನಿನ್ನ ಮಹಿಮೆಗಳರಿವರಾರಿನ್ನು - 1೫೫1 
- ಈ 


ಸೇರೆ ಸುರತರುಮೂಲ ದುಃಖವು 
ಸಾರಿ ಸುಖ ಕೆ. ಸೇರಿ ಸಂತಸ 
ವೇರಿ ಬರುವುದು ತೀವಿದುತ್ಪಾಹೆದಲಿ ನಲಿಯುವನು | 


, ಸಾರಿದುದು ಸಂಶಯವು ರಘುಪತಿ 1 


ಧಾರುಣೀ ಫೇಮವನೆ ನೆನೆಯುತ ' 
ಭೂರಿ ಶೋಕವನೊರೆಸಿ ಕಾವುದು ನಿನ್ನ ನಂಬಿದರ 1೫೬1 


ಒಡೆಯಗೀಯುತ ದುಃಖ ಸಂತಸ 


ವಡೆವ ಸೇವಕನಧಮ ಲೋಭವ 


ಸುಡುತ ಸುಖದುಃಖಗಳ ಮರೆಯುತೆ ಭಕ್ತಿ ಭಾವದಲಿ | 
ತೊಡೆದೆಹಂಕತಿ ಸೇವೆ ಮಾಡುತ 

ನಡೆವ ದೂತನ ಕೃತಿಯೆ ನಿರ್ಮಲ 

ವಡೆದೆ ಸೇವಾಧರ್ಮವಿದನರಿತಾನು ಬಂದಿಹೆನು 1೫೭ 


ಅಯೋಧ್ಯಾ ಕಾ೦ಡ ಪ್ಡಿ೨೧ 


ಆಲಿಸ್ಟ್ರೆ ಪರಮಾತ್ಮ ಬಿನ್ನಹೆ 
ಪಾಲಿಸ್ಟೆ ಸಿಂಹಾಸ ನನವ A 
ಲಾಳು ಕೋಸಲರಾ ಜ್ಯವಿಂದೆಭಿಸೇಕಿಸೆವು ನಿನಗೆ | 
ಏಳು ಜಲಧಿಯ ತೀರ್ಥ ರವಿಕುಲ 
ಪಾಲಕರ ಹರಿಪೀಠ ಮುನಿಜನ 
ಪೀಳಿಗೆಯು ಬಂದಿಹುದು ನೀನಭಿಷೇಕಗೊಳ್ಳು ವುದು 1೫೮ 


. ಕಳುಹು ಶತ್ರು ಹನೊಡನೆ ವಿಪಿನ 
ಕ್ಕೊ ಲಿಯುತೆನ್ನ ಸನಾಥರೆನ್ಲಿಸು 
ಘೂ ಸಾರೆ ತೆ ಶೀಘ್ರದಿ ರಾಜ್ಯವನು ವಹಿಸು | 
ಸಲಿಸದಿರ್ಜೊಡೆ ವರವನಿದನೀ 
ಕಳುಹು ಲಕ್ಷ್ಮಣ ಶತ್ರುಹರ ನಾ 
ಹಳುವದೆಲಿ ನಿನ್ನಾ ಜ್ಜೆ ಪಾಲಿಸ ಬರುವೆ ಸೇವಿಸಲು 1೫೯॥ 


ಎಸ ಸರಿದೋರದಿರ್ದೊಡೆ 
ಅನರುಜರಿರ್ವರ್ವೆರಸಿ ಚರಿಸುವೆ 
ವನದೊಳಂಂ ರಠೀಂ ಸಾರು ಪುರವನು ಜಾನಕೀಸಹಿತ 
ನನಗೆ ಹಿತಮಾದುದನು ಬೆಸಸೆನ 
ಗನಘ ಸರಿಯೇ ದೂರಮಿರ್ಪುದು 
ಘನ ಧರಾಮಂಡಲದ ಭಾರವನೆನ್ನೊಳಿರಿಸುತ್ತ !೬.೦॥ 


ಘಿ 


UW ; 


ಅರಿಯೆ: ಧರ್ಮವಿಚಾರ ನೀತಿಗೆ 
ಪರಿಯೆ ಭಕ್ತಿಯ ತಿಳಿಯೆ ದುಃಖಾ 
ರ್ತ ರನು ವರಸುಚ್ಚಾನ ಸೆ :ರ್ಪ್ರ ದೆ ಪಾಪಿಯಾದೆನಗೆ | 
ಹಿರಿಯ ನಿನ್ನಾಣತಿಗೆ ನಾರು 
ತ್ತರವಥೀವವ ದೂತನೇ ಹೆರಿ 
ಶರಣು ಬಂದಿಹೆ ನಿನ್ನ ತಮ್ಮನ ಸಲಹಿಕೋಯೆಂದ Ileal, 


21 


ತ 


ಪ್ಲಿ೨ಿ೨ 


ಶ್ರೀ ತುಲಸೀ ರಾಮಾಯಣ 


ನೆನೆದು ಲೋಕೋನ್ನತಿಯ ಬೆಸೆಸೆನ 
ಗನಘ ನಿನ್ನಾಜ್ಞೆ ಸೌೇಯನು pie 
ಮಣಿದು ತಡೆಯಲಿಪೊತ್ತು ನಡೆಸುವೆನದನು ನಿನ್ನಾಣೆ | 
ಎನಲು ರಾಘವ ಸಾಧುವೆಂದನು . 
ಮನದಿ ಪುರಜನ ನೊಂದು ಹಾಯೆನ | 
ಲನುವಿಫಿಂ ಸುರನಿಕರ ಸುಮಹರ್ಷವನು ಸೂಸಿದರು aol 


ಅನಿತರಲಿ ವೈದೇಹೆ ಪುರದಿಂ 
ಜನಕ ದೂತನು ಬರಲು ಕರೆಸಿದ * 
ಮುನಿನ ಮನ್ನಿಸಿ ನೃಸನ ಸುಕ್ಷೇಮಗಳ ಬೆಸಗೊಳಲು | 
ಮುನಿಗೆ ಸೀತಾರಾಮರಂಬ್ರಗೆ | 
ಮಣಿದು ಮುನಿವೇಷದಲಿ ಕಾಣುವ 


KY 


'ಜನಕಜಾ ರಾಘವಕ ನೋಡುತ ಕರೆದ ಕಂಬನಿಯ 1೬೩] 


ಗುರುವೆ ನೀನೊರೆದಮಲ ವಚನವೆ 
ಧರಣಿಪಾಲ ಕ್ಷೇಮಹೇತುವು 
ಅರಸ ಜಿಶರಥನೊಡನೆ ಲೋಕಕ್ಷೇಮ ಸಾರಿದುದು | 
ನರಸ ಕೊರಗಿ ವಿದೇಹನೆಂಬಾ 
ವರ ಸುನಾಮವನುಳಿಸಿಕೊಂಡನು 
ಮರೆದು ದಶರಥಗಾದ ವ್ಯಥೆಯಲಿ ಹಿಂದುಮುಂದುಗಳ 1೬೪/ 
ಫೆಕೆಯಾಜೆ ಯ ಕೇಳಿ ಜನಕವಿ 
ವೇಕ ತೊರೆದರು ಮನದ ದುಗುಡವ 
ನೌಕಿ ಮಂತ್ರೀ ಜನರ ನೆರೆಯಿಸಿ ನೀತಿ ಬೆಸಗೊಂಡ | 
ನೂಕಿ ಗುಪ್ತದಿ ಚರರ ಭರತೆನಿ 
ಗೇಕೆ ರಾಜ್ಯದ ಮಮತೆಯೆಂಬುದೆ 


ನಾ ಕಕುತ್‌ ಸ್ಪ ನ ಹಿರಿಮೆಯರಿಯುತ ಬಂದು-ತಿಳುಹಿದರು ೬ 


ಅಮೊ ೀಧ್ಯಾ ಕಾಂಡ 


ಮರಳಿ ಕರೆತರೆ ರಾಮಚಂದ್ರನ 
ಭರತ ನಡೆದಿರೆ ಚಿತ್ರಕೂಟಕೆ 
ಹೊರಟು ಸಯಣದೆ ಮೇಲೆ ಪಯಣದಿ ಜನಕ ಬಂದಿಹೆನು | 
ಸರಿದು ಯಮುನಾ ತಟವ ಪರಿಜನ 
ವೆರಸಿ ಮಜ್ಜನಗೈೆವ ಸವ.ಯದಿ 
ಚರರನಟ್ಟಿದ ನಿಮ್ಮ ಸನ್ನಿಧಿಗೆಂದು ಬಿನ್ನ ವಿಸೆ 1೬. ೬|| 


ಜನಕನೈತಹನೆಂದು ಭರತನು 
ಮನದ ಹೆರುಷದೊಳಿರಲು ರಘುಪತಿ 
ಮನದ ಸಂಕೋಚದಲಿ ನೊಂದನು ದೇವಹತಿಯತ್ತ | 
ದನುಜವದೆಯೆಂತಹುದಕಟಕಟ' 
ವಿನುತ ಮರೆದನೆಯೆಂದು ಮರುಗಲು 
ತನುವನಸು ತೊರೆದಂತೆ ಸಾಣ್ಣುತ ಕೈಕೆ ಬಾಡಿದಳು.. (೬೫! 


ಇನರ ಹೈದಯಕೆ ತಂಸನೀಯಲು 
ರವಿಯು ಪಶ್ಚಿಮ ಶಿಖರವಿಳಿದನು 
ತವಗೆ ಸನ್ನಿಧಿ ನಾಸವಾಯ್ತಿನ್ನೆರಡು ದಿನಮೆಂದು | 
ಅವಧಪುರಜನರೇಕಭಾವದಿ 
ಶಿವಶಿವೆನ್ನುತ ಭಜಿಸಿ ಪೂಜಿಸಿ 
ರವಿಗೆರಗಿ ಶಂಕರಿ ಯು ಬೇಡಿದರಂದು ಭಕ್ಕಿಯಲಿ 1೬೮! 


ಇಮನೊಡಬಡಲಿಂದು ರಾಜ 
ಪ್ರೇಮ ಮೂಡಲ್ವವನ ಹೃದಯದಿ 
ಭೂಮಿಯೊಡೆತನ ತಾಳ್ತೊಡಾಡುದು ಧನ್ಯತೆಯ ಸಫಲ | 
ಭೂಮಿಜೆಯು ಸಮ್ರಾಜ್ಞಿ ಯಾಗಲಿ 
ಭೂಮಿವಧು ಪುಣ್ಯ ಫಲನೆಂದರು | 
ತಾಮಸೆರು ಮೌನಿಗಳು ಸರಿಜನ ಭಾಂಧವಾದಿಗಳು lll 


ಷಿ೨ಷ್ಲಿ 


೩೨೪ 


: | ಶ್ರೀ ತುಲಸೀ ರಾಮಾಯಣ 


ಒಲುಮೆ ನಲುಮೆಯ ಜಲಧಿ ರಘುವರ 


. ಚೆಲುವ ಸರಳ ಸುಶೀಲ ಸದ್ದು ಣ 


ಸುಲಭ ಕರುಣಾಕಾರ ಸರಮಕ್ಕ ಪಾಗುಣೋತ್ತು ಂಗೆ | 
ಹೆಳುವವೇ ಸುರಪುರಕೆ ಮ 

ಯ್ಕೊಲಿದು ಬಂದನು ಜನಕನರಪತಿ ಕ 
ಯಳಿಯಗೋಸುಗಮವನ ದರ್ಶನಮಹುದು ತಮಗಿನ್ನು lao 


ಗುರು ಸಚಿವನ ಸೋದರರು ಪುರಜನ 
ವೆರಸಿ ರಘುವರ ಜನಕರಾಯನ 
ಚರಣ ಸನ್ನಿಧಿಗೈದಿದನು ಮುದೆದಿಂದೆ ಮುಂದಾಗಿ | 


. ಗಿರಿಯ ಚೆಲುವನು ನೋಡುತಾ ನೃಪ ಪ 


ಬರುವ ಪಡೆಯೆಂ ತು 
ವರ ವರೂಥವ ನಡೆದು ಬಂದನು ಗುರುವಿಗೆರಗಿದನು. ೭ಎ 


ರಾಮ ದರುಶನಮಾಗೆ ಹೆರಿದುದು: 
ಕಾಮನೆಗಳಾ ಜನಕೆ ಮೂಡಿತು 


| ಭೂಮಿಜೆಯ ದರ್ಶನದಿ ವರ-ಸುಜ್ತಾ ಸ್ವನ ರವಿ ಮನದಿ | 


ಶ್ರೀ ಮನೋ ಹಾರಕನು ರಘುಕುಲ. 
por ENE ನಮಿಸಲು . 
ಭೂಮಿಪತಿ ನೊಸಲೆತ್ತಿ ತಕ್ಕ ಸಿದನು ಹರುಷದಲಿ 1೭.೨॥ 


ವ್ಯಾಕುಲತೆಯಿಂದುಭಯ ಪುರಜನ 
ಶೋಕಜಲಧಿಯೊಳದ್ದಿ ನುಡಿಯದೆ 
ಮೂಕರಾದರು ಧೈರ್ಯವಿಲ್ಲದೆ ಮರೆತು ನಾಚುಗೆಯ | 
ಆಕೆವಾಳೆನ ಗುಣನ ನೆನೆಯುತ 
ನೂಕಿದರು ಮನನನ ನ ರಾಮನ : 
ನೇಕ ಭಾವದಿ ಸ ಸೆ. ಭಕ್ತಿ ಭಾಂತಿಯಲಿ ನಿಂದು 1೭೩ 


ಅಯೋಧ್ಯಾ ಕಾಂಡ 


ಸುರರು ಸಿದ್ದರು- ಯೋಗಿ ತಾಪಸ . | 
ವರರು ಮುನಿಗಳು ಜನಕರಾಯನ 
ಹರಿಯಕಾಣಲು ಮುಂದನರಿಯದೆ ನೊಂದು ಮರುಗಿದರು | 
ಹೆರಿಯೆನೊಲಿಸದೆ ಮನುಜ ರಾಮನ 
ನರಿಯದಿಹೆ ನರನಿಹನೆ ಲೋಕದಿ 
ಹೆರಿಯ ದರ್ಶನವೊಂದೆ ಮುಕ್ತಿಗೆ ಸುಲಭ ಸೋಪಾನ lal 


ಜಗವನಾಳುವ ಹರಿಗೆ ವನಮೇಂ 
ನಗರ ಶಿಖರಗಳೇನು ಸಕಲವ | 
ನೆಗಳುವಾತಗೆ ಕಷ್ಟ 'ಸುಖಗಳ ಭೇದಮೇನಿಹುದು |- 
ಸುಗುಣಿ ನೀನಿಂತಳಲಬಹುದೇ 
ರಘುವರನ ಲೀಲೆಯಿದು ಬಿಡು ಬಿಡು 
ವಗರೆ ಲೋಕದೊಳೆಂದರಾ ಮುನಿಸಿದ್ದ ಯೋಗಿಜನ . esl 


ವಿಶ್ರಾಮ ೧೪ 


ಸೂ!।! ಹೆಲವು ಪರಿಯಲಿ ಭರತನಳೆಲನು 
ನಿಲಿಸಿ ಸೋದರ ಧರ್ಮವೊರೆಯುತ 
ತಳೆಯೆ ರಾಜ್ಯವ ಪಿಶೃವಚನ ಹಿತೆಮೆಂದು ಜೋಧಿಸಿದ॥ 


ಹಲವು ಪರಿಯಲಿ ಗುರುವಸಿಷ್ಕನು 
ತಿಳುಹಿ ನೀತಿಯ ಜನಕ ನರೆಹತಿ 
ಯಳಲ ಸಂತವಿಸಿದನು ಧೃತಿಯೊರಯುತ್ತ ರಾತ್ರಿಯನು | 
ಕಳೆದು ಮಜ್ಜನ ಮಾಡಿ ನದಿಯಲಿ 
ಒಲಿದು ಜಲಪಾನದೆಲಿ ದಿನಮಂ 
ಕಳೆಯುತಿಕೆ ರಘುರಾಮ ಭಕ್ಕರು ಜನಕ ಗುರು ನೋಡಿ ॥೧॥ 


ಶಿ೨೫ 


ಶ್ರೀ ತುಲಸೀ ರಾಮಾಯಣ 


ಸರುವ ವಿಪ್ರರ ನುಡಿಸಿ ನೀತಿಯ 
ಕರುಮ ಮಾರ್ಗದೆ ವಿವರನೊರೆದನು 
ಧರೆಯೆ ಜಂಗಮಕೆಲ್ಲ ಮೋಕ್ತನೆ. ಪರಮ ಸಾಧನವು | 
ಧರುಮ ಮಾರ್ಗವನರಿದು ನಿತ್ಯದೆ | 
ಕರುಮಗಳನಾಚರಿಸೆ ಮೋಕ್ಷವು 
ಕರದೊಳಿಹುದೆಂದೊರೆದನಾಗಳು ಮುದದಿ ಸರ್ವರಿಗೆ sll 


ಅರಿದು ರಾಘವನಿಂಗಿತಂಗಳ 
ತಿರಿದು ತಂದರು ಕಂದಫಲಗಳೆ: 
ಭರದಿ ಕೋಲಕಿರಾತೆ ಭಿಲ್ಲರು ಗೂಡೆ ಗೂಡೆಯೊಳು | 
ಗಿರಿಯು ರಘುರಾಮ ಪ್ರಸಾದದಿ 
ಪರಮ ಕಲ್ಪದ್ರುಮವೆನಿಸೆ ಪರಿ 
ಹರಿಸಿ ದುಃಖವ ಸುಖವನಿತ್ತುದು ಮುದಧಿ ರಾಮಗಿರಿ. 1೩॥ 


ಕ ತಿ 


ಇ 


ಬೇಲತರು ಪಣ್ಣಾಯಿ ಪುಷ್ಪ ವಿ 
ಶಾಲ ವಾಟಕೆಗಳಲಿ ವಿಪಿನ ಮೃ 
ಗಾಳಿ ಕಣ್ಮನ ದಣಿಯೆ ಚರಿಸವು ನೋಳ್ಪರನ್ನೊಲಿಸಿ | 
ಸೀಳುತಾಗಸೆ ಮಧುಪ ಖಗಗಣ 
ಮೇಳದಿಂ ಹಾರುತಿರೆ ತುಂಬಿತು 
ಮೇಲಿನಿಂ ರೋಂಕಾರ ಮಾರುತಮೊಡನೆ ಸಹಕರಿಸಿ el} 


ಜನಕಗಾತಿಥ್ಯವನು ನೀಡುವ 
ವನದವೊಲು ಸೌಂದರ್ಯ ಸೂಸುತ 
ವನಪದವೊ ಜನಪದವೊ ಮಿಗಿಲೆಂಬುದನು ತೋರಿಸುತ | 
ಕೊನೆಗಳಿಂಬಾಗಿಹೆವು ಫಲಗಳು 
ಜನದ ಕರಗಳಿಗೆರಗಿ ಮಧುವಂ 
ನನೆಯೊಸರೆ ಪುರಜನರು ವನದಲಿ ಸ೦ಚರಿಸುತಿಹರು |೫| 


ಅಯೋಧ್ಯಾ ಕಾಂಡ 


ಇಂತು ಕಳೆಯಲು ನಾಲ್ಕು ದಿನಗಳು 
ಬಂತೆ, ಸರ್ವರು ರಾಮ ಸೆನಿಹೆದಿ 
ಚಿಂತೆಯಿಲ್ಲದೆ ಮುಂದೆ ಹೆರಿಯೆನ್ನುಳಿದು ನಿಜಪುರಕೆ | 
ಹಿಂತಿರುಗುವುದು ತರವೆ ರಾಮನ ' 
ಚಿಂತನೆಯನುಳಿದಾವು ಜೀವಿಪು 
ದೆಂತು ಹಳುವದಿ ನಾವಿಹೆವು ಹೆದಿನಾಲ್ಕು ವರುಷಗಳು 


“ಣಿ ಇಸತಹ 
ಮಗೆ ಮಿಥಿಲಾನಗರದಾಸೆಯೆ 
ಅನುರನಗರಿಯ ಸುಖವ ಕೊಳ್ಳೆ ವು ರಾಮನನ್ನುಳಿದು | 
ಅಮರನದಿ ಜನಕನನು ಸೀತಾ 
ರಮಣಿಯನು ಲಕ್ಷ ೬ನ ದರ್ಶನ 
ನಮಗೆ ದೊರಕಿರೆ ಮುಕ್ತಿಯೇಕೆಮಗಿನ್ನು ಲೋಕದಲಿ 


ಇರಿಸಿ ರಘುಪತಿ ಶ್ಛೈಲ ವನದಲಿ 
ಪರಮ ಖಷ್ಯಾಶ್ರ ಮದಿ ವಿಹರಿಸಿ 
ತಿರಿಯುತಮೃತ ಸಮಾನ ಫಲಮೂಲಗಳ ಸವಿಯುತ್ತ | 
ಸರಸದಿಂ ಹದಿನಾಲ್ಕು ವರ್ಷದ 
ಕರೆಘೆಳಿಗೆಯೊಲ್‌ ಕಳೆಯುವೆವು ಸೆಂ 
ಚರಿಸುತೀ ವನಮೆಂಡು ಭಾವಿಸಿದರು ನರೋತ್ತಮರು 


ಇದನು ಪಡೆಯುವ ಯೋಗ ಭಾಗ್ಯಗ 
ಳೊದಗುವುದೆ ನಮಗೆಂದು ಬಗೆದಿರೆ 
ಮುದದಿ ಸೀತಾಮಾತೆ ಕೋಸಲೆಯೆಡೆಯ ಸೇರಿದಳು | 
ವಿಧಿಯ ವಂಚನೆಯಿದುವು ಬಯಸಲು 
ಸುಧೆಯ ವಿಷಮಾಯ್ತೆ ಮಗೆ ದುಃಖೋ 
ದಧಿಯೊಳಡ್ಲೆ ವು-ಗೂಗೆ ಬಕ ನಾಯಸದ ಹಾವಳಿಯೆ 


[al 


all 


lle hl 


lel 


೨೭ 


೩೨೮ ಶ್ರೀ ತುಲಸೀ ರಾಮಾಯಣ 


- ಹಂಸಮೋಡಿತೆ ಲೋಕದೊಳು ಕಲ ಕ 
ಹೆಂ ಸಮಯಮಾಯ್ತೇಕೆ ಹೆರ್ಷವ 
ಹಂಸೆತೆಗಳಿತೆ ಬಿನದನೇ ದುರ್ನಾಟಕದ ಕತೆಗೆ | 
ಹಿಂಸೆಗತಿಶಯ ನೆರೆಯೆ ಹರಿ ವಿರ 
ಹೆಂ ಸರಾಗಮೆ ಹೊಂಗೊಳದ ಕಲ ' 
ಹೆಂಸ ಕಾಡೊಳು ಚರಿಸಬಲ್ಲುಜಿ ವಿಧಿಯ ಸನ | 1೧೦॥ 


| ಇದನು ಕೇಳಿ ಸುಮಿತ್ರೆ ಮುಡಿದಳು 
ವಿಧಿಯಗತಿ ಮಗುವಂತೆ ವಿಪರೀ 
ತದಲಿ ನಡೆವುದ ತಿಳಿಯಲಾರೆವು ನಮ್ಮ ವಿಲಗದಲಿ | 
ಇದುವೆ ಕರ್ಮದ ನೀತಿ ಸುಖ ದುಃ 
'ಖದಲಿ ನೂಕುತ ಹರಿಕಿಸುವುದೇ ಕ 
ಬಿದಿಯ ಗುಣವೆಂದೊರೆದಳಾ ಕೌಸಲೈಗನುನಯದಿ . ॥೧೧॥ 


ವನವ ಹೊಗಲಾ ರಾಮ ತೋರದು 
ಮನದಿ ಖೇದವು ಭರತನಿರವಂ 
ನೆನೆಯೆ ಸುಡುವುದು ಹೈ ದಯ ಸಲಹುವುದೆಂತೊ ವತ್ಸನನು | 
ವಿವಯಗುಣ ಸೆಂಪ ಸನ್ನನಗ್ರ ಜ 
' ಮನೆಯ ಹೊಗದಿರೆ ತೊರೆವನಸುವನು / 
ತನುಗಳೆಯೆ ಮತ್ತಾರ್ಗೆ ರಾಜ್ಯವಿದೆಂದಳಾ ಕುಶಲೆ , ಗ 


ಭರತ ಕುಲದೀಪಕನು ರನಿಕುಲ 
ದೆರಕ ಕೇಜಃಪುಂಜನೆಂಬುದ 
ನರಪನೊರೆವುತ್ತಿರ್ದೆ ಸಂತತ ಮೆಚ್ಚು ತವನ ನನ್ನು | 
ಸಿರಿಯೊದಗೆ ಗುಣವರಿಯಬಹುದಾ 
ನರನ ಪರಿ ವಿಸರೀತಮಪ್ಪುದು ಕ 
ಸಿರಿಯ ದರ್ಪದಿ ಮರೆವನಲ್ಲವೆ ಲೋಕ ಮಾನವನು... ॥೧೩॥ 


ಆಯೋಧ್ಯಾಕಾಂಡ 1. ಷ್ಲಿ೨೯ 


ಅರರೆ ನಾನೇನೊಕೆದೆ ತಪ್ಪಲೆ 
ಮರುಗಿ ಮರೆತೆನೆ ಮತಿಯ ತಪ್ಪಾ 
ಯ್ಕೊರೆದುದೆಂದಾ ಜನಕ ಸತಿಯಂ ನೋಡಿ ಮನಮುರುಗಿ | 
ವರವಿಜೇಹನ ರಮಣಿ ಲೋಕಜೊ 
ಳರಿವೆಯಲ್ಲವೆ ನೀನು ನಿನಗಾ 
ಮೊರೆಯೆಲೇನಿಹುದಿನ್ನು ಪರಮಜ್ಜಾ ನಿಯಾಗಿರಲು ೧೪! 


ಲಲನೆ ನಡೆನಡೆ ನಿನ್ನ' ನುಡಿಯಲಿ 
ತಿಳಿಹಿಸೌಜನಕಂಗೆ ಲಕ್ಷ್ಮಣ 
ನಿಲಯ ಸೇರಲಿ ಭರತ ವನಮಂ ಹೊಗಲಿ ತೆನ್ನೊ ಡನೆ 1 
ಅಲಿತಮತಿಯಿದಕೊಪ್ಪಿ ನಡೆದೊಡೆ 
ಯುಳಿವನಾ ಸುಕುಮಾರನಲ್ಲಜೊ | 
ಹಳಿವನಿದನೇನೆಂಬೆನೆಂದಳು ಕೌಸಲಾದೇವಿ lei 


ಸುರರು ಭಲೆಭಲೆಯೆಂದು ಹೊಗಳಲು 

ಹೆರಕೆ ಗತಿಯೆಂದಿವರು ದುಖಿಸೆ 
ಚರಣಯುಗಕೆರಗುತ್ತ ಜನಕನ ರಾಣಿ ಮಡಿಸಿದಳು | 

ಹೆರಿ ಜನನಿ ನಿನಗೀ ಸ್ವಭಾವವು 

ತರವು ಕೇಳೌ ರಾಮ ಸರ್ವರ 2 1 
ಪರಿಯನಾದರಿಸುವನು ಸುಗುಣ ದುರ್ಗುಣವೆಲ್ಲವವನದಲೆ ॥೧೬॥ 


ಶಿರದಿ ಪರ್ವತ ವ್ಹಿ ತರು ತೃಣ 
ಹೆರಿಣ ಮೃಗ ಮೊದಲಾದುವೆಲ್ಲವ. 
ಶರಿಸಿಹುದು ಬಗೆಯದೆಯೆ ಬರುವ ಗುಣಾವಗುಣಗಳನು | 
ಹೆರಿಯ ಸಮದೃಷ್ಟಿಯಲಿ ಲೋಕದ 
ಹರಣ ಭರಣಗಳಿರಲು ಗೂಢವ 


ಪರಿವರಾರೆಂದೊರೆದಳಾ ಮಿಥಿಲಾಪುರದ ರಾಣಿ ೧೭! 


ಶ್ರೀ ತುಲಸೀ ರಾಮಾಯಣ 


ನಿನಗೆ ಸಮರಾರಿಹರು ಲೋಕದಿ 
ದಿನಪಗಿಂ ಮಿಗಿಲಾಗಿ ಬೆಳೆಗುವ 
ನಿನುಕುಲೋತ್ತ ಮ ದೇವ ಕಾರ್ಯವ ಮುಗಿಸಿ ತಿರೆತಳೆವ 1 
ಮುನಿಸನೊರೆಯನೆ ಯಾಜ ಜ್ನ ವಲ್ಯಮು | 
ವನಜನಾಭನ ಕೃಪೆಯೊಳೀ" ಧರೆ 
ಸನುಮತದೊಳಹುಜಿಂದು ಹೊಲ್ಲೆ ಹೆವಲ್ಲ ಮುರಿವಚನ ಆಗ 
ಒರೆಯುತೀಪರಿ ನಮಿಸಿ ವಿಂಧಿಲಾ 
ತರುಣಿಯಿತ್ತಲು ನಡೆಯಲತ್ತಲು 
ನರಸ ಜನಕನು ಬಂದು ಬೀಡಾರಕ್ಕೆ ಸತಿಸುತೆಯ | 
ಭರದಿ ಕಾಣಿಸಿಕೊಂಡು ಸೀತೆಯ : 
ಶಿರವನಘ್ರಾಣಿಸುತ ತಾಪಸ 
ಪರಿಜಿವಿಂದಿಹೆ ದೇವಿಯ.ಂ ನೋಡಿದನು ಮನದಣಿಯ ಗ 


ಹೆಲವು ಪರಿಯಲಿ ಮಗಳ ಹೃದಯದಿ 
ಹೊಳೆವರಾಮನ ಮೂರ್ತಿ ಕಂಡನು 
` ನೆಲಜೊಡೆ ಯನಭಿವರ್ಣಿಸಿದ ಜಾನಕಿಯ ಮಹಿಮೆಗಳ | 
ತೊಳೆಗಿ ವಂಶದ್ರಯದ ಕೀರ್ತಿಯ 
ಬೆಳಗಿ ಸೀತಾರಮಣಿ ರಾಮನಿ 
ಗೊಲಿದು ಸೇವಿಸಳಾವ ಸುಶ್ಚತಳೊ ಧನ್ಯೆ ಜಾನಕಿಯು  11೨೦॥ 


ಜನನಿ ಜನಕರ ನೆಲೆ ಫಟಿ ರ್ಮನೆ 
ಯೆನಿಸೆ ಪುಳಕೋದ್ದಮದ ಸುಖದಲಿ 
ಜನಕನಂಘ್ರಿಗೆ ನಮಿಸಿ ತಾಯಿಯೆ ಹೆರಕೆಯೆಂ ಪಡೆದು | 
ಮನುಕುಲೋತ್ತಮನತ್ತ ಸಾರ 
ಲೃಮುವರಿತು ಕೌಸ ಸಲ್ಯೆಯಾಡಿತ 
ವನು ಸುಲೋಚನೆ ಜನಕಗೊರೆಯಲು ಜನಪ ಮೆಚ್ಚಿ ದನು ೨ 


ಅಯೋಧ್ಯಾ ಕಾಂಡ 


ಬರಿಯ ಬೆಮೆ ನಾವರಿವೆವೆಂಬುದು 
ಭರತನೆಂತಿಹೆನೆಂಬುದರಿಯೆನು 
ಧರುಮ' ಸತ್ಯ. ಪಿಯೊಷ ಪೂರ್ಣನ ಮನವದೆಂತಿಹುದೊ | 
ಭರತ ನಿರವಧಿ ಗುಣನು ನಿರುಪಮ 
ಪುರುಷ ಸಮನಾ ಭರತನೊಬ್ಬನೆ 
ಭರತರಾಯಗೆ ಮೇರುಗಿರಿಗೆ ಸುಮೇರುವೇ ಸಮವು ll.9.9l} 


ಭರತ ರಘುವರನೊಡನೆ ಏವಿಪಿನದಿ 
ಚರಿಸೆ ಮಂಗಳಮಪ್ಪುದದರಿಂ 
 ಪುರವ ಲಕ್ಷ್ಮಣ ಹೊಗಲಿ ಮಾಸದು ಸತ್ಯಧರ್ಮಗಳು | 
'ಹೆರಿಯನೇ ನಂಬಿಹೆನು ರಾಮನ 
ಚರಣ ಸೇವೆಯೆ ಮೋಕ್ಷನೆಂದರಿ 
ದರಿದು ಸಿಂಹಾಸನವ ತಂದಿಹ ಧತಿಯನರ್ಹಿಸಲ್ನು (1೨೩. 


ಹೊಗಳುತಲಿ ಹಿರಿದಾಗಿ ಭರತನ 
ರಘುವರನ ಸುಗುಣಗಳ ಜನಸತಿ . 
ಮುಗಿಸಿದನು ರಾತ್ರಿಯನು ಮೂಡಲು ಸೂರ್ಯ ತಿಳಿದೆದ್ದು | 
ಒಗುಮಿಗೆಯೊಳಾಗೈೈದಿ ನದಿಯೊಳು 
` ಸೊಗದಿ ಮಿಂದನು ಮಾಡಿಪೂಜಾ 
ದಿಗಳ ಮುಂಜೇನೆಂದು ತನ್ನನರೊಡನೆ ಬೆಸಗೊಂಡ sel 


` ಮಾಡಿ ಸಂಧ್ಯಾಪೂಜೆಗಳ ಕಾ 
ಡಾಡಿ ಹೊಕ್ಕನು ಗುರುವಸಿಷ್ಠನ 
ಬೀಡು, ನಮಿಸುತ ಪೇಳ್ದನಿದಿರೊಳುಫಿ2ದು ಕರಮುಗಿದು | 
ಇಡಿನೊಳು ಬಳಲಿದರು ಸಕಲರು 
ನೋಡು ಮರಳಲಿ ಭರತವಗರಿಗೆ 
ನಾಡಸೇರಲಿ ಜನಕನುಚಿತವನೊರೆದು ಕಳುಹೆಂದ ||೨೫!1 


೩೩೧ 


ಶ್ರೀ ತುಲಸೀ ರಾಮಾ ಯಣ 


ಕಳೆದುವೈ ದಿನಹಲವು ಸರಿಜನ ' | 
ಬಳಗ ಬಾಂಧವ ಜನನಿ ಸೋದರ ' 
ರೊಲಿದು ಬಂದರು ಮುಳ್ಳಿ ನೊಳು 'ಮಲಗುತ್ತ ನ್ರೋಯುನರು |: 
ಮೆಲುತ ಬೇರನು ಜೀವ ಹಿಡಿವರು 
ಬಳಲಿದೆರು ಬಲು ಕಷ್ಟಗೊಂಬರು 


po 


ತೊಲಗು ಸರ್ವರ್ವೆರಸಿ “ತಗರಿಗೆ ತಂಡಿ ನೀನೆಂದ - sell 


ಎನಗಡವಿ ವಾಸನನು' ನಿಯಮಿಸು 
ತನುಜ ಭರತಂಗಿತ್ತ ರಾಜ್ಯವ | 
ಜನಕನಾಣತಿ ಮರೆತು ಕಾಡೆಸಿಳು ವಿಂದನೇಕಿಂತು ?। 
ಮುನಿಯದಿರು ಹಿಂದಿರುಗು ಭರ '` 
ತನ ವಿಷಾದವ ಕಳೆದು ಪದುಳನಿ 
ಜನನಿಯೆರ ಸೆಂತವಿಸು ಗುರುನೀನೆಂದ ರಘುರಾಮ 1೨೭! 


ಕರುಣೆಯೆನಿಶೋ ಭಕ್ಕಜನರಲಿ 
ಹೆರಿಗೆ ಧರೆಯ ಕ್ಷೇಮವೆಸಿತೋ 
ಒರೆದ ನುಡಿಯಲಿ ಶ್ರದ್ದೆ ಯೆನಿತೋ ರಾಮಚಂದ್ರಂಗೆ | 
ಚರಣ ಕಮಲನವನುಳಿದು ಸುಖ ಅವ 
ಮರದು ಫಿನ್ನೀ ವಿರಹೆದೆ:8ಖನ | 
ನೊರೆಯ ಬಲಕೆ ನಿನ್ನ ಸಾಸ - ೨೮1 


ಸಕಲ ಜೀವ ಪ್ರಾಣ ಭಕ್ತ 
ಪ್ರಕರಪಾಲಕ ನಿನ್ನ ಸನ್ನಿಧಿ . 
ಸುಖದಿ ಸವಿವಾತುಗಳ ಸೆ ಸೌಖ್ಯದಿ ದರ್ಶನದ ನೆಲೆಯಿಂ | 
ನಿಖಿಳ ಜನ ಮುದದಿಂದಿರಲು ನಾ 
ರಕ ಸಮಾನದೆ ಪುರವ ಹೊಗುವರೆ 


ಸುಕೃತವೇ ಮೈದೋರಿ ನಿಂದಿರೆ ಸೌಖ್ಯ ಬಿಣಿಹುದೆ? 1೨೯/1 


ಅಯೋಧ್ಯಾ ಕಾಂಡ 


. ಮರುಳಹಕೆ ಗುರುವರನೆ ನೀನೇ 
ನರಿಯದನೆ ದಶರಥಗೆ ವರಗುರು 
ಪುರಕೆ ನೀಂ ಮರಳೆಂದು ವಂದಿಸಿ ನಡೆದನಾಶ್ರ ಮಕೆ |: 
ಅರಘಳಿಗೆ ಮತಿಮರೆದು ತತ್ತ್ಪಣ 
ಧರಿಸಿ ಧೃ ತಿಯೆಂ ಜನಕ ನೃ ಸತಿಯ 
ಹೊರೆಗೆ ಜ್‌ ರಾಮವಾಣಿಯ ನೆಲ್ಲವುಸುರಿದನು lla oll 


ಎಲೆ ನೃಪಾಲಕನೇನುಪಾಯವ 
ತಿಳಿಯೆ ಸರ್ವರ ಹಿತವ ಚಿಂತಿಸು 
ತಿಳೆಯನುದ್ದರಿಸಿಂದು ಧರ್ಮಜ್ಞಾ ನಿ ರಾಜರ್ಷಿ | 
ಇಳೆಯರಸ ತೆನಯಂಗೆ ನಿಯಮಿಸಿ 
ಹೆಳುವವಾಸವ ಮಮತೆಯಳಲಿಂ | | 
ತೊಳಲಿ ತೆತ್ತಮು ತನುವ ದಶರಥನೆಂದ ಜನಕಂಗೆ ' 1೩೧/ 


ಚದುರಮತಿಗಳು ನಾವು ನನಹೊಗಿ 
ಸಿದೆವು ರಾಮನ ಸುಖವ ಬಯಸುತ 
`ಮುದದಿ ಮರಳುವೆನಿನ್ನು ಪುರವನು ಧನ್ಯರೆನಿಸುವೆವೆ ?| 
ಇದಿರುಗೊಂಡಿರೆ ದೇಖ ನಮಗಿ 
ನೈದೆಯೊಡೆಯದೇ ಜೀವಶಿಂಗದೆ | 
ಬಿದಿಯ ಕೃತಿಗೀ ನೆಲವು ಮಂಗದೆಯೆಂದನಾನೃಪತಿ 1೩.೨!| 


ತಾಪಸರು ಮಹಿಸುರರು ಮುನಿಗಳು 
ಭೂಸಪನಿರವನ್ನರಿತು ಮನ ಸಂ 
ತಾಪನಡೆದರು ನೊಂದು ದುಃ ಾಗ್ಲಿಯಲಿ ಬೇಯುತಲಿ | 
ಭೂಸ ಸರ್ವವೆರಸಿ ಭರತ ಸ 
ಮಾಸಕ್ಕದಿ ದಿದ ಜಗವನುಳಿವುದು 
ಬ ಪುದು ಭರತಗಾಯಿತ್ನೆಂದು ಮನದೆಂದು [೩೩1 


ಈ? 


್ಥಿಪ್ಲಿಷಿ 


PPT 


ಶ್ರೀ ತುಲಸೀ ರಾಮಾಯಣ 


ಬರುವ ಜನಕನ ಪರಿಜನರ ಮುಂ 
ಬರಿದು ವಿನಯದಿ ಭರತ ಕೂರಿಸು 
ತೆರಗೆ ಜನಕನ ಚರಣಯ:ಗಳಕೆ ನೊಸಲನೆತ್ತಿದನು | 
ತರಳನಿಂತೀ ವನದೊಳಿರ್ದೊಡೆ 
ಧಕಿಯ ಭಾರವ ಮರೆತು ನರಹತಿ 
ಧರುಮ ಮಾಸದೆ ಕೆಕೆವುಪಾಯವನೆಂದ ಜನಕನ್ಭಪ. lel 


ಪರಮ ಸತ್ಯವ್ರತನು ಧಾರ್ಮಿಕ 


: ಫಿರುತ ರಾಮಸ್ನೇಹಪರವಶ 


ಕರುಣವಾರಿಧಿ ಸಕುಚ ಸಂಕಟಿಗಳಿಗೆ ಸೆರೆಯಾದ! _ 
ಅರಿಯುತುಚಿತಾನುಚಿತಮಾದುದ 
ಪರಿಹರಿಸು ಬಂದಿರುವ ಕಷ್ಟವ 


ತರಳ ರಿನ್ನಾಜ್ಞಾ ನುಸಾರದಿ ನಡೆಯುವೆವು ನಾವು 1೩.೫! 


ಎನಲು ಪುಳಕಿತನಾಗಿ ಭರತನು 
ಹೆನಿಗರೆದು ಕಣ್ಣಳಲಿ ಪೇಳ್ದನು 
ಜನಕ ನೀನಿಂದೆನಗೆ ಸದ್ಗುರು ಬೇರೆ ಹಿತರುಂಟಿ 9| 
ಅನುಸರಿಸಿ ನಿನ್ನಾಜ್ಞೆಗಳ ಪಾಲಿಸಿ ; 
ಮನ ಮಲಿನಮಂ ತೊಡೆವೆ ನೀ ಬೆಸ 
ಸೆನಗೆ ಲೋಕದ ಕಷ್ಟವೆಂತಳಿಯುವುದು ಹೇಳೆಂದೆ laa || 


ಮರುಳೆನಂತಾನೊರೆವೆನರಿಯದೆ 
ಹಿರಿಯ ಮಾತುಗಳರಿಯೆ ಮನ್ನಿಸು 
ಪರಮಗುರು ನೀನೆನಗೆ ಪಾಲಿಸು ವಿಧಿನಿರೋಧಿಯಲಾ |' 
ಅರಿತು ರಾಮಮನೋಬಭಿಲಾಷೆಯ 
ಸರುವ ಹಿತಮಂ ಮರೆಯದೊದಗಿಹೆ | 
ಪರಮ ದುಃಖವ ಕಳೆಯಲುಚಿತವನೆಸಗು ನೀನೆಂ ಡದ 1೩೭॥ 


ಅಯೋಧ್ಯಾ ಕಾಂಡ 


ಭರತನಾ ಮಿತವಾಣಿಯಿಂ ನೃಪ 
ಪರಮ ಹೆರುಷವತಾಳ್ವು ಕಷ್ಟವ 
ಮಠೆಯೆಬಹುದೇ ರಾಮನೊಲಿವನೆ ನಮ್ಮುಸಾಯಗಳ | 
ಧೆರಣಿಯಾರನು ಬಯಸಿನಿಂದಳೊ 
ಅರಿಯೆಲಾಗಡುಯೆನುತ ಜನಪತಿ 


ಭರದಿ ರಾಘವನೆಡೆಗೆ ಬಂದನು ಸಕಲಿಜನಸಹಿತೆ 1೮! - 


ಅರಕೆ ಬಂಡುಜಿ ಮತ್ತೆ ಕಂಟಿಕ 
ಧರೆಯ ದುಷ್ಟರ ಹಾವಳಿಯ ಮೇಣ್‌ 
ಸುರರ ಸಂಕಟಿವರಿಯರೇ. ರಾಮಾವತಾರದಲಿ | 
ಧರೆಯ ಭಾರವ ಕಳೆವನೆಂಬುದ 
' ನರಿಯರೇ, ರಾಜ್ಯಾಧಿಕಾರವ 
ನಿರಿಸಿ ಕಂಟಿಕರಾದರೀ ಭರತಾದಿ ನಾಯಕರು lll 


ಎಂದು ಬರ್ದಿಲರೊಡೆಯ ಸುರರೊಡ y 
ವಂದು ನೆನೆದನು ಶಾರದೆಯ ಕುಮ 
ವೇಂದುಮುಖಿ ಸಲಹಿಂದು ರಘುವರಗೇಕೆ ರಾಜ್ಯನಿ:ದು | 
ಹಿಂದೆ ಕೈಕೆಯ ನುಡಿಗೆ ಸಿಲ್ಫಿಸು 
ತಿಂದು ಭರತನ ರಸನೆಯೊಳಗಿರು | 
ಖಂದ ಕಷ್ಟವ ರೀಗಲಾ ರಘುಜಾತೆ ವಿಪಿನದಲಿ ‘ lleoll 


ಎನಲು ಚತುರಾನನನ ಮಾನಿನಿ 
ಏನಯವೇಕಿದು ವಜ್ರಿ ಮನದಲಿ 
ನೆಕೆನೆ ಸ್ಪಾರ್ಥವನೇಕೆ ಭರತನ ಮತಿಯನೊರೆಸುವೆನೆ | 
ಏನಯಮತಿಯಿಂಗಿತವನರಿವವ 
ರನಫೆರಾರೀ ಜಗದಿ ಹರಿಹರ 
ವನಜಭವಗಳವಲ್ಲ ಸುಜ್ಜನ ಹೈದಯ ತಿದ್ದುವುದೆ ? val! 


ಶಿಶ್ನ 


ತಿಕ 


ಶ್ರಿ € ತುಲಸಿ ಘಾನಾ 


ಅವವ ಹ ವ್ಯ ಂದಿರದಿ ಸೀತಾ 
ಧವನು ಜಾನ BNE 
ಅನನ ವೌನಮಂದಿರದಿ ರವಿ. ಬೆಳಗುವನು ಹೊಳಹೊಳೆದು | 
ಅವಗೆ ಮಾಯನನೊಡ್ಡ ಲಾಪ್ರುದಿ 
ಪವಿಧರನೆ ನೆನೆಯದಿರು. ಚಂದ್ರನ | 
ಕವಳಗೊಳುವುದೆ Ri ಶಾರದಾದೇವಿ 1೪,೨1 


` ಇಂದು ಸುರರ ಕ್ಷೇಮ ಭರತನ 
ಪೊಂದಿದುದು ಸೀತಾರಮಣ ನಮ 
ಗಿಂದು ಬಂದಾಪತ್ತ ನೆನೆಯನೆ ಮರೆತನೇ ನುಡಿಯ | 
ಹೊಂದಿ ಮನುಜ ಶರೀರ ರಾಘವ 


ನಿಂದು ಮರೆತೆನೆ ತನ್ನ ನೈಜವ 


ಬಂದು ದನುಜರ ಸದೆಯದಿರ್ದೊಡೆ ಮುಂದೆ ಗತಿಯೇನು 1೪೩1 


ಎಂದು ಪರಿಸರಿಯಿಂದ ಬರ್ದಿಲ 
ರಂದು ಮರುಗಲ್ಲತ್ತಲಿತ್ತಲು 
ಬಂದ ಜನಪತಿಯನ್ನು ಕಾಣುತಲೆದ್ದು ವಂದಿಸುತ | 
ಬಂದ ಗುರುವಿಂಗಭಿನಮಿಸಿ ನಲ 


: ವಿಂದ ಭರತನನನ್ಪಿ ದಶರಥ 


ನಂದನನ್ಮ ಕುಳ್ಳಿರಿಸಿ. ಸನ್ಮಾನಿಸಿದನೆಲ್ಲರನು lel 


i ವಿಧಿಗಳನೊರೆದು ನೀತಿಯ 
ಪಳೆನುಡಿಗಳನ್ನ ರುರಿ ಪಾರ್ಥಿವ 
ಕುಲದ ಧರ್ಮವ ತಿಳುಹಿ ಮ್ಜೆತ್ರಾ ವರುಣಿ ರಘುವರಗೆ | 
ಹಳುವ ವಾಸನನುಳಿದು ರಾಜ್ಯವ 
ತಳೆವುದೇ ಹಿತವೆಂದು ತಿಳುಹಿದ | 
ನೊಲಿದು ಜನಪತಿ-ಭರತರಿರ್ವರು ನೆನೆದ ಸಂಗತಿಯ - ॥1೪೫॥ 


ಅಯೋಧ್ಯಾ ಕಾಂಡ ಕಿತ 


, ತಂದೆ ನಿನ್ನಯ ವಾಣಿಯೆಮಗಳಿ 
ವಂದ್ಯ ಲೋಕದೊಳದನು ಮನ್ಸಿಪೆ . 
'ವಿಂದು ನಿನ್ನಾಜ್ಞೆಯನು ತಲೆಯೊಳು ಸೊತ್ತು' ನಡೆಸುವೆವು | 
ಎಂದಮಾತಿಗೆ ನೊಂದು ಸಜ್ಜನ 
ವೃಂದಕಭಿವಂದಿಸಿದ ಹಸ್ತ 
ದ್ವಂದ್ರ ಜೋಡಿಸಿ ನುಡಿದ ವಿನಯದಿ ಜಾನಕೀರಮಣ 1೪೬! 


ತರವೆ ಪಿತ ಕೈಗುರುಯುಗಳಕಾಜ್ಞೈೆಯ 
ನೊರೆವರೇ ಸು ER 
ತರಳನನುಚಿತ ಗೈವೆನೇ ಪಾಲಿಪುದನುಳಿದು | 
ಗುರುವೆ ನಿನ್ನ ಯ ಮೇಣು ಜನಕನ 
ಹಿರಿಯ.ರಾಣತಿ ಸಲಹಿಕೊಂಬೆನು 
ಪರಮ ಗುರು ನಿನ್ನಾಣೆ ದಶರಥನಾಣೆ ತನ್ಪಿಡೊಡೆ Holl 


ಭೂಮಿಪಾಲ ವಸಿಷ್ಠರಿರ್ವರು 
ರಾಮನಾ ಮಡಿಗೇಳಿ ಭರತನ 
ಕಾಮನೆಯು ಕೈಗೂಡಿತೆಂದರು ಮೊಗನನೋಡುತಲಿ | 
ತಾಮರಸಭವ ಸತಿಯ ನೆನೆಯಲು 
ಹಾಮಿನಿಯು ಮುಖಪದ್ಮ! ದಲಿ ನಿಂದಳು 
ರಾಮ-ಗುರು. ೫8... ವಂದಿಸಿ ಭರತೆನಿಂತೆಂದ [ಲ 


ತೆರಳ ತಾನವಿವನೆಂದು ಮನ್ನಿಸಿ 
ಸರಳ ಹೃದಯದಿ ಕಠಿನ ನುಡಿಗಳ 
ನೊರೆನೆ ಸೀತಾರಾಮರಂಭಿ ಯ ನೆನೆದು ಭಕ್ತಿಯಲಿ | 
ಕರುಣಿ ಣಿಸುವುದುದ್ದರಿಸುವುದು ಪತಿ ಟಾ ಈ 
ಕರಿಸಿ ತಮ್ಮನ ಸಲಹಿ ಕೊಂಬುದು 


ಹತವ ರಾಮಚಂದ್ರೆಮಯೆಂದು ತುತಿಸಿದನು 0೪೯/ 
99 


ವ್ಧಿಪ್ಪಿಲ 


ಶ್ರೀ ತಂಲಸೀ ರಾಮಾಯಣ 


ದೇವ ರಘುಕುಲನಾಥ ದೇವರ 
ದೇವ ಜನನೀಜನಕ ಸದ್ಗುರು 
ಪಾವನ ಸ ಸ್ವಾಮಿ ಹೃ ಚಟಕ ಪರಿಪೂರ್ಣ | 


, ದೇವ ಕಲಾ ಗುಣ ಭಕ್ತರ 


ಭಾವನೆಯ "ಕ್ಸ ಗೂಡಿಸುವ ಮೆಹಿ 
ಮಾವಲಂಬನ ಸಲಹು ಕರುಣದೊಳೆಂದು ಹೊರಳಿದನು ೫೦1 


| ಶರಣಜನ ಮಂದಾರ ಶೌರೀ 
ಸರುವ ಕಾರ್ಯಸಮರ್ಥ ಸುಗುಣಾ 
ಕರನೆ-ದುರ್ಗುಣ ದೆ.ರಿತಪಾವಕ ದೇವ ರಘುನಾಥ | 
ಧರೆಯೊಳನುನಮ ಸ್ವಾಮಿ ಹಿರಿಯರ 
ಹಿರಿಯ ನಿನಗಾಂ ಡಿಂಗರಿಗನಿರೆ 
ಸರಿಯ ದಾವರು ನಮಗೆ ಲೋಕದಿ ಸ್ಪಾ ಮಿದೂತರಲಿ 1೫೧॥ 


| ತಿಳಿಯದಾಂ ಪಿತ ವಚನ ದುರ್ಮತಿ. 

ಪಳಿದು ಪರಿವಾರವನು ಸೇರಿಸಿ 

ಹಳುವ ಸಾರಿದೆನಿಂದು ಜನನೀ ಬಂಧುಜನ ಸಹಿತ | 
ಇಳೆಯೊಳುತ್ತ ಮ ನೀಚರುಚ್ಛ ರು 

ಹುಲುನರರು ಪೀಯೂಷ ಜಿ 


ಕೊಲುವ ವಿಷ-ಮರಣಾದಿ ಸೆಂಕುಲ ನೆರೆದಿಹುದು ನೋಡು 1೫೨॥ 


ಕಾಣೆ ನಿನ್ನಾಜ್ಞೆ ನುಡಿಗಳ ಮುರಿ 
ದೂಣಿಯುವ ಚಿಂತಿಸರ ಧರೆಯಲಿ 
ಕಾಣೆ ಜಗದಲಿ ನಿನ್ನ ದರ್ಶನವೊಲ್ಲದಹಿತರನು | 
ವಾಣಿ ಪಾರ್ವತಿ ಲಕ್ಷ್ಮಿ ಮೇಣ್‌ ಗೀ | 
ರ್ವಾಣರೊರೆಯರೆ ನಿಗಮಮಂತ್ರೆಗ 
ಳಾಣೆಯಿಡವೇ ನಿನ್ನ ಮಹಿಮೆಯ ತೋರವೇ ಜಗಕೆ... ॥85೩/! 


ಅಯೋಧ್ಯಾ ಕಾಂಡ | | ಷೀ 


ಎನ್ನ ದೋಷಗಳನ್ನು ಕಳೆಯುತ 
ಲುನ್ನತನ 'ಮಾಡಿರುನೆ ಲೋಕಜೊ 
ಳೆನ್ನ ಪೋಲಾರುಂಟು ಧನ್ಯರು ಹಡೆದೆ ಕೃಪೆಯೊಲವ | 
| ಸನ್ನು ತರ ಸಂಘದಲಿ ತಮ ನಿ 
ಗನ್ನು ನೆಲೆಯೆಲ್ಲೆನುತ ಭರತನ 
ಗುನ್ನತಾಮಲ ನೆರೆಯ ಕಲ್ಪಿಸಿ ಹೊಗಳುತಿಹೆ ನೀನು - 11೫೪1 


ಶರಣು ಬರುವರು ನಿನ್ನ ಪಾವನ 
ಚರಣ ಮಹಿಮೆಗಳರಿತು ಬಂದಾ 
ನರರ ದುರಿತಾಂಕುರವ ದಹಿಸುತ ಜೋಷಗಳ ಮರೆಸಿ | 
ಹೆರಿಯೆ ನಿನ್ನವರೆಂದು ನೋಡುವೆ 
ಕಿರಿಯ ಗುಡಿಗಳ ಹಿರಿದು ಮಾಡುವೆ 
ಪರಮ ಪಾವನರಾಮ ನಿನಗಿನ್ನಾರು ಸರಿಯೆಂದ [೫೫ 


ನಿನ್ನ ನುಳಿದಿನ್ನೊ ಬ್ಬ ರುಂಟೇ 
ಉನ್ನತ ಪ್ರಭು ಕ್ರೂರ ಜ್‌ ಕ 
ಳೆನ್ನ ಸರಿಯನ್ನಹ ಹರೆ ತ ಲೋಕಮೂರರಲಿ | 
ಸನ್ನು ತರ `ಸಂಘದಲಿ ಸೇವಕ | 
ರನ್ನು ಸನ್ಮಾನಿಸುವೆ ಕೀರ್ತಿಗ 
ಳನ್ನು ಪಸರಿಸಿ ವರಶಿಠೋಮಣಿಯೆನಿಸಿ ಹೊಗಳಿಸುವೆ 1೫೬! 


ನೊಂದು ಶೋಕ ಸೆ ಹ ಕಾರಣ 
ಮಂದಮತಿಯಾಂ ಮ ನಡೆ 
ತೆಂಡೆ ನಿನ್ನೆಡೆಗಾಗುಹೋಗುಗಳನ್ನು ಎನುವ | 
ಇಂದು ನಾನವಿಧೇಯನಾಗುತ 
ತಂದೆ ಬಂದಿರಲೆನ್ನ ಮುನ್ನು ತೆ 
ನೆಂಜಿಫಿಸಿ ನೀನಭಯವಿತಿ, ಹೆ ಪರುಮ ಕರುಣದಲಿ 1೫೭1 


೩೪೦ 


ಶ್ರೀ ತುಲಸೀ ರಾಮಾಯಣ 


ನೋಡಿ ಪಾವನ ಚರಣಕಮಲವ 


'ಮೂಡಿದುದು ಸದ್ಭಕ್ತೆ ರಘುವರ | 
ಮೂಡಢನಂ ಸತಿಕರಿಹ ನೀನನುಕೂಲನಾಗಿರಲು |” 


ನಾಡ ಭಾಗ್ಯೋದಯವು. ಕರುಣದಿ 
ಕಾಡುನಾಡಾಗಿಹುದು ಭೃತ್ಯರ 
ಪಾಡುಗಳ.ನೀಬಲ್ಲೆ ಲೋಕವ ಸಲಹು ನೀನೆಂದ ' 1೫೮1 


ಅರಿತವರಗತಿ ಮಾತನೊರೆವುದು 
ತರವೆ ಸುಜ್ಜರು ಸುಹೈದಯರಿಗೆ ಪರಿ | 
ಪರಿಯ ಮಾತುಗಳಾಡೆ ದೋಷವು ಸೇವಕಾವಳಿಗೆ | : 
ಅರಿಕೆ ಮಾಡಿಹೆನೆನ್ನ ಪರಿಯಂ 
ಶರಣಜನಮಂದಾರನಾಜ್ಞೆಯ 
ಕೊರೆದು ಮನ್ನಿಸುತೆನ್ನ ಶೀಘ್ರದಿ ವಿಧಿಸು ಕಾರ್ಯಗಳ 185೯॥ 


ನಿಶಿ ಹೆಗಲು ನಿನ್ನೊಲವು ಜಾನದ 
ಮುಸುಕಿನಲಿ ಮಲಗುವೆನು ನಾಮದೊ | 
ಳೆಸುವಿಡಿಯುತರಸುತಲಿ ಪದಮೂಲವನು ನೋಡಿದೆನು | 
ಒಸೆದು ಬಿಜಮಾಡಿನ್ನು ಕೋಸಲ 
ವಸುಮತಿಯನುದ್ದ ರಿಸು ಕರುಣಿಸು ಕತ 
ಶಿಶುಗಳಲ್ಲವೆ ನಿನಗ ರಾಘವ ನಾವು ಸಲಹೆಂದೆ ೬೦! 


ಇಂದು ನಿನ್ನಾಜ್ಞಾಪ್ರ ಸಾದವ 
ತಂದೆ ನೀಡೆಂದವನು ಬಹುಭಯ 
ದಿಂದ ಹೊರಳಿದ ರಾಮಚರಣದಿ ಕರೆದು ಕಂಬನಿಯ | 
ದೆಂದುಗವ ಬಿಡು ತೆಂದೆ ನೊಂದೆ ' 
ಬಂದಕಾಲವ ನೋಡು ಹೃ ದಯದ 
ಕಂದು ಕುಂದನು ನೀಗೆನುತಲೆತ್ಟಿ ದನು ಸೋದರನ .  ॥೬೧!| 


ಅಯೋಧ್ಯಾ ಕಾಂಡ ಫೆ ೩೪ದರಿ 


ನೆಗಹಿ ಕಂಬನಿಡದೊಡೆದು ರಘುವರ 
ಸೊಗಸು ನುಡಿಗಳನೊರೆದು ಮೆಚ್ಚಿ ದ 
ನಗಧರನು ಸೋದರನ ಭಕ್ತಿ ಯ 'ವಿನಯನುತಿಗಳನು | 
ತೆಗೆದುದಗ್ಗದ ದುಃಖ ಸರ್ವರು 
ಹೊಗಳಿ ಮತ್ತಿ ನ್ನೇನನೊರೆವನೊ 
ರಘುತನುಜನೆನೆ: ಸುರರು ನಾಣ್ಣು ತ ಸುಮವ ಸೂಸಿದರು ॥೬೨॥ 


ಅರಿತು ಸುರರಿಂಗಿತವ,ಭರತನ 
ಪರಮ ಭಕ್ತಿಯ ವಾಣಿಯಾಲಿಸಿ 
ತರುಣಿಯರ ಕಳವಳವ ಸಚಿವರ ಪೌರ ಮುನಿಜನರ | 
ಹಿರಿಯ ದುಃಖವನರಿತು ಗುರುವಿನ 
ಪರಿಯ ಕಾಣುತ ಜನನಿಯರ ಕರು 
ಳರಿದು ಕಂಬನಿದುಂಬಿ ಕರಗಿದ ರಾಮಚಂದ್ರನು laa ll 


' ಬರಡು ಕವಿಗಳ ನುಡಿಗೆ ಭರತನ 
ನಿರುಪಮಗುಣಾಂಬುನಿಧಿ ನಿಲುಕದು 
ಎಕೆಯರಿದೆ ವರ್ಣಿಸಲು ಶೇಷಾದಿಗಳು ತಿಣುಕುವರು | 
ಹಿರಿಯನಲಿ ಮೈಗಂಡು ಮಣಿದೆನು 
ಧರೆಗೆ ತೋರಿದ ಹರಿಯ ಪರಿಗಳ 
ನೆರೆದು ನಂಬಿದ ಜನರ ಕರುಣದಿ ಮುಕ್ತಿಗೇರಿಸಿದ 1೬೪! 


ಹಿರಿಯನಾದೆನಗಿಂದು ಹಿರಿಯನು 
ಕಿರಿಯನಾದೊಡಮೇನು ಗುಣದಲಿ 
ಹಿರಿಯ ಭರತನೊಲಾರ ಕಾಣೆನು ಪರಮಪಾವನನು | 
ಅರಿವೆ ನೀ ರವಿವಂಶ ನೀತಿಯ _ 
ಧೆರುಮ ದೆಶರಥನೃಸನ ಕೀರ್ತಿಯ ; 
ನರಿಯದವನೇ ಸತ್ಯರೀತಿಗಳೆಂದೆ ರಘುರಾಮ 1೬೫1 


ಪ್ಲಿ೪ತಿ 


ಶ್ರೀ ತುಲಸೀ ರಾಮಾಯಣ ಕ 


ನಿನಗೆ ಭೇದಾಭೇದವರಿವುದು 


-ನಿನಗೆ ಕರ್ಮಾಕರ್ಮ ವಿದಿತವು ' 
_ ನಿನಗುಮೆನಗುಂ ಪರಮಹಿತ ಮಾರ್ಗಗಳು ನಿನಗೊಳವು | 


ಅನುಜ ಥರ್ಮದಮೂರ್ತಿ ನೀನೇ 
ನೆನೆವುಪಾಯೆವ ಹೇಳು ಕರ್ಮವ 
ನನುಸರಿಸಿ ನಮಗೊಳ್ಳಿದನು ನೆನೆ ಬಂದ ಕಷ್ಟದಲಿ. 1೬೬॥ 


: ಹೆಗಲು ರವಿಯೆಸ್ವಮಿಸೆ ಲೋಕದ 
ಸುಗತಿಯುಳಿವುಜಿ ತಂದೆ ಧರ್ಮದಿ 
ಸೊಗದಿ ನಡೆವುದೆ ಸುಖವು ವಿಧಿನಿಯಮಗಳನನುಸರಿಸಿ | 
ಅಗಡು ಮಾನಿಸನಪ್ಸೈ ನೇ ಜಗ 
ನಗದೆ ಸಗ್ಗದಿ ಜನಕನೇನೆಂ 
ಬನು ಮರಳಿ ರಾಜ್ಯಾಧಿಕಾರವ ತಳೆಯೆ ನಾನೆಂದ ೬೭! 


ರಾಜಕಾರ್ಯ ಸುಕೀರ್ತಿ ಧರ್ಮನಿ 
ರಾಜಮಾನ ವಿರಾಗ ಧರಣೀ 
ತೇಜ ಧನಧಾಮಗಳು ಹೆರ್ಮೆಯು ದೊರೆಯೆ ಗುರುಕೃಷೆಯಿಂ | 
ಈ ಜನಪನೊಲವಿನಲಿ ಜನಕ ಸ 
ರೋಜಪದ ದಯದಿಂದ ಸಮಗಿ ಬ | 
ನ್ಹೀ ಜಗದಿ ಜಯವಹೆದು ಸರಿಣಾಮದಲಿ ತಿಳಿಯೆಂದ ॥೬೮॥ 


ಅಭಯವಿತ್ತಿ ಹೆನೆಮಗೆ ಸದ್ದು ರು 


` ನಿಬುಧ ಗುರುಪಿತ್ಛ ನಚನಗ 


ಳುಭಯರಿಗೆ ಹ ನ್ಯ ಧರಣಿ ಸಮಾನ ಧರ್ಮದಲಿ | 
ಪ್ರಭುವೊಲಿದು ಕೊಟ್ಟಾಜ್ಞೆ, ಪ ಪಾಲಿಪು 

ದುಭಯರಿಗೆ ವರಧರ್ಮವದರಿಂ 

ನಿಭುವೆನಿಸು ಧಕೆಗಿಂದು ನಗರಕೆ ಮರಳು ನೀನೆಂಜ 1೬೯॥ 


"ಅಯೋಧ್ಯಾ ಕಾಂಡ ೩ಿ೪್ಲಿ 


ಬಂದೆ ದುಃಖವ ನೆನೆಯದಿರು ಪಿತ 
ನೆಂದ ನುಡಿಗಳ ಮರೆಯದಿರು ಧರೆ 
ಗಿಂದು ಹತಿ' ನೀನಾಗಿ ಪಾಲಿಸು ಧರುಮ ಕರುಮಗಳ | 
ಮುಂದೆ ವನವಾಸವನು ಮುಗಿಸುತ : 
ಬಂದು ಸೇರುವೆ ನಿನ್ನ ಹೈದಯಾ 
ನಂದವನು ಮಾಡುವೆನು ನಗರಿಗೆ ತೆರಳು ನೀನೆಂದ lleoll 
ಅರಿವೆ ನಿಪ್ಲಿಂಗಿತವನಾದೊಡೆ " 
ಹಿರಿಯರಾಜ್ಞೆ ಯಲಂಘನೀಯವು 
ತರಳ ನಿನಗಿದು ಕಠಿನವೆಂಬುದ ಬಲ್ಲೆನಂತಿರಲಿ | 
ಅರಿತು ಸೋದೆರ ಧರ್ಮ ರಕ್ಷಿಸು 
ಹಿರಿಯನೆನ್ನನು ಫಿತನ ನುಡಿಯಂ 
ತಿರಲು ವಿಪಿನದಿ ತಂದೆ ನೆರವಾಗೆಂದ ರಘುರಾಮ eal 


ಹೆಲವು ಪರಿಯಲಿ ಭರತನಳಲನು 
ನಿಲಿಸಿ ಸೋದರ ಧರ್ಮವೊರೆಯಲು 
ತಳೆದು ದುಃಖವನಣ್ಣ ನಿನ್ನಾಜ್ಞೆಗಳ ಖನಾರೂಣಿನೆ: 
ನೆಲದ ಭಾರವ ತಳೆದು ನಗರದಿ` 
ಕಳೆವೆನೆಂತೋ ದೀರ್ಫ್ಥದವಧಿಯ 
ಸಲಹು ಸಕ್ಸಥದೋರು ಕರಿತನಗೆಂದನಾಭರತ lla sll 


ಪರಮಪುರುಷನೆ ನಿನಗರಣ್ಯದಿ 
ರಣಿಯೊಡೆತನವೀಯೆ ತಂದೆನು 
ರಧಿ-ವರ ಗಂಗಾದಿ ತೀರ್ಥವ ವ್ಯರ್ಥಮಾದುದಲ 
ಪರಮಪಾವನ ತೀರ್ಥ ಮಾಸಲು 
ಹರಿಯೆ ತವ ಸಟ್ಟಾ ಭಿಷೇ ಪಕೆ 
ಕರುಣಿ ಬೆಸಸೆನಗಿಂದು ಪಾವನ ಜಲನರನೇಗೈವೆ - ೭೩! 


ಈ. -ಜ್ನ 


ಪಿಳಳ 


ಶ್ರೀ ತುಲಸೀ ರಾಮಾಯಣ 


ಒಗೆದುದೆನಗೊಂದಾಸೆ ಮನದಲಿ 


ಖಗಮೃಗಂಗಳು ಚಿತ್ರಕೂಟದಿ 


ಬಗೆಬಗೆಯ ನದಿತೀರ್ಥ ಸದಾ 'ಲಯಗಳುಪವನವು | 

ರಘುವರನ ಪದಚಿಹ್ಮೆಯಿಂದಲಿ 

ನಗವಿದಮಲ ಪವಿತ್ರ ತಿ 

ಬಗೆವೆ ನೋಡಲ್ಲಿ ಸ ನೀಡಾಣತಿಯನೆನಗೆಂದ ೭ ೪॥ 


ಅತಿ ತ್ರಿಮುನಯಾಷೆ ಯನು? ಪಡೆದೀ 
ಚಿತ್ರಕೂಟನ ನೋಡು ನಡೆಸು ಪ 
ಎತ ಮಂಗಳಮಯದ ವನದಲಿ ಚರಿಸು ಭಯತೊಕೆದು 
ಚಿತ ತ್ರಮಯಮಾಗಿಹ:ದು ಗಿರಿಯ ವಿ 
ಚಿತ್ರ ಕೋಟವ ನೋಡು ಮುನಿಯ ನ 
ವಿತ್ರತೆಯೊಳೀ ವನವು ಮಂಗಳ ಮೂಲಮೆನಿಸಿಹುದು eal 


ಮುನಿಯು ತೋರುವ ನೆಲದಿ ತೀರ್ಥವ 
ವಿನಯದಿಂದಿಡು ನಿನಗಿದಾಜ್ಞೆಯು 
ಅನುಜ ನಡೆಯನೆ.ಸಡೆದ ಖುಷಿಯಾಣಕಿಯ ಪದಕೆರಗಿ | 


"ವನದ ಮಾಟವ ನೋಡೆ ರಾಮನ 


ಘರನುಹಿಮ ಹದೆಮೂಲ ಸೋಂಕಿದ 
ವನದ ನೆಲದಲ್ಲಡಿಯಿಡಲು ಹರ್ಹಿಸಿದ ತಾ ನೊಲಿದು ೬ 


ರವಿಕುಲಜರಿರ್ವರ ಸುಸಂವಾ 
ದವನು ಮಂಗಳಕರದ ಮೃದುನುಡಿ 
ಸವಿಯನಾಲಿಸಿ ಸುರರು ಹೊಂಪುಳಿವಜೆದು ಹೆರ್ಷದಲಿ | 
ಜವದಿ ಹೂಮಳೆಗರೆದರ್ದಾಗಳು 
ದಿವಿಜರಿಪುಗಳ ಗೆಲುವನಿನ್ನೇ 
ನವರು ರಾಮನ ಶರದಿ ಹೆತರಹರೆಂದು ನಿಶಯಿಸಿ 1೭೭! 


ಅಯೋಧ್ಯಾ ಕಾಂಡ 


ನಿಶ್ರಾಮ ೧೫ 


- ಷೊ ಮೆಚ್ಚಿ ಭರತಗೆ ರಾಮ ತನ್ನಯ 
ಮೊಚ್ಚೆ ಯವ ನೀಡಿದೊಡೆ ಭಕುತಿಯು 
ಪೆರ್ಚಿ ರಚಿಸಿದ ಪಾದುಕಾಪಟ್ಟಾಭಿಷೇಚನನ ॥ 


ಧನ್ಯ ರಾಘವ ಭರತರೇ ಜಗ 
ಮಾನ್ಯ 8 ಮ ಧರ್ಮಿಗಳೆನುತ 
ನನ್ಯ ನುನದಿಂ ಸುರರು ಕೈವಾರಿಸಿದರಿರ್ವರನು | 
ಮಾನ್ಯ ವಚನವ ಕೇಳಿ ಖೇದಗ 
ಳನ್ನು ್ರಕಿತರು ಜನಕ ಮುನಿಜನ 
ಎ ಚೆನ್ನ ತೆತ್ತರು ದೆಷ್ಟದುಃಖಕೆ ಹೆರುಷಮನರಾಗಿ loll 


ಜನಕ ಹೊಗಳಿದ ರಾಮ ಭರತರ 
ಗುಣವ ಕೊಂಡಾಡಿದರು ಸಭಿಕರು 
ವಿನಯದಲಿ ನಮಿಸುತ್ತ ಹೊಗಳುತ ನಲಿದು ನೋಡುವರು | 
ಅನುಜಗೊಲಿದೀಪರಿಯ ಚಿಂತಿಸಿ 
ಜನಕ ನೇಮದಿ ನಡೆವ ರಾಮನ 
ಘನತರದ ಮಾರ್ಗವನು ಮೆಚ್ಚೆ ದರೆ ಲ್ಲರೊಮ್ಮನ oll 
ಅತ್ರಿ ಮುನಿ ಕರೆಯುತ್ತ ಭರತನ 
ಚಿತ್ರ ಕೂಟದ ತಪ್ಪ ಲಲಿಹ ಪ 
ವಿತ್ರ ಕೊಳದಲಿ ತಂದೆ ತೀರ್ಥವನಿಡಲು ಫಯ | 
ಚ ಹರುಷದಿ ಸರುವಜನವೆರ ಸ್ತ 
ಸುತ್ತೆ ನಡೆದನು ಸಕಲ ತೀರ್ಥವ 


ಪತ್ರಿಮುನಿ ಮಡುವಿನಲಿ ಹಾಯ್ದಿದನುದಧಿಸರಿಯೆನಿಸಿ ಗಗ 


೩೪೫ 


ಪಳ 


ಶ್ರೀ ತುಲಸೀ ರಾಮಾಯಣ 


ಇದು ಮಹಾದ್ಭುತ ಜಲಧಿ ಪಾವರ 


| ಮಿದರ ಮಹಿಮೆಯನರಿವರಾವರು 


ಬುಧಜನರ ತಪ ಸಿದ್ದಿ ಯೋಗದ ಪ್ರೆ ಪುಣ್ಯನೆಲನೆನಲು. 
ಮುದದಿ ಸುಂದರ ಕಾಸ ರಚಿಸಿದ (ಸ 

ರುದಕ ತುಂಬಲು ಮುಕುತಿ ನಿಲಯದ . 

ಕದವು ತೆರೆದುದು ಮಿಂದವರು ಹೆರಿಸದವ ಸೇರುವರು 


ಭರತ ತೀರ್ಥಾಂಕದಲಿ ಮುಕ್ತಿಯ 
ಕರುಣಿಪುದು ಪಾವನದ ಜಲಮೆಂ 


` ದುರುತರದಿ ಹರಸಿದನು ಮುನಿಸತಿ ಪರಮಹರುಷದಲಿ | 


ಒರೆದು ಪುಣ್ಯಸ್ಥ ಳದ ಚರಿತೆಯ 
ಗಿರಿಯೆ ಮಹಿಮಾದರ್ಶನವ ವನ 
ಚರರ ಪ್ರಣ್ಯೋದಯವನಭಿವರ್ಣಿಸಿದನತ್ರಿ ಮುನಿ 


ಒರೆಯುತೊಬ್ಬ 'ನಿಗೊಬ್ಬ ಕಮಲಾ 
ಕರದ ಮಹಿಮಾ ಸತಿಯ 
ನ si ಜನ ರಾಮಸನ್ನಿ ಧಿಗೆ | 
ಒರೆದನಾ ತೀರ್ಥ ಪ್ರ'ಭಾವವ 
ಹರಿಗೆ ಪದುಳದಿ Be ಪುಣ್ಯೂ 


| ತೃರುಷನತ್ರೀಮುನಿಷನಾನಂದಾಂತರಂಗದಲಿ 


ಹೇಳುತಲಿ ಧರ್ನೇತಿಹಾಸ ko; 
ಥಾಳಿ ರಾತ್ರಿ ಯ ನೂಕಿದರು ಮುನಿ 
ಪಾಳಿ - ಸುಖದಿಂಜೆದ್ದು ರವಿಯುದಿಸೆ | 
ಪಾಲೆಸುತ ಜಪ ನಿತ್ಯ ವಿಧಿಗಳ 
ಹೇಳು ತಾಣತಿ ಭರತ ಶತ್ರುಹೆ 
ರೋಲಗಿಸಿ ಗುರು ರಾಮನತ್ರೀ ಮುನಿಯ ನಮಿಸಿದರು 


Holl 


1೫1) - 


lal} 


lal 


ಅ ಯೋಧ್ಯಾ ಕಾಂಡ 


ಸ್ಕಿ 


ಹೊರಟು ಕಾಲ್ಲ್ದಡಿಗೆಯಲಿ ವನಮಂ 
ಚರಿಸಿ ಸಲ್ಮುಳ್ಳುಗಳ ಗಣಿಸದೆ 
ಹೆರಿ ನಡೆದ ನೆಲಮೆಂದು ಬಣ್ಣಿಸಿ ಗಿರಿಗುಹೆಯ ನೋಡಿ | 
ಧರಣಿ ಮೃದುಮಯ ಮಾಗಲತ್ತಲು 
ಸರಿದೆ ಮಾರುತ ಮಂದಗಮನದಿ | 
'ಹರಿಯೆ ಭಕುತರಿಗೆತ್ತಣದು ಭೂತಗಳ ಬಾಧೆ les! 


ಜೆಲ್ಲಿ ಪೊಗಳ ಸುರರು ಹೆರಿನಡೆ 
ದಲ್ಲಿ ನೆಳಲನು ನೀಡಿ ಹಸಿದರಿ 
ಗಲ್ಲಿ ಫಲಮೂಲಾದಿ ತೋರುತ ರಾಮಗಿರಿಯಲ್ಲಿ | 
ಎಲ್ಲರನು ಮೃದು ಭೂಮಿ ನಡೆಸ : 
ಲ್ವಲ್ಲಿ ವಿಹಗ ಸುವಾಣಿಯಿಂ ಪಾ 


ಡಲ್ವೈ ರಘುಪತಿ ಸೇವೆಯೆಂದುಲಿಯುತ್ತೆ ಸುಖಿಸಿದರು le | 


. ಚಿತ್ರಕೊಟವ ತಿರುಗಿ ಪರಮ ವಿ 
ಚಿತ್ರ ಜ.3 ಗಹ್ಟ ರಗಳ ಪ 
ವಿತ್ರ ತಾಣವ ತೋರ ಭರತಗೆ-ಸಕಲ ಚರಿತೆಗಳ | 
ಅತ್ರಿ ವೊರೆವನು ಹಿಂದೆ ತಪದಲಿ 
ಚಿತ್ರ ಶುದ್ದಿ ಯ ಪೊಂದಿ ದೇವರ 
ಚಿತ್ತ ವೊಲಿಸಿದ ಹೆಲವು ಮುನಿಗಳ ಕತೆಗಳೆಲ್ಲರಿಗೆ [colt 


ಮಿಂದು ಕೆಲವೆಡೆ ನಮಿಸಿ ಕೆಲವೆಡೆ ' 
ನಿಂದು ಕೆಲವೆಡೆ ಕುಳಿತು ಕೆಲವೆಡೆ 
ಸುಂದರೋದ್ಯಾನಗಳ ನೋಡುವ ಶತ್ರುಹಂ ವೆರಸಿ 1 
.ತಂದೆಯಡಿಗಳ ನೆನೆದು ಶೀಘ್ರದಿ 
ಬಂದು ರಘುವರನಂಥ್ರಿಗೆರಣದ 
ನಂದು ಬಳಲುತ ದಿನಸಪನಿಳಿದನು ಪಶ್ಚಿಮಾಂಯುಧಿಗೆ [lanl 


೩೪೭ 


ತಿಳಲ 


'` ಶ್ರೀತುಲಸೀ ರಾಮಾಯಣ 


ಮರುದಿವಸ ಹರಿಪದನ ಸೇರುತ 
ಕರವ ಜೋಡಿಸುತೆನ್ನ ಕಾರಣ 


ಹರಿಯೆ ಫಿನಗೀ ಸರಮ ದಾರುಣ ಡುಃಖಮೊದಗಿದೆ: ದ | 


ಮರಳಿ ಪುರವರಕ್ಕದಿ ತವಪದ 
ಸರಸಿರುಹಗಳ ಸೇವೆಯೆಸಗುವೆ 
ಹರಸಿ ಕರುಣದಿ ಕಳುಹಬೇಕೆಂಡೆರಗಿದನು ಪದೆಕೆ 


ಅವಧಿ ಮುಗಿಯಲು ಪ ಜಟ್‌ 
ವವಧ ಪುರದಲಿ ನಮಗೆ, ಕಾಣದೆ . 


j ಸವೆವೆನಗ್ನಿ ಯೊಳೆನ್ಹ ನಾಹುತಿಯಿತ್ತು ಮರುದಿವಸ | 


ಅವಧಿ ಕಳಿವೆನು ಜೀವನಿಡಿವೆನು 
ದಿವ್ಯ ನಾಮಸ್ಮರಣೆಯಿಂ ಶ್ರೀ | 
ಧವನೆ ಮ್ಲೆಡೋರೆನಗೆ ಕರುಣದಿ ಕ್‌ 


೧೧ 


ಪ 
ಪ್ರ ಕಾಲದಲಿ 


ಪುರಜನರು ಪರಿಜನರು ಪ್ರಜೆಗಳು 
ಸರಸ ವಿಮಲ ಸ್ನೇಹ ದೊಲುಮೆಯೊ 
ಳೆರಗಿ ಸೆರೆಯಾಗಿಹರು ನಿನ್ನಯ್‌ ಭಕ್ತಿಭಾವದಲಿ | 
ಅರರೆ ಕಣ್ಮರೆಯಾಗಿ ಬದುಕಿರ 
ಲರಿವರೇ ಹೆರಿ ನಿನ್ನನುಳಿಯೆವು ; 
ಪರಮಪದವನು ತೆಣಕೆಯ ಬಲ್ಲೆವೆ ದೇವ ಕೇಳೆಂದ 


ದೇವ ನೀ ಸರ್ವಜ್ಞ, ನಿನ್ನಯ 
ಸೇವಕರ ರುಚಿ ಲಾಲಸೆಗಳಂ 
ಭಾವಿಸುವೆ ಸಲ್ಲಿಸುವೆ ನೀನವುಗಳನು ನಲಿದೊಲಿದು | 
ನೀವು ದೀನಾನಾಥ ಬಾಂಧನ 
ರಾವು ದೀನರು ಎಮಗೆ ಗತಿಮತಿ 
ನೀವು ನಂಬಿಜೆನಿನ್ನು ನಿಮ್ಮಡಿಯೆಂದೆನಾ ಭರತ 


asi" 


1೧೩! 


1೧೪ 


೧೫ 


ಅಯೋಧ್ಯಾ ಕಾಂಹ 


ಮರುಗಲೇತಕೆ ಜನಕ ಭೂಪತಿ 
ಗುರುವಸಿಷ್ಕರ ಪದೆನ ನಂಬಲು 
೫1 ಜದ ಪೊರೆಯುವರವರು ನಡೆಸುತಲಿ | 
ಭರತ ನಿನ್ನೀ ವ್ಯಥೆಯ ಬಿಡು ನಡೆ 
ಬಚನ ದಶರಥ ೫. ತೆರದಲಿ 
ತಿರೆಯನಾಳೆಂಜೊರೆದೆ ರಘುಪತಿ ಮುಗುಳುವಗೆಗಳಲ್ಲಿ ಗ! 


ನಮಗೆ ಗುರುಪಿತೃ ಮಾತ್ಸ ವಚನಾ 
ಗಮವು ಪಾಲಿಸೆ ಪತಿತನಾಗನು 
ಸಮನಿಪುದು ಘನಪುಣ್ಯ ಪಾವನಮೆನಿಪುದೀ ಬಾಳು | 
ವಿಮಲಮತಿ ಹದಿನಾಲ್ಕು ವತ್ಸರ 
ನಮಗೆ ಸುವ್ರತ ಸಮಯ ಲೋಕವ - 
ಮಮತೆಯಿಂ ರಕ್ಷಿಪುದು ತೆರಳೆಂದೊರೆದ ರಘುರಾಮ 1೧೭॥ 


ತಿಳಿಯುತೀ ಮರ್ಮೇಗಳ ಹೈದೆಯದೆ 
ಕಳವಳವ ತೊಡೆಯೇಳು ಪುರವರ 
ಹೊಲಿದು ಸಾರೈ ತರಳ ನಡೆನಡೆ ಧರಣಿಪತಿಯಾಗು | 
ಛಲವನೊರೆಸುತ ಮರಳಯೋಧ್ಯಾ 
ಹೊಳಲ ಶೀಘ ದಿ ಕಾಲ ನಡೆಯಃ:ವು | 
ದೊಲಿದು ನಿನಗಿನ್ನೇಳು ಸಂದೆಗಬೇಡ ಹೋಗೆಂದ 1೧೮1 


ಹಿರಿಯನಾಣತಿ ಕೇಳಿ 'ಮರೆತನು 
ಭರತ ತನುವಂ ಸಚಿವ ಪರಿಜನ - 
ವರರು ಪರವಶರಾಗಿ ಹರಿಯೇ ತಮಗೆ ಗತಿಯೆಂದು | 
ಶರಿರ ಪುಳಕಿತರಾಗೆ ರಾಘವ 
ಕರುಣದಲಿ ಪಾದುಕೆಯನಿತ್ತನು 
ಭರತ-ಹೆಸ್ಮದಿ. ಹಲವು ಪರಿಯಲಿ ಧರ್ಮಪೊರೆಯುತಲಿ lol 


ತರ್ಲಿ 


೩೫೦ 


ತಿ ಫಾ ರಾಮಾಯಣಂ 


dS "ನೀಡೆ ಫಿ 


ಸರುವ ಭಕ್ತರು ಜೀವಕಾಯುವ 


ಪರಮ ಮಾರ್‌ ಹಾವುಗೆಯ ನೋಡಿ | 
ಭರತರಾಯ ಸ್ಥೆ ್ಲೀಹೆರತ್ಸವ 
ಪೊರೆವ ಸುಪುಟಮಾಯ್ಡ್ಯ ರಾಮೆಂ 


ಬೆರಡು ಲಿಪಿಗಳು ಮೋಕ್ಷ ಸಾಧಕಮೆಂದು ಚ್‌ 1೨೦1 


ಹಾ 


ಎರಡು ಬಾಗಿಲು ಕುಲಕೆ ಮತ್ತಿವು . 
ಎರಡು ಕರಗಳು ಕುಶಲ ಕರ್ಮೀಗೆ 
ಎರಡು ಕಣ್ಗಳು ಧರ್ಮಸೇವಾನಿರತನಿಗೆ ಜಗದಿ | 
ಹರುಷಮಾದುದು ಪಾದುಕಾಶ್ರಯ 


ದೊರೆಯೆ ಭರತನು ರಾಮ ಸೀತೆಯ 


ಚರಣ"ತಲದಲ್ಲಿರುವೆನೆಂದೇ ಭಾವಿಸಿದ ಮನದಿ oll 


ಮುಂದಯೋಧ್ಯಾ ನಗರಿಗೈದಲು 
ತಂದೆಯಡಿಗಳಿಗೆರಗಿ ಕಂಬನಿ 
ದಂದು ನಿಂದಿರರಮರಪತಿ ಮಾಯೆಯೆನು ಬೀಸಿದರು | 
ಅಂದಿನಾ ಸಮಯದಲಿ ಭಕ್ಕರು 
ದಂದುಗದೊಳಸುದೊರೆಯುತಿರ್ದರು 
ಬಂಧನವ ಬಿಡಿಸಿದನು ಬೆಮೆಗೊಳಿಸುತ್ತ ದೇವೇಂದ್ರ 1೨೨॥ 


ಪಯಣಕನುವಾಗಲೈ ರಾಮನ 
ನಯೆನಕಮೆಲಗಳಿಂದ ಧಾರಾ : 
ಮಯದಿ ಸುರಿದುದುವಾರಿ ಭಕ್ಕರ ಮನದ ಸೂರೆಯಲಿ | 
ಸುಯಿದು ಜನಪ ವಸಿಷ್ಠಗೆರಗುತ , ..- 
ನಯದೊಳನುಜನ ತಿಳುಹಿ ಕಳುಹೆಲು 
ಭಯವ ನೀಗಿದುದಾಗ ಬರ್ದಿಲನಿಕರ ಮನದಿಂದ Hoall 


ಆಯೆ ಧಾ ಕಾಂಡ 


ಬಂಡು ಕೈಕೆಯ ಚರಣಕಮಲವ 
ವಂದಿಸಿದ ರಘುರಾಮ ಭಕ್ತಿಯೊ 
ಅಂದು ತೊಡೆದನು ಮನದೆ ಶಂಕೆಯನೆಲ್ಲವೊರೆಸುತ್ತ | 
ಅಂದಣವನೇರಿಸಿದ ಮಾತೆಯ | 
ಸಂದರುಶನದಿ ಹೆರುಸಗೊಳ್ಳುತ 
ಲಿಂದುಮುಖಯಂ ಕೋಸಲಕೆ ಬೀಳ್ಕೊಟ್ಟ ಪದುಳದಲಿ ೨೪ 


` ಹಲವು ಪರಿಯಿಂ ವಿರಹ ಬಾಧೆಯ 
ನಿಲಿಸಿ ಸರ್ವರ ಪಯಣನಾಡಿಸಿ 
ಕಳುಹಿ" ಬಂದನು ಪರ್ಣಶಾಲೆಗೆ ರಾಮಚಂದ್ರಮನು | 
ಎಳೆದು ಪದಗಳ ರಾಮಜಪದಲಿ 
ಕಳೆದ ಜೀವದ ದೇಹದೊಲು ಗತಿ 
ಗಳನು ಕಾಣದೆ ಹೋಗುತಿರ್ದರು ರಥದ ಚಕ್ರದೊಲು 1೨೫! 


ಗಿರಿಯ ಸಚರಾಚರವು ರಾಮನ 
ಕರುಣ ಸವಿಯನ್ನರಿತು ಕಂಬನಿ ' | 
ಸರಿಯ ಸುರಿದುವು ತಮ್ಮೊಳರಿಯುತ ಭರತನಾಮಹಿಮೆ | 
ಸುರಿದು ಹೊಮಳೆ ಹೊಗಳಿ ಸುರಪಡೆ 
ನೆರೆದು ತಂತಮ ಕಷ್ಟವೊರೆದೊಡೆ 
ಹೆರಿಯು ಸಂತವಿಸುತಲಿ ಸರ್ವರಿಗಭಯ ತಾನಿತ್ತ 1೨೬! 


ಬಂದು ಗುಹನಾಲಯಕೆ ದುಃಖದೊ 
ಇರಿದು ಬೀಳ್ಳೊಂಡವನ- -ಜನಕನ 
ವಂದಿಸುತೆ ಕಳುಹಿಸಲು ಮಿಧಿಲಾಪುರವ ಸೇರಿದನು | 
ಹಿಂದಿನಾ ವೆ ಸ್ಸ ಭವವ ನೆನೆಯುತ 
ಬಂದ ಜಿ: ಬಗೆದು ಭರತನು 
ಬಂಧು ಜನವೆರಸುತ್ತ ಬಂದನಯೋಧ್ಯಪುಕವರಕೆ 1೨೭! 


೩೫೧ 


ಎ೫೨ 


ಇ 
ಶ್ರೀ ತುಲಸೀ ರಾಮಾಯಣ 


ರಾಮದರ್ಶನ ಲಾಭಕೋಸುಗ 
ರಾಮಜಪ ತಪ ನಿಯಮ ಸುವ್ರತ 
ಧಾಮರಾದರು ಕಾಮ ಜೊೋಗಾದಿಗಳ ತೊರೆಯುತಲಿ | 
ಆ" ಮಹಾ ಹೆದಿನಾಲ್ಪು ವರ್ಷಗ 
ಳೋ ಮಹಾ ಕಂಟಕವೊ ಪೇಳಿನು 
ತಾ ಮಹಾಜನ ಕಾಯುತಿರ್ದರು ತೀರಲವಧಿಯನು [sek 


ಜನಸನೆನಿಸ ಸಲ್ಪೊಲ್ಲ ಭರತನು 


` ಜನಪದವು ರಾಮಂಗೆ ಮಿನಾಸಲು 


ಜನರ ರಕ್ಷಣೆ ತನಗೆ ರಾಮಾಜ್ಞೆ ಯಲಿ ಲಭಿಸಿಹುದು | 


- ಅನುಜ ಶತ್ರುಫ್ನೆನಿಗೆ ಕೊಟ್ಟಿ ನು 


ಜನನಿಯರ ರಕ್ಷಣೆಯ ಭರತನು 
ಜನಪ ಧರ್ಮಗಳರಿದು ನಿರ್ವಹಿಸಿದನು ರಾಜ್ಯವನು ls ll 


ಕರೆಸಿ ವಿಪ್ರಾ ಳಿಯನು ಪದಗಳಿ 
ಗೆರಗಿ ನಿಮ್ಮಾಜ್ಞೆಯಲಿ ಪಾಲಿಸೆ 
ಧರೆಯನೆನ್ನುತ ಪರಿಜನರ -ಪುರಜನರ ಪ್ರಜೆಗಳನು | 
ಕರೆಸಿ ಹಿತದಿಂ ನೆಲಸಿ ಪುರದಲಿ 
ಮರುಗದಿರಿ ಶೀವೆಂದು ಕಳುಹುತ 
ಸರಿದ ಗುರು ಸನ್ನಿಧಿಗೆ ಶತ್ರುಹೆ ಸಹಿತ ವಹಿಲದಲಿ.. 1೩೦॥ 


ತಂದೆ ನೀನಾಣತಿಯನಿತ್ತೊ ಡೆ 
ಮುಂದೆ ಸುವ್ರತ ನೇಮದಿಂದಲಿ 
ಮುಂದಿನವಧಿಯ ಕಳೆವೆ ರಘುವರ ಪುರಕೆ ಬಹತನಕ | 
ಕಂದ ನಿನ್ನಾ ಚರಣೆ ಸಕಲ ನ 


| ಸುಂಧರೆಯ ನಿಜನೀತಿ ಹೃದಯದಿ 


ಬಂದ ಧರ್ಮವ ಮಾಡು" ನೀನೆಂಜೊರೆದನಾ ಮುನಿಷ ೩೧ 


ಅಯೋಧ್ಯಾ ಕಾ೦ಡ ೩ಿ೫ತ್ಲಿ 


ಆ ವಸಿಷ್ಕನನ: ಜ್ಞ ಯಲಿ ಭೂ 

. ದೇವರನು ಜೋತಿಷರು ಮಂತ್ರಿ ಜ 

ನಾವಳಿಯ ಬರಮಾಡಿ ಶುಭದಿನ ಶುಭಮುಹೊರ್ತದಲಿ | 

ದೇವ ರಘುಪತಿ ಪಾದುಕೆಯ ಭ 

ಕ್ರಾವಳಿಯ ಸಮ್ಮುಖದಿ ಭರತನು ಹ ಶಿ 
ವಾವನದ ಸಿಂಹಾಸನಮೊಳಿರಿಸಿದನು ಮುದದಿಂದೆ Hall 


- ಎರಗುತಲಿ ಳೌಸಲ್ಯೆ ಚರಣಕೆ 
ಗುರುವಸಿಷ್ಠಂಗೆರಗಿ ರಾಮನ 
ಚರಣ ನೀಠಗಳಾಜ್ಞೆಯಂ ಪಡೆಯುತ್ತ ಭಕ್ತಿಯೊಳು | 
ಸರಿದು ನಂದೀಗ್ರಾ ಮದೊಳು ತಾ 
ವಿರಚಿಸಿದನೆರೆವಸೆಯ ರಾಜ್ಯೆ 
ಶ್ಚ ರಿಯ ತೊರೆಯುತ ಮುನಿಯ ಪರಿಜಿಂ ನಿಂದ ಚಹ laa Il 


| ವರಜಟಾಜೂಟಿಶಿರ ಮುನಿಸಟ 

ಧರಿಸಿ ದರ್ಭಾಸನದಿ ಮಂಡಿಸಿ | 
ತೊರೆದು ಭೋಜನ ವಸನ ಫಲಮೂಲಾದಿಗಳೆ ಸವಿಯುತಲಿ | 
ಧರೆಯ ರಾಜ್ಯದ ಸಿರಿಗೆ ಸೋಲದೆ 

ಹೆರಿಯ ಪದಮೂಲದಲಿ ಮನಮ 

ನ್ಲಿರಿಸಿ ಸುರಪ ಕುಬೇರರಂ ನಾಚಿಸಿದ ವಿರತಿಯೆಲಿ la. Il 


ಮಧುವಿನಾಸೆಯ ತೊರೆಯುತಳಿಕುಲ 
ಪದೆದು ಚಂಪಕ ಬನದೊಳಿ ಹವೊಲು , 
ಬುಧರು ರಾಮ ಪದಾಬ್ದದರ್ಶನ ಬಯಸಿ ತಸವೆರಸಿ | 
ಚದುರ ರಾಮ ಪ್ರೇಮ ಪಾತ್ರಂ 
ಗೊದೆವಿದತಿಶಯ ನೇಮ ಕಷ್ಟವೆ | 
ಹೈದಯ ಶುದ್ಧಿಯೆ ನಿತ್ಯ ನಿರ್ಮಲ ನೀತಿ ಮತಿಯುತಗೆ 11೩೫1 
23 


೩೫೪ 


ಶ್ರೀ ತುಲಸೀ ರಾಮಾಯಣ 


ಕಂದಿದನು ಕೃಶಮಾಗಿ ಭರತನು 
ಕುಂದುವುದೆ ನಿಜಶಕ್ತಿ ತೇಜವ . 
ಪೊಂದಿ ಕಳೆಗೂಡಿದುದು ಮುಖದಲಿ ಕಾಂತಿಯುಕ್ಕಿದುದು | 


' ಬೆಂದು ದುಃಖವು ನವನವೀನದ 


ಸಂದ ಭಕ್ತಿಯು ಪೆರ್ಚಿ ತಾ ಮನ 
ದಂದೆ ಶನಥವು ಶಕ್ತಿವಡೆದುದು ನಿರ್ಮಲತೆಯಿಂದ lal . 


ಏ ಸರುವ ಪ್ರಜೆಗಳೆ ರಾಮರೂಪರು 

ಸರುವ ಜೀವರ ಸೇವೆ ಹೆರಿಕೃಷೆ 

ಪರಮ ಪಾವನ ಪಾದುಕಾ ದರ್ಶನನೆ ಹೆರಿಯೊಲವು | 
ಪುರವನಾಶ್ರಮ ಮಾಡಿ ರಾಮಂ 

ಗಿರದ ಕಷ್ಟವ ಕಂಡು ಮೈ ಮರೆ | 

ತಿರುವ ರಾಮಧ್ಯಾನ ತತ್ಸರನಾಗಿ ಕಡುತವಸಿ la all 


ನಿತ್ಯ ಪಾದುಕೆಯಾಜ್ಞೆ ಪಡೆಯುತ 
ಮತ್ತೆ ಮಾಡುವ ರಾಜಕಾರ್ಯವ 
ನುತ್ತಮನು ರಾಮಾಜ್ಞೆ ಯೆಂದೇ ಬಗೆದು ನಿರ್ವಹಿಸಿ | 
ಎತ್ತ ಬಲ್ಲರು ಧರೆಯ ಮಾನವ 
ರೆತ್ತಲರಿವರು ಸುರರು ಭರತನ 


ಸತ್ಯ ಸನ್ಮಾರ್ಗಗಳ ಗೂಢವ ರಾಮನಲ್ಲದಲೆ 1೩೮ 


ಮೂವರ ಧ್ಯಾನದಲಿ ತನ್ಮಯ 
ನಾ ವಿರಾಗಿಯು ಜಗದಿ ರಾಘವ 
ದೇವನಲ್ಲದೆ ಕಾಣನಿತರವ ನೋಡಿದೆಡೆಗಳಲಿ | 
ದೇವಮಯವಿತಾ ಲೋಕಮದೆರಿಂ 
ದಾವ ಸೇವಾಕಾರ್ಯವೆಸಗಲು 
ದೇವ ತಾನಾಗುವನು ದೇವತ್ವ ನನು ನೋಡುತಲಿ lal 


ಅಯೋಧ್ಯಾ ಕಾಂಡ 


ಅವರು ಹೆಳುವದಲಿರಲು- ಪುರದಲಿ 
ಸವೆವ ದೇಹವ ಟೆಲದಿ ವಿರತಿಯ 
ತವಸಿಯಾದನು ಲಕ್ಷ್ಮಣಾಗ್ರಜ ರಾಮನಂ ನೆನೆದು | 
ಅವನ ಚರಿತೆಗಳರಿವನಾವನು 
ಭುವನವನು ತೃಣವಾಗಿ ಕಾಣುತೆ 
ಸವಿದ ವೈರಾಗ್ಯವನು ರಾಮಪದಾಬ್ಜ ಸ್ಮರಣೆಯಲಿ ೪೦% 


ದುರಿತ ಕುಂಜರ ಸಿಂಹೆ ಜನಿಸದೆ 
ಧರೆಗೆ ಗತಿಮತಿಯಿಲ್ಲ ಮುನಿಜನ 
ರಿರುವಿಕೆಗೆ ನೆಲೆಯಿಲ್ಲ ಶಿಷ್ಟರ ಭರಣಮುನ್ಲಿಲ್ಲ | 
ಭರತ ಚರಿತೆಗಳೊಲಿದು ಕೇಳ್ವರ 
ದುರಿತನಾಶವು ರಾಮನೊಲಿವನು 
ಭರತನೊಲು ಹೆರಿಭಕ್ಕರುಂಟೇ ಹಿಂದು ಮುಂದಿನ್ನು val 


ಸುಲಭನೊಲಿವನು ಕರೆಯಲವನೊಲು 
'ಇಳೆಯೊಳೊಲಿವನರಾರು ಭರತನ 

ನೊಲಿಸದಿರ್ದೊಡೆ ಪಾಪಿಯಲ್ಲವೆ “ಮಾನವನು ಮತ್ತೆ | 
ಕಲಿ.ಸಮಯದಲಿ ವಿಬುಧ ಸತ್ಸಜೆ 

ಯೊಳಗೆ ರಾಮಾಯಣನರನೊರೆಯಲು 

ಶಿಳಿವುದೇ ಕವಿಗಳಿಗೆ ಭರತನ ಕರುಣೆವೂದಗದಿರೆ loll 


ಇದು ರಘೊತ್ತನು ಭರತಜೀವನ , 
ಮಿದನು ಮೆಚ್ಚಿದೆ ರಾಮ ಲೋಕದೊ 
ಳಿದನು ಕೇಳಿದ ನರರು ರಾಮಂಗೊಫ್ಪಿದರು ಮತ್ತೆ | 
ಇದುವೆ ಸತ್ಯದ ತವರು ಭಕ್ತರ 
ವಿಧಿಯ ಧರ್ಮದ ನೆಲೆಯು ಮುಕ್ತಿಯ 
ವಿಧಿಯು ಲೋಕವ ಸಕಲ ದರ್ಶನ ವಿರತಿ ಸೋಪಾನ 1೪೩! 


೩೫೩೫ 


೩೫೬ 


ಶ್ರೀ ತುಲಸೀ ರಾಮಾಯಣ 


ಸಕಲ ಕಲಿಮಲಹಾರಿ ಭಕುತಿಯ 
ಶಕುತಿ ಸುಖಗಳೆ ತವರು ಮುಕುತಿಯ 
ಮುಕುರ ದುರಿತೌಷಧವು ರಘುವರ ಚರಿತಮಾನಸವು | 
ಯುಕುತಿ ಸಂತರಿಗಿದುವು ಲೋಕದ 
ನಿಖಿಳೆ ನಿಜಗಳ ತೋರಿ ಮಾನವ 
ನಿಕರಕೀವುದು ಸುಖದ ಸೂರಿಯ ರಾಮನಂಘಿ ಯಲಿ ॥ ೪೪! 


| ಮಂಗಳಂ | . 


——್ಲ ಸಂರ ಪಾರಿ ಡಾ ಟಬ), ಹಮಿಗಿದಾಹಾರಾಲಾಹ 


ಅರಣ್ಯಕಾಂಡ 
ವಿಶ್ರಾಮ ೧ 


ಸೂ ಚಿತ್ರ ಕೂಟವನುಳಿದು ವನದ ವಿ 
ಚಿತ್ರ ಗತಿಯೆಂ ನೋಡುತತ್ರಿ ಪ 
ವಿತ್ರ ದರ್ಶನವಡೆದು ನಡೆದರು ಮೂವರುಂ ಹ Hl 


ಶ್ರೀವರನ ಸೀತಾಧವನ ನಾ 
ಮಾವಳಿಯ ನೆನೆವುತಲಿ ಸಂತತ 
ದೇವದೇವೋತ್ತಮನ ಮನದೆಂದವನ ಮುತ: | 
ಕಾವಕರುಣಾಮೂರ್ತಿ ಭೆಜಕರ 
ಭಾವನೆಯ ಕೈಗೂಡಿಸುವ ವಿಭು 
ವೀವ ಸಂಪದ ಸೌಖ್ಯ ಪುರುಷಾರ್ಥಗಳನೊಲವಿಂದ all 


ಮೂಲಧರ್ಮದ್ರುಮ ವಿವೇಕ ವಿ 
ಶಾಲ ಜಲನಿಧಿ ಪೂರ್ಣಚಂದ್ರ ಸು 
ಶೀಲ ವರವೈರಾಗ್ಯ ಸರಸಿಜಭಾನು ರಘುಸೂನು 
ಕಾಳ ಪಾಪದವಾಗ್ನಿ ಮುಕುತಿ ಸು 
ಖಾಲಯಂ ಶಿವರಾಮರಂಫಿ ವಿ 
ಶಾಲ.ಸರಸಿಜಕೆರಗಿ ರಾಘವ ಚರಿತೆಗಳಮೊರೆವೆ loll 


ಗಿರಿಜೆ ನಿನಗಾಮೊರೆದೆ ಭರತನ 
ಚರಿತೆ ಮತ್ತಾ ರಾಮ ವಿಪಿನದಿ 
ಚರಿಸಿ ತೋರಿದ ಲೀಲೆಯೆ:ಲ್ಲವ ಕೇಳು ಭಕ್ತಿ ಯಲಿ | 
ತಿರಿದು ಹೊಗಳ ತಂದು ಮುಡಿಸುವ 
ಧರಣಿಜೆಗೆ ಹೂಜಾಲ ತರುಲತೆ 
ಯಿರವ ವಿವರಿಸಿ ಹೆರುಷಗೊಳಿಸುವ ಮರೆಸಿ ದುಃಖಗಳ ॥೩॥ 


ಪ್ಲಿ೫೮ ಶ್ರೀ ತುಲಸೀ ರಾಮಾಯಣ 


ಇರಲಿರಲು ಸುರಪತಿಯ ಸುತ ರಘು 
ವರನ ಪರಿಕಿಸೆ ಬಂದ ವಾಯಸ 
ಪರಿಜಿನಿಂ ಮೂಢಾತ್ಮ ಜಲಧಿಯನಿರುವೆಯರಿವಂತೆ |. 
ಧರಣಿಜೆಯ ಚರಣವನು ಕೊಸ ಕೆಂ 
ದಿರಿಯೆ ಶೋಣಿತ' ಧಾರೆಯಿಳಿದುದು 
`` ಹೆರಿಯು ಕಂಡದ ಕೆಂಡವಾದನು ವಾಯಸವ ಕೋಡಿ. ॥೪॥ 


ತೃಣವ ಬಾಣವ ಗೈದು ಮಂತ್ರಿಸಿ 
ಕುಣಿವ ವಾಯಸ ಕೆಸೆಯಲಟ್ಟಿ ತು 
ಅಣಲೊಣಗಿ ಸುರಪಸುತ ನಿದೆ. ಪಿತನೆಡೆಗೆ ಬಂದ | 
ಮಣಿವ ಮಗನಂ ನೋಡಿ ಮರುಗುತ. 
ಮನದಿ ನಿಜವರಿಯುತ್ತ ಕೋಪದಿ 
ಕೊನೆಗೆ ರಘುಪತಿ ವಿಮುಖನಂ ತ್ಯಜಿಸಿದನು ಖತಿಯಿಂದ ಜಗ 


ಮತ್ತೆ ಕಾಕಾಸುರನ ವೇಷದೊ 
ಳತ್ತು ದುಃಖದಿ ದಿಕ್ಚು ಗಾಣದೆ 
ಸುತ್ತಿದನು ದೊರ್ವಾಸ ಚಕ್ರಕೆ ಸಿಲ್ಕಿ ನವೆದಂತೆ | 
ಸತ್ಯಲೋಕದಿ: ನಿಧಿಯ ಬೇಡಿದ 
ಮತ್ತೆ ಕಾಡಿದನೆನ್ನ ಮುರುಶಿದೆ 
ಕಿತ್ತ ಹೋದರು ಸೂಕೆಯ ರಾಮತೃಣಾಸ್ತ್ರ ಪರಿಹರಿಸಿ al 


ಕರೆದು ಕೂರಿಸರಾರು ವಾಯಸ 
ದುರುಳನಂ - ಹರಿವೈರಿಗಾವನು 
ಕರೆಯುತಾಸನವೀವ ಮನ್ನಿಸಿ ಪೋಶಿಸುವನಾರು ? | 
ಹೆರಿ ವಿರೋಧಿಗೆ ತಂಜೆಯೇ ಯಮ 
ಪೊರೆನ ತಾಯಿಯೆ ಮೃ ತ್ಕು ವೆನಿಸಳು 
ಹರಿಯ ನಿಮುಖಗೆ ಸುಧೆಯ ವಿಷವಾಗುವುದು ಲೋಕದಲಿ ॥೬೭॥ 


ಅರಣ್ಯ ಕಾ೦ಡ 


ಪರಮ ದುಃಖದಿ ಶಕ್ರಪುತ್ರನು 
ನೆರೆಯ ಕಾಣದೆ ಬೆನ್ನ ಬಿಡದಿಹ 
ಶರಕೆ ಬೆದರುತಲೋಡುತಿರ್ದನು ಜೀವ 'ಭಯದಿಂದೆ | 
ಸುರಮುನಿಯು ಕಂಡದನು ಸನ್ಮತಿ 
ಯೊರೆದು ರಾಘವನಡಿಗೆ ನಮಿಸುತೆ 
ಕರುಣೆ ಭಿಕ್ಟೆಯ ಬೇಡು ದೀನಾನಾಥ ಬಾಂಧವನ lle ll 


ಎನಲು ಹೆರಿದ್ದೆ ತಂದು ರಾಮೆ 
ಮಣಿದು ರಕ್ಟಿಸುರಕ್ತಿಸ್ಸೆ ತ | 
ಫ್ಲೈಣಿಸಿ ನಾನಪರಾಧಿಯಾದೆನು ಪಾದ ಕಮಲದಲಿ | 
ಎಣಿಸಿದೆನೆ ಮಹಿಮೆಗಳ ನಿನ್ನಯ 
ಗುಣವ ನೆನೆದೆನೆ ಪತಿತಪಾವನ | 
ನೆನುವ ಕೀರ್ತಿಯ ಹಡೆದ ದೇವನೆ ಸಲಹು ಸಲಹೆಂದ ell 


ನಿನ್ನನರಿತವನಲ್ಲ ಗರ್ವದಿ 
ಗನ್ನಗತಕದಿ ಬಂದು ಪೊಂದಿದೆ 
ಬನ್ನಮಂ ಕಾಪಾಡು ಕರುಣಾಮೂರ್ತಿ ಪೊರೆಯೆನಲು |. 
ಕಣ್ಣ ನೊಂದನು ಬಲಿಯನಿಕ್ಕಿ ವ 
ಷಣ್ಣ ವದನನನುಳುಹಿ ಕಳುಹಿದ 
ನಿನ್ನು ದುಷ್ಟ ತಿಯೆಸಗ ಬೇಡೆಂದೊರೆದು ಕರುಣದಲಿ ೧೦! 


ಖಳ ಜಯಂತನು ಮಾಯನವಶದಿಂ 
ದೆಳಸಿ ದೋಷವ ದ್ರೋಹೆಮೆಸಗಲು 
ಹೊಲಲುಚಿತಮಾಗಿರಲು ಕರುಣದೊಳುಳುಹಿದನು ರಾಮ | 
ಬಲದೊಳಿದಿರಾರಿಹರು ರಾಮಂ 
ಗಿಳೆಯೊಳೀಪರಿ ಹಗೆಯ ಮಸೆವರೆ 
ಕಲಕಿ ಹುತ್ತವ ಕೈಯನಿಕ್ಯ್ರುತ ಬದುಕಿ ಬರಬಮಸೆ. 1೧೧1 


೩೫೯ 


ಸಿ೬೦ 


ಸ ಶ್ರೀ ತುಲಸೀ ರಾಮಾಯಣ 


ಶ್ರುತಿ ಸುಧೆಯು ಸಾರುತಿಹ ಚರಿತೆಯ 


ನತಿ PSE 


ಪತಿತ ಪಾವನೆಚಿತ್ರ ಕೂಟಡೊಳಿರುತಮಿನ್ನೆವರ | 

ಅತರರರಿತರು ದೆರುಶನಾತುರ 

ಹಿತರು ಮನಬಂದಾಗ ಬರುವರು 

ಸತತನೆಂದನುಮಾನನೊಕ್ತು ದು ರಾಪುಚಂದ್ರ ಮಗೆ 1೧೨1 


ಸರುವ ಮುನಿಗಳಿಗೆರಗಿ ಮೂವರು 
ಸರಿದರಲ್ಲಿಂದತ್ರಿ ಮುನಿಸದ 
ವರವ ಸೇರುತ ನಮಿಸುತನಸೂಯೆಯನು ನಂದಿಸುತ 
ಬರಸೆಳೆದು ಬಿಗಿಯಪ್ಪು ತಿರ್ವರ 
ಹೆರಸಿ ಸೀತೆಯ ರೋಮಪುಳಕಿತ 
ಶರಿರನಾದತು ಹೆರುಷಜಲದಿಂದವರ ನೆನೆಯಿಸಿದೆ la I 


ಅನುವಿನಿಂ ಖಷಿವರರು ಮೂವರ 
ಮನದಣಿಯ ಕೊಂಡಾಡಿ ಕರೆಕರೆ 
ದನಘರನ್ನಾಶ್ರ ಮಕೆ ಪೂಜಿಸಿ ಮಧುರ ಫಲನಿತ್ತು | 
ವಿನಯದಿಂ ನುಡಿಸುತ್ತ ಕರುಣಾ 
ವನಧಿ ನಮ್ಮಿಸ್ಟ ಗಳನರಿಯುತ 
ವನಕೆ ಬರುತಲಿ ದಿನ್ಯದರ್ಶನವಿಕ್ತೆ ಸತಿಸಹಿತ lawl 


ಕರಮುಗಿಯುತತ್ರಿ ಮುನಿ ರಾವ.ನ 
ಹರಮ ಸುಂದರರೂಪ ಸುಧೆಯಂ | 
ಭರದೊಳೀಂಟುತ ನುಡಿಯು ಬಾರದೆ ಬೆಮರ ಹೆರಿಸುತಲಿ | 
ಕರುಷದಲಿ ಜು ವಾ ಸೀತಾ 
ವರನ ನಗೆಮೊಗ ನೋಡಿ ದಣಿಯೆ 
ಪರಮ ಸುಖದಲಿ ಪುಳಕ ಜಲದಲಿ ನನೆದು ನೋಡುವನು ೧೫! 


: ಅರಣ್ಯ ಕಾಂಡ 


ಬ ತರಪರಾಧಗಳ ಮನ್ನಿಸಿ 
ಭಕುತ ಭೃ ತ್ರ ನೆ ನಡೆದು ಸೇವಕ. 
ನಿಕರಕೀ ರ್ಶನ ನೀಡುವೆ ಕಿಂಕರರ ಮಾಡಿ | 
ಮುಕುತಿ ಕರಗತಮಲ್ಲವೇ ಪ್ರಭು 
ಭಕುತೆ ಜನರಿಗೆ ನಿಲುಕದಾವುದು 
ಯುಕುತಿಯೊಂದೇ ನಿನ್ನಪದ ಸಂಸ ರಣೆ ಲೋಕದಲಿ ail 


ರಾಮ ರವಿಕುಲತಿಲಕ ಶಿವಧನು 
ಭೀಮವನಿಕ್ರಮ ಹರಣ ಕದನೋ 
ದ್ದಾ ಮ ಬಾಚ್‌ ಪರಾಕ್ರ ಮದೆ ಸರಿಯೆ | 
ಸಾ se ವೀ ಭುವನೈಕ ನಾಯಕ 


ವ 
ರಾಮ ವೈಭವವರಿವೆನೇ ರಿಪು 
ಧೂಮ ರಾಕ್ಷಸ ಕಾಲ ಭೈರವ ಶಿಷ್ಟ ಸಂರಕ್ಷ - le ll 


ಮನಸಿಜಾರಿ ವಿಹಾರಿ ವಿಬಸುರ 
ವಿಮತ ಶುದ್ಧ ಸುಬೋಧೆ ಸುಂದರ 
ವಿವಯ ಮೂರುತಿ ದುರಿತದೂಷಣ ಹಾರಿ ದನುಜಾರಿ 
ಅನುಜ ಸತಿಯರ್ವೆರಸಿ ದಶರಥ 
ತನಯ ದರುಶನನಿತ್ತೆ ಭಕ್ತರೊ 
ಳೆನಿತು ಕರುಣಾದೃಷ್ಟಿ ನಿನಗೆಂದತ್ರಿ ಹೊಗಳಿದನು. . cell 


ಇರುವೆ ಹೆರಿ ನೀನೊರ್ವನದ್ಭುತ 
ಹರಮವಿಭು ಪರಮೇಶ್ವರನು ಗುರು 
ವರನೊಡೆಯ ನೀನೊರ್ವ ಶಾಶ್ಚತನತುಲಗುಣಪೂರ್ಣ | 
ಹೆರಿಯೆ ಸತ್ರ ರಜಸ್ತ ಮೋಗುಣ 
ದೆರಕ ನಿನ್ನ © ಜಗವ ಸ 
ಸಮು 


ಸೃಷ್ಟುಸಿ 


ಪ್ರಭುನೀ ಜಾನಕೀ ರಾಮ 1೧೯1 


೩೬೧ 


೩೬೨ 


ಶ್ರೀ ತುಳಸೀ ರಾಮಾಯಣ 


ಎಲ್ಲಿ ನಿನ್ನ ಸ್ಮರಣೆ ಮತ್ತಿ, 
ನೆಲ್ಲಿ ನಿನ್ನಯ: ನೆನವು ಲೋಕದೊ ೪ 


' ಕೆಲ್ಲಿ ರಘುಪತಿ ಪೂಜೆ ಹೆರಿ ನಡೆದಲ್ಲಿ ನುಡಿದಲ್ಲಿ | 


ಬಲ್ಲಿಡನ ಸಿರಿನಾಮ ಭಜನೆಗ 
ಳಲ್ಲಿ ನಡೆಯುವುದಲ್ಲಿ ಮಂಗಳ 
ಚೆಲ್ಲಿ ಮುಕ್ತಿಯು ನಲಿದು ಬರುವಳು ಒಲಿಯುತಪ್ಪುವಳು sol 


ರಾಮನ್ನನುಪಮ ರೂಪ ನಿರ್ಗುಣ 
ಭೂಮಿಜಾಸತಿ ತೋರು ಕೃಪೆಯಂ 
ಕೋಮಲಾಂಗ ಪದಾಬ್ದ ಭಕ್ತಿಯ ನೀಡು ನಮಿಸುವೆನು | 
ರಾಮ ನಾಮಕೆ ನಿಲುಕದಾವುದು 


` ರಾಮನೆಂದರೆ ಮೂಕ ಬಧಿರರು 


ಭೂಮಿಯಲಿ ಕುಣಿ ಕುಣಿದು ಹಾಡುವರೊಲಿದು ಹೆರಿನಿನ್ನ ॥೨೧೫ 


ಚಿಂತಿಸಲಿ ತವ ಚರಣಯುಗಳ ಸಿ 
ರಂತರವು ನಿಜಬುದ್ದಿ ಯೆಡಬಿಡ 
ದಂತೆ ನೆನೆಯಲಿ ನಿನ್ನ ನಾಮವನೆನ್ನ 'ಮಾನಸವು | 
ಸಂತಸದಿ ಪೂಜಿಸಲಿ ರಗಳ 
ನಂತ ರೂಪನೆ ನರ್ತಿಸಲಿ ಪದ 
ಸಂತತವು ತವಪಾದತೀರ್ಥವ ಸನಿಯಲೀ ರಸನೆ ೨.೨! 


ಜನುಮ ಜನುಮದಿ ನಿನ್ನ ದರ್ಶನ 
ವೆನಗೆ ದೊರೆಯಲಿ ಶುದ್ಧ ಚಂದ್ರನ ` 
ನೆನೆದು ಸುಖಿನ ಚಕೋರ ಪಕ್ಷಿಯ ತೆರದೊಳಾಸಿರಲು | 
ಎನಲು ವಿನಯದೊಳೆರಗಿ ರಾಘನ 
ಮುನಿಗೆ ವಿಶ್ರಮಿಸಿದನು ಸೊಗದಿಂ 
ವನದ ನಾನಾ ಸೊಬಗನಭಿವರ್ಣಿಸುತ ನಸುನಗುತ Hall 


ಅರಣ್ಯ ಕಾಂಡ 


ಎರಗುತನಸೂಯೆಯನು ಜಾನಕಿ 
ಹಿರಿಯಮಾನ ಸುಶೀಲ ಘನತೆಯ 
ಭರದಿ ಸೇರ್ದಳು ಮುದದಿ ಮುನಿಸತಿ ಸನಿಹಮಂ ಬಯಸಿ | 
ಸರುವಲೋಕ ಸುಖಪ್ರದಾಮಣಿ 
ಧರಣಿಜಾ ಬ್ರಹ್ಮಾಂಡ ಮಾತೆಯು 
ಸಿರಿಯು ಶಕ್ತಿಯು ತಾನಯೋನಿಜೆ ಮಂಗಳ ಸಪ್ರದಳು  ೨೪॥ 


ಆದಿ ಲಕ್ಷಿ ಒಯನಾದಿ ಪುರುಷನ 
ಬೇದಿಸಿದೆ ವಿಜ್ಞಾ ನಕಾರಿಣಿ 
ಮಾಧವಾ ಶಿವಬ್ರಹ್ಮ ಮೂವರ ನಡೆಸಿ ಭಯಹರಿಸಿ | 
ಈ ಧರೆಯ ಮಾಧುರಿಯ ತೋರಿದ 
ಶ್ರೀಧರಾವಧುಜಾತೆ ಹರುಷದಿ 
ಸಾಧುಸತಿಯನಸೂಯೆ ಬಳಿಯಲಿ ಸುಖವಪೊಂದಿದಳು ॥1೨೫॥ 


ತಂದು ದಿವ್ಯ ಸುವಸ್ತ್ರ ಭೂಷಣ 
ಸುಂದರಾಂಗನ ಸಿಂಗರಿಸಿದಳು 
ಹಕುಂದದೆಂದಿಗು ವಿಮಲ ನೂತನಮಾಗಿ ಹೊಳೆಯುವುವು | 
ಹಿಂದೆ ಸರಿವುತ ದುಃಖ ಸಾರ್ವುದು 
ಹೊಂದದಿವುಗಳು ಭಯದಿ ಗರುಡನ 
ದಂದುಗದೊಳೋಡುತಿಹೆ ಸರ್ಪದ ತೆರದಿ ಹಿಂದಿಕ್ಕಿ 1೨೬. 


ಕೊಟ್ಟು ಚಿತ್ರವಿಚಿತ್ರ ನಿರ್ಮಲ 
ದುಟ್ಟು ಡೆಯ ಜನಕಣೆಗೆ ಪದುಳದೊ 
ಇಷ್ಟ ನುಡಿಯಿಂ ನುಡಿಸಿ ಸನ್ಮಾಫಿಸಿದ ನವಳನ್ನು | 
ಮಟ್ಟುಮಾರಿ ಫ್ರೀತಿಹರಿದುದು 
ತುಪ್ಪಿವೃಷ್ಟಿಯ ಬಲದಿ ಸೀತೆಗೆ 
i ಕೊಟ್ಟು ಬಹುಮಾನಗಳ ಹೆರಸಿದಳಾಗಳನಸೂಯಿ ||.೨೭.! 


ಪಿತ 


ಫಿ೬೪ 


ಶ್ರೀ ತುಲಸೀ ರಾಮಾಯಣ 


ಮುನಿಸತಿಯು ವಧುಧರ್ಮಗಳ 
ಜನಕಜೆಗೆ ಮೃದುವಾಣಿಯಲಿ ಪೇ 
ಳ್ಹನುಜರಗ್ರ ಜ ತಂದೆತಾಯ್ಲಳು ಇಯು 
ಪನಸುಖನ ನೀಡುತಿಹರಾದೊಡೆ 
ಇನಿಯೆನಿಹ ಪರದೈವ ನಾರಿಯ 
ನನವರತ ಸನ್ಮಾರ್ಗದಲಿ ನಡೆಸುವ ಗುರುವು ಭರ್ತಾರ 12೨೮1. 


ಇನಿಯ ವೃದ್ಧನು ರೋಗಿ ಬಧಿರನು 
ಧನನಿಹೀನನು ಜಡನು ಮೂಕನು ೬ 
ಏನಯ ಹೀನನು ಕುರುಡ ದೀನನು ಕೋಪಿಯೆಂದನನ | 
ವನಿತೆಯವಮತಿಗೊಳಿಸಲಾಗದು 
ಇರಿಯನೇ ದೇವತೆಯು ಸತಿಸದ 
ವನಜ ಸೇನೆಯ ಮರೆಯ್ಕೆ ತಸ ನ್ರದು ನರಕ ವಧುಗಳಿಗೆ 1೨೯1॥ 


ಸತಿಗೆ ಹೆದಿಬದೆ ಧರುಮ ಮೂಲವು 
ಸತಿ ಸತೀತ್ವದಿ ಕಷ್ಟ ವಿಲ್ಲದೆ 
ಸತುಕರುಮದಲಿ ಸರಮನ ದೆನನು ಪಡೆದು ಸುಖಿಸುವಳು | 
ಪತಿವಿರೋಧಿನಿಯಾಗಿ ಮುಂದಿನ 
ಗತಿಯ ಮುರಿವಳು ಮರಳಿ ಜನುಮದಿ | 
ಸತಿಯ ತಾರುಣ್ಯದಲಿ ನೀಗುತ ವಿಧವೆಯೆನಿಸುವಳು ' lla. oll 


ಎನಿತು ಪಾಪವ ಮಾಡಲೇನನ 
ಳಿನಿಯ ಸೇವಾಫಲದೊಳುತ್ತವು 
ಳೆನಿಸೆ ಕೊಂಡಾಡುವುದು ವೇದಗಳವಳ ಮಹಿಮೆಗಳ | 
ವನಜಲೋಜಕೆ ಸತಿಪರಾಯಣೆ 
ವಿನುತ ತುಲಸೀದೇನಿಯೊಲು ಘನ 
ವೆನಿಪ ಹರಿಸದೆ ಸೇರ್ದು ಮುಕ್ತಿಯ ಪಡೆದು ಸುಖಿಸುವಳು 1೩೧॥ 


ತೆರಳೆ ನಿನ್ನ ಸ್ಮರಣೆ ಮಾತ್ರದಿ 
ದುರಿತ ರಾಶಿಗಳುರಿದು ಬೀಳ 
ಲ್ಪುರುತರದ ಸುವ್ರತವ ಮಾಡಲು ಥಿನ್ನ ನೆನೆಯುತ್ತ | 
ತರಳೆಯರು ಮನಶುದ್ದಿ ವಡೆವರು 
ಧರಣಿ ಪಾವನವೆನಿಷಳದರಿಂ 
ದೊರೆದ ರಘುಪತಿ ನಿನಗಿದೆಲ್ಲನ ಮುನ್ನ ಮಮತೆಯಲಿ 1೩೨/ 


ಪರಮ ಸುಖದಾಯಕದ ನುಡಿಗಳ 
ಧರಣಿಜೆಯು ಕೇಳುತ್ತ ವಿನಯದೊ 
ಳೆರಗಿ ಮನ್ನಿ ಸುತುಚಿತವಚನದಿ ಬರಲು ಹೆರಿಯೆಡೆಗೆ | 
ತೆರಳುವೆನು ಮುಂದಾನು ಪಯಣದಿ 
ವರಮುನಿಸ ನೀಡಾಣತಿಯ ಬಿ | 
ಟ್ವಕೆನು ಮುನಿಜನನಿಕರಮಾದೊಡೆ ಮತ್ತೆ ಬಹೆನೆಂದ 1೩೩! 


' ನಿನ್ನ ಕೃಪೆಯಿರಲೆಮಗೆ ಲೋಕದೊ 
ಳಿವ್ನಸಾಧ ದ ಕೃತಿಯದಾವುದು 
ನಿನ್ನ ನಾಮಸ್ಮರಣೆಯೆಮಗಿರುವಂತೆ ಕರುಣಿಪುದು | 
ನಿನ್ನ ಸನಕಸ ನಾರದಾದಿಗ ಸ 
ಳಿನ್ನು ವರ ಪರಮಾರ್ಥವಾದಿಗ 
ಳುನ್ನತರು ಬಯೆಸುವರು ಪ್ರಭುಕೃಪೆಯೆಂದನತ್ರಿಮುನಿ 1೩೪1 


ಹೋಗದಿರು ಮನದಿಂದ ಮನದನು 
ರಾಗ ಮುರಿಯದೆ ತಂದೆ ಮುನಿ ನಿ | 
ರ್ಭಾಗಥೇಯನ ನೀನು ಮನ್ನಿಸಿ ಪೊರೆದೆ ಘನತೆಯಲಿ | 
ನೀಗಿದುದು ಮಮಕಾರ ನಿನ್ನ ನಿ 
ಯೋಗ ಸಹಿಸುವೆನೆಂತು ಮೇಣೇಂ 
ರಾಘವನೆ ಭೂಭಾರಯಿಳಿಸಲು ತೆರಳು ಕರುಣದಲಿ 1೩೫! 


ಶ್ಠಿಹಿ೬ 


ಶ್ರೀ ತೆಲಸೀ ರಾಮಾಯಣ 


ಕಲೆತು ಮುನಿನಿಕುರುಂಬ ಮೂವರ 


ಜೆಲುವ ರೂಪವ ನೋಡಿ ನುಡಿಗಳು 


ಸಿಲುಕೆ ಕಂಠದಿ ಮೂಕಮನರಾಗುತ್ತ ನಿಂದಿರಲು | 
ಅಲಘುಮತಿ ವರನಿತ್ತು ಖುಹಿಗಳು 

ಹಲವು ಹರಿಯಲಿ ತುತಿಸಲೆರಗುತ 

ಹಳುವದಲಿ ನಡೆತಂದ ಪಯ.ಣದಿ ರಾಮಚಂದ್ರಮನು 1೩೬! 


ಹರಿಯು ಚರಿಸಾವನದಿ ನದಿನದ 
ಗಿರಗುಹಾಂತರ ಮಾರ್ಗತೋರಲು 
ಸರುವ ಸುಖದಾಯಕವ ಮಾಡುತ ಸ್ಟಾ ಗತಿಸುತಿರಲು 
ನೆರಳ ಮೇಘ ಸಮೂಹೆವೊದಗಿಸ 
ಲುರಿವ ಕರಣದಿ ತಂಪನೀಡುವ 


ತರಣಿ ಮುದದಿಂ ರಾಮಚಂದ್ರನ ನಡೆಸುತಿರುತಿಹನು 1೩೬॥ 


ವಿಶ್ರಾಮ ೨ 


ಸೂ! ಖಳೆ ವಿರಾಧನ ಕೊಂದು ಮುನಿಸಂ ಎ 
ಕುಲತೆ ದರುಶನನಿತ್ತು ಕುಂಭಜ 
ನೊಲವ ಪಡೆಯುತ ಪಂಚನಟಯಲಿ ನಿಂದ ರಘುರಾಮ ॥ 


ನಡೆದು ಪಯಣದಿ ಘೋರ ಕಾನನ 
ಕಡಿಯಿಡುತಲೆಳ್ಳ ರದಿ ಕಾರ್ಮುಕ 
ವಿಡಿದು ವಿಶ್ರಮಿಸುತಲಿ ಕೆಲವೆಡೆ ಮತ್ತೆ ನಡೆಯುತಲಿ | 
ಎಡುವುತಲಿ ತೆಡವುತಲಿ ಜಾನಕಿ 
ಯಡಿಯ ರಕ್ತವು ಸೋರೆ ಗಮನಿಸ 
ದಡವಿ ಹೊಕ್ಕಳು ನಗುತ ರಾಘವಲಕ್ಷ ಒಣರ್ವೆರಸಿ lll 


ಅರಣ್ಯಕಾಂಡ ೬೭ 


ಅಲ್ಲಿ ನಿರ್ಮಾನುಷ ವನಾಂತರ 
ವೆಲ್ತಿ ರಾಕ್ಷಸರಿಲ್ಲಿ ಮೃಗಕುಲ 
ವೆಲ್ಸಿ ವೃಕ ಶಾರ್ದೂಲ ಕೇಸರಿ ಕರಡಿ ಹೆಬ್ಬಾವು | 
ಅಲ್ಲಿ ಗಗನವ ಚುಂಬಿಸುವ ಮರ 
ವಲ್ಲಿ ಕತ್ತಲೆಗವಿದು ಮಾರ್ಗವ 
ಖಳ್ಳಿ ಮುಳ್ಗಳು ತಡೆದು ಭೀಕರ ದೃಶ್ಯತಾಳಿಹುದು |೨|! 


ಹಿರಿದು ಭಯಮಾಯ್ಕ್ತೊಮ್ಮೆ ಬೀಸಿತು 
ಮೊರೆಡು ಭೀಕರ ಗಾಳಿ ಕೇಳ್ದುದು 
ದುರುಳ ಘರ್ಜನೆ ತರುಲತೆಗಳಲ್ಲಾಡೆ ಲಟಕಟಸ | 
ಸರಿದನಸುರ ವಿರಾಧ ಭಯತಮ 
ಗಿರಿಯು ನಡೆತರುನಂತೆ ಹೋಹೋ 
ನರರು ಮಾನವ ಮಾಂಸ ದುತ್ಸ ವವೆಂದು ನುಡಿಯುತ್ತೆ ' fall 


ಬರುವ ಭೀಕರ ರಕ್ಕಸನ ಕೆಂ 
ಷುರತರದ ಬಾಣವನು ಮಂತ್ರಿಸಿ 
ತರಣಿಕುಲ ಸಂಜಾತ FM ಬು: 
ಶೆರವನೆಸೆಯೆ ವಿರಾಧನುರುಳಿದ 
ಹರಿಯ ಸ್ಮರಣೆಯ ಮಾಡಿ ಪಡೆದನು ಕ 
ಪರಮ ಸದವನು, ಮಾಡಿದನು ಸಂಸ್ಥಾರ ರಾಘವನು loll 


ದುರುಳ ರೂಪವ ನೀಗಿ ಸುಂದರ 
ಶರಿರವಡೆಯುತ ಗಗನಮಾರ್ಗದಿ 
ಸೆರಿದೆನಸುರ ವಿರಾಧನಿತ್ನಲು ನಡೆದು ಪಯಣದಲಿ | 
ಹರಿಸಿ ನೋಟವ ನಾಲ್ಕು 1 
ಧರಣಿಜಾತೆಯ ನಡೆಸಿ ಮಧ್ಯ | 
ಖರುತೆ ಕಂಡರು ದಿವ Mrs ಮವ ಮಾರ್ಗದಲಿ |೫| 


ತಿ೬೮ ' 


ಶ್ರೀ ತುಲಸೀ ರಾ ಮಾಯುಣಿ 


ಅಲ್ಲಿ ಮುನಿ ಶರಭಂಗ ರಾಮನ 
ಸಲ್ಲಲಿತ ರೂಪವನೆ ನೆನೆಯುತ 


ಲೆಲ್ಲಿಹನೊ ತಾನೆಂದು ಬರುವನೊ ಬಹನೊ ಬರುತಿಹನೊ 1 


ಇಲ್ಲಿಗೈ ತಹುದಿಲ್ಲವೋ ಮೇ 
ಣೆಲ್ಲಿ ತನ್ನನು ಮರೆದನೋ ಹೊ 
ಡಲ್ಲಿ ಬರುತಿಹೆನೆಂದು ರಾಮನ ಕಂಡೆನಾಯೋಗಿ ' 


 ಅರಸಿಬಂದೆಯ ಬಾ ರಘೊತ್ತಮ 
ಕರೆದುದಿಲ್ಲವೆ ಹಲವು ವರ್ಷಗ | 
ಳುರುತೆಸದಿ ಹೆರಿ ನಡೆದು ಬಂದಿಹೆ ಭಕ್ಕನೆಡೆಗಿಂದು | 


ಚರಣಕೆನಿತಾಂ ನೋವನಿತ್ತೆನು 


ಅರಸಿ ಬಂದಳೆ ತಾಯಿ ಮೈದುನ 
ವೆರಸಿ ರಘುಪತಿ ರಾಮಚಂದ್ರಮನೆಂದು ಮೈಮರೆದ 


ಮುಗಿಸಿ ಲೋಕದ ಧರ್ಮ ವಿಧಿಪುರಿ 
ಹೊಗಲು ನಿಶ್ಚಯಿಸಿರಲು ಹಳುವಕೆ 
ರಘುವರನೆ ವೀ ಬರುವ ಹೆದನರಿತೌನು ವಯು. 
ಮುಗಿದುದಿಂದಿಗೆ ತಪವು ನಿಗಮಕೆ 
ಸಿಗದ ಪಾವನ ಚರಣ ಕಂಡೆನು 
ಹೊಗಳಲೆನ್ನ ಸನ ನಿನ್ನಯ ಮಹಿಮೆಗಳನೆಲ್ಲ 


ಬೇಡುವುದಕೇನಿಲ ನಿನ್ನೊಳು , 
ಬೇಡಿಜೊಡೆ ಕೊಡದವನೆ ಭಕ್ತರ 
ಕೂಡಿ ನಡೆಸುವೆ ನುನವನಪಹರಿಸಿರುವೆ ಸುಲಭದಲಿ | 
ನೋಡು ಕರುಣೆಯೊಳೆನ್ನ ದೇಹವ ` 
ಸೂಡಿ ಯೋಗಾಗ್ಮಿಯಲಿ ದಹಿಸುವೆ 
ಬೇಡ ಸಾಕಿನ್ನೆನಗೆ ಜನ್ಮ ಸವಿಶ್ರನಾಯ್ತೆಂದ 


la lb 


೭. 


1೮18 


1೯॥ 


ಅರಣ್ಯ ಕಾ೦ಡ ಷೀ 


ಇನ್ನು ದೇಹವ ದಹಿಸುತಾತ್ಮನು 
ನಿನ್ನ ಸೇರುವತೆನಕಲೀ ವನ ಗ 
: ವನ್ನು ಬಿಡದಿರು ರಾಮ ಕರುಣಿಸು ನೋಡುತಿರು ನೀನು | 
ಧನ್ಯ ನಾಂ ಸೌಮಿತ್ರಿ 'ಜಾನಕಿ 
ಯನ್ನು ಕಂಡೆನು ಸತ ರಕ್ಷಿಪು 
ದೆನ್ನ ನೆನ್ನು ತ ಯೋಗಬಲದಿಂ ತಡೆದ Gi loll 


ಜನಕಜಾ ಸೌಮಿತ್ರಿ ಸಹಿತಾ 
ವನಜಮುಖ ರಘುರಾಮಚಂದ್ರಮ 
ನಿನಕುಲೋತ್ತಮ ನೀಲಮೇಘಶ್ಯಾಮಪರಿಪೂರ್ಣ | 
ಮನದಿ ನೆಲಸಲಿ ಸಗುಣರೂಪದೊ 
ಳೆನುತ ಯೋಗಾಗ್ತಿಯಲಿ ದಹಿಸಿದ 
ತನುವ ವೈಕುಂಠವನು ಸೇರ್ದನು ರಾಮ ಕೃಪೆಯಿಂದ lanl 


ಅವನ ಗತಿಯನ್ನರಿತು ಸುಖವನು 
ಭವಿಸಿ ಸರ್ವರು ಹೆರುಷವಡೆದರು 
ವಿವಿಧ ಸರಿಯಲಿ ದೀನಪಾಲಕನನ್ನು ಹೊಗಳಿದರು | 
ದಿವಿಜರಾ ರಘುರಾಮ ಸನ್ಮಾ 
ರ್ಗವನು ತಿಳಿಯುತಲನ. ಸರಿಸಿದರು 
ಭುವನಮೋಹೆನ ವ ಸಯಣದಿ ಮುಂದೆ ವಪಿನದಲಿ 1೧೨॥ 


ಬರುತ ನೋಡಿದನಸ್ತಿ ರಾಶಿಯ 
ನರರೆ ಬಿಳಿವೆಟ್ಟ ವಿದೊ ಗಗನ 
ಕೈರಗುತಿದೆ ಬರುಗಿಂಯೆ ಬಂದುದೊ ಕಾಣ್ಟುದಾವುದಿದು 
ಪರುವತಾಕಾರದಲಿ ಮೂಳೆಯ 
ಗಿರಿಯಿದೇನಹೆ ಪೇಳಿರೆಂದನು 
ಕರೆದು ಕಂಬನಿ ರಾಮ ಕರುಣದಿ ಮುನಿಜನವ ನೋಡಿ lla || 
24 


*ಫ್ಲಿ&ಿ೦ 


ಶ್ರೀ ತುಲಸೀ ರಾಮಾಯಣ 


'ಶರಣಪಾಲಕ ನೀನರಿಯೆಯಾ 
ಸರುವರೊಳಗಡಗಿರುವೆ ಮಾಯಾ 
ಹರಣ ಭವಭಯ ನೀಗಿಸುವ ಸದ್ಯೋಗಿ ನಿನಗರಿದೆ | 
ದುರುಳ ರಾಕ್ಷಸ ಬಾಥೆಯಲಿ ಮುನಿ 
ಸುರ ನರೋರಗ ಕೋಟ ಖಗಮೃಗ 
ಗರುಡ ಗಂಧರ್ವಾದಿಗಳಿಗೊದವಿಹುದು, ಬಹುಭೀತಿ : ॥೧೪॥ 


ಇಂದು ಸರಿಯಂತರವು ದುಷ್ಟ 
ಕೊಂದು ತಿಂದುಳಿದಸ್ಸಿ ರಾಶಿಯು. 
ತಂದೆ ನೋಡಿಡೊ ಜೀವ ಹಿಂಸೆಯ ಫಲದ ಚ | 
ಎಂದ ಮಾತಿಗೆ ನೊಂದು ರಕ ಕೃಸ 
ವೃ ೦ದವೆಲ್ಲವ ಕೊಂದು ಸಂತರಿ, 
1% ನಿಷ್ಪಂಟಿವ ಮಾಡುವೆ. ಧರೆಯ. ಕಟ; al 


ಎನುತಲಭಯವನಿತ್ತು ಶಾಘವ 
ಮುನಿಗಳಾಶ್ರಮಗಳನು ಹೊಗುತಲಿ 
ಮಣಿದು, ರಾಕ್ಷಸಪನನ ಸಂಕಲ್ಪ ಲವನು ತಿಳುಹುವನು | 
ಮುನಿ ಸುತೀಕ್ಷ್ಸೇೊೈ್ಮನು ರಾಮ ಬುದಿದ 
ನೆನುತ ರಿರ್ಮಲ- ಕರಣ ನೋಡಿದ. . 


ನದಿ ರಘುಪತಿ ದರ್ಶನಾಶುರದಿಂದ, ಮೈಮರೆದು lca il 


` ಬಂದ ಭಕ್ತರ ಬಂಧು ತಾನಡೆ 
ತಂದ ಸುಮನೋರಥವ ಹಿಡಿದೆ 
ತಂದ ಪಾನಃರ ಜನರಿಗಜ್ಞ ರಿಗೊಲಿದು. ನಡೆತಂದ | 
ಬಂದ ಸೀತಾ ಲಕ್ಷಣರ್ವೆರ 
ಸಿಂದು ಜನ್ಮ ಪನಿತ್ರ ವಾದುದು 


A, 


' ತಂದೆ ಸುತಾ ಬಂದನು ಶಿ, ವರನು ಬಂದ _॥೧೬॥ 


ಆರಣ್ಯ ಕಾಂಡ 


ಎನಗೆ ರಾಮನನೇವೆ ದೊರಿವುದೆ 
ಎನಗೆ ಭಕ್ತಿ ಜ್ಞಾನ ಕರ್ಮಗ 
ಳನುಭವವು ಮೊದಲಿಲ್ಲ ಸಂತರ ಸೇವೆಗಳನರಿಯೆ | 
ಎನಗೆ ಸತ್ಸಹವಾಸವಿಲ್ಲ 
ಎನಗೆ ಜಪಸತಪಯೋಗ ಯಜ್ಞದೊ 
ಳನ.ಭವವು ಮತ್ತಿಲ್ಲ ರಾಮನ ಚರಣ ನೆನವುಳಿದು 11೧೮1 


. ಆರಿಯೆ ದೆಸೆಯುಹದೆಸೆಯ ತಾನಾ 
ರರಿಯನೆಲಿಗೆ ನಡೆನೆನೆಂಬುದ 
ನರಿಯ ನಡೆವನು ಹಿಂದುಮುಂದಕೆ ತೊಡರೆ ಕಾಲುಗಳು | 
ಅರಿಯನಾರನು ರಾಮನಾಮದ 
ಹೊರತು ಜಗಮೂಕಾಯ್ಕು ಮುನಿಪಗೆ 
ಹರಿಯ ನಾಮವ ಹಾಡಿ ಕುಣಿಯುತಲಿದ್ದೆ ನಲವಿಂದು ॥1೧೯॥ 


ರಾಮ ಮೈದೋರಿದನು ಮಾನಸ 
ರಾಮನಂ ಸುಜ್ಞಾನೆದಲಿ ಕಂಡನು 
ಭೂಮಿಜಾಹತಿ ರಾಮನಿದಿರಲಿ ನಿಂದಿಹುದವನರಿಯ | 
ಇಮ ಹೈದಯದೊಳಿದ. ೯ ತೋರಿದ 
ನಾ ಮುನಿಗೆ ನಿಜರೂಪ ಮಹಿವೆ3ಯ 
ಭೂಮಿಯೊಳಗಿನ್ನಾರು: ಧನ್ಯ ಸುತೀಕ್ಷ್ಯ ಮುನಿಯಂತೆ 1೨೦! 


ಒಳ ಹೊರಗೆ ಹೊಳೆಯುತಿಹ ಮೂರ್ತಿಯ 
ಹೊಳವಿದಾವುದು ರಾಮಣೆನ್ನುತ 
ತಿಳಿದು ಬಾಹ್ಯೆನ ನೋಡಲಿದಿರಲಿ ರಾಮನಿಂದಿಹನು | 
ಒಲಿದನೇ ಹರಿ ಸತಿಯ ಶಾಪವ 
ಕಳೆದ ಕರುಣಾ ಜಲಧಿ ಬಂದೆಯ 
ಜಲಜನಾಭನೆ ಬಂದೆಯಾ ಬಾಯೆಂದು ತುತಿಸಿದನು ೨೧! 


೩೭ 


ಭರದಿ ನಡೆಯುವ ಮಿಗದ ಮೈತ್ರಿಯ 


ಶ್ರೀ ತುಲಸೀ ರಾಮಾಯಣ 


ಕೆಡಹಿ ಚರಣದಿ ದೇಹ ಹೊರಳುತ 
ಲೆಡಬಿಡದೆ ಹೊಗಳುತಿರೆ ರಾಘವ 
ಕೆಡದೆ ದೇಹವನೆತ್ತುತಾಲಿಂಗಿಸಿದನಾ ಮುನಿಯ | 
ಅಡಿಗಡಿಗೆ ನೋಡುತ್ತ ಕುಣಿಯುತ 
ಲೊಡನೆ ಹಾರುತ ಭ್ರಾಂತಿಯೋಗದ 
ಮುಡಹೆನೊಲು ನಗುತಿಹನು ಮೂವರ ನೋಡಿ ನಲಿದಾಡಿ ॥೨೨॥ 


ವಿಮಲನಖಿಳನನಿಂದ್ಯ 'ಪೊರುಷ 
ಕಮಲ: ವದನನನಂತ ಭೂಮಿಾ 


: ರಮಣಿ ಭಾರೋತ್ಮರಣ ಕಾರಣ ದಿನನ ಕುಲಕೇತು | 


ನಮಿಪೆನಿದಕೋ ರಾಮ ಸೆರೆಗೆ 
ದಮಲ ರೂಪವ ಮನದಿ ಸಂತತ 
ನಮಿಸಿ ಪಾಡುವೆ ನೆನೆದು ನೋಡುವೆ ಧನ್ಯನಾನೆಂದ lls. | 


ಮುನಿ ಮಡಿಯ ಮೆಚ್ಚಿ ದನು ಕರೆಯುತ 
ಲಲಘುಮತಿ ಬೇಕಾದುದನು ಕೇಳ್ಳಿ 


' ಮನದ ಬಯಕೆಯ ಮರೆಯ ಮಾಡದೆ ಕೇಳು ನೀನೆನಲು | 


ಇನುಕುಲೋತ್ತಮ ಮನದಿ ನೆನೆದುದ 
ನೆನಗೆ ಕೈಗೂಡಿಸಿಹೆ ಬೇರಿ 
ನೈನಗೆ ಬೇಹುದೆ ನೆಲಸು ಹೃದಯದಿ ಸತತ ನೀನೆಂದ ॥೨೪॥ 


ವರ ಸುತೀಕ್ಷೇ್ಲಂವೆರಸಿ ರಘುಪತಿ 
ಯರಸಿ -ಬಂದನಗಸ್ತ್ಯರಾಶ್ರಮ 
ವರಕೆ ನೋಡುತ ರಮ್ನ ಪರ್ವತ ನದಿಕೊಳಂಗಳನು | 


ಶ್ರ 
ಮರದಿ ಪಾಡುವ ಖಗಗಳಿಂಚರ 


ಹರಿಯು ಕಂಡನಗಸ್ತ್ಯವನದಲಿ ಮೆಚ್ಚಿ ದನು ಮನದಿ ೨೫ 


ಅರಣ್ಯಕಾಂಡ 


ಮುನಿ ಸುತೀಕ್ಷ್ಯನು ರಾಮಬಂದಿಹೆ 
ನೆನಲು ವಿಲಜೋಡಿದೆನು ಉಬ್ಬಿದ 
ಮನದಿ ಹರ್ಷದೆ ಬಾಷ್ಪಗರೆಯುತ ಬಂದುನೋಡಿದನು | 
ಅನುಜಸಹಿತಾ ರಾಮನೆರಗಿದ 
ಜನಕಜೆಯು ಶಿರಬಾಗೆ ಮೂವರೆ 
ಹಣೆಯ ನೆಗಹಿದ ಹರಸಿ ತನ್ನಾ ಶ್ರಮಕೆ ಕರೆಜೊಯ್ದ 1೨೬! 


ಹೇಳಿ ಕುಶಲವರಿತ್ತು ವಿಷ್ಟರ 
ಮೇಲೆನಿಸಿದವರಾರು ಜಗದ ವಿ 
ಶಾಲ ಕೀರ್ತಿಯ ಹಡೆದೆ ನಾನೆಲೆ ರಾಮ ಭಾಗ್ಯದಲಿ | 
ಪಾಲಿಸಿದೆ ನೀನೆಂದೆನಾಗಳು 
ಕೇಳಿ ರಾಮನ ಬರವ ಮುನಿಜನ 
ಜಾಲ ನೆರೆದುದು ಕುಂಭಸಂಭನನಾಶ್ರಮನಿ ನೆರೆದು 1೨೭! 


ಸಾಧುಗಳಿಗಭಿನಮಿಸಿ ಅ ವಿ 
ರಾಧರಿಪು ಕುಳಿತಿರಲು ರಘುಸ 
ಪಾದನೆನೆಯುತೆ ಮುಖನ ಅತೆ ಚಕೋರಪಕ್ರಿಯೊಲು | 
ಮೋದಗೊಂಬರು ತುಂಬ ಜಲದಲಿ 
ಮೋದಗೊಳ್ಳುವ ಮತ್ತೆ $ದೊಲು ನಲಿ 
ದಾದಿದೇವನ ದಿವ್ಯ ದರ್ಶನಕಾಗಿ ಬಂದಿಹೆರು ೨೮! 


ಕಲಶಜಗೆ ರಘುರಾಮ ವಂದಿಸಿ 
ತಿಳಿವೆ ಸಕಲವ ನೀನು ಜಾನದೊ 
ಳಲಘುಮತಿ ಥಿನಗೊರೆವುದೇನಿದೆ ಗೂಢಮಿನ್ಲಿಹುದೆ?! 
ಹಳುವಕ್ಳೆ ತಂದಿರುವ ಕಾರಣ 
ವೊಳವು ಪೇಳುವುದೇನು ಸದಯುಗ 
ನಳಿನ ದರ್ಶನದಿಂದ ಪಾವನರಾದೆವಾವಿಂದು 1೨೯! 


ಡ್ದಿಕಿಕ್ಕಿ 


ಶ್ರೀ ತುಲಸೀ ರಾಮಾಯಣ 


ಎಲೆ ಗುರುವೆ ಮುನಿಶತ್ರು ರಾಕ್ಷಸ 
ಕುಲವ ಮುರಿಯುವುದೆಂತು ಕಂಟಿಕ 
ವಲಯವಳಿಯುವುದೆಂ ತು ಸೇಳ್ಳೆ ತಿಳಿದುಪಾಯಗಳ '| 
ಉಳಿಯ`ದಂತೆಸಗುವೆನು ಹಿಮಖುತು 
ನಳಿನ ಪುಷ್ಟಾನಳಿಯ ಕೆಡಿಸುವ 
ವೊಲು ವಿರಾಧನ ಜೊತೆಯಸಗೂಡಿಪೆನಿನರ ತಾನೆಂದೆ 


ಮುಗುಳು ನಗುತಲಗಸ್ತ್ಯವೆಂದನು 
ರಘುವರನೆ ನೀನೆನ್ನ ಹೇಳುವೆ 
ಬಗೆಯನರಿಯೆಯೆ "ರಾಮನಘಸಂಹಾರಿ ಮರೆಯೇಕೆ | 
ಮುಗುಧರರಿಯರು ನಿನ್ನ ಗೂಢವ 
ನಗಣಿತದ ಸೇವೆಯಲಿ ನೀ ಬಹ 
ಬಗೆಯರನರಿತಿಹೆ ಹೊಗಳಲಳವೇ a 


ಹೆರಿಯ ಭೃಕುಟ ವಿಲಾಸಗತಿಯಲಿ 
ಧರೆಯಗತಿ ಸಾಗುತಿದೆ ಮಾಯಾ 
ತರುಣಿ ಸೇವಕಿ ನಿಯಮ ಮಾರಡೆ ವರ್ತಿಸುತ್ತಿಹಳು | 
ಹರವಿಧಾತರ ಸಿದ್ದರಮ ಸಜಿ 
ಿರುವೆ ಕಾರ್ಯವಗೈ ಸಿ ನಡೆಸುವೆ 
ತಿರೆಯ ರಾಘೆವ-ಜನನ ಮರಣ ಸಿ ತಿಗೆ ಕಾರಣನು 


ನಿನ್ನ ವಾಣಿಯೊಳತುಲ ಜೀವಿಗೆ 
ಳನ್ನು ತುಂಬಿದೆ ಜಗದಿ ಮುನಿರಿಪು 
ವನ್ನು ತಿದ್ದುವುದರಿದೆ ಜಗದೋದರನು ನೀನಾಗೆ | 
ನಿನ್ನ ನುಡಿಮೊಂದರಲಿ ದುಷ್ಟರು 
ಮಣ್ಣುಗೂಡುವುದಿಲ್ಲವೇ ನೀ 
ನಿನ್ನು ಭಕ್ತರ ಸಲಹು ದುಷ್ಟರವೊರೆಸಿ ಗತಿಗೊಟ್ಟು 


lls. ot 


1೩೧1 


||೩.೨॥| 


lal 


'` ಆರಣ್ಯ ಕಾಂಡ ೩೭೫ 


ಕ್ವಿತಿಗರಿವುದೇ ಹರಿವಿಲಾಸದ 
ಗತಿಯು ಮಹಿಮೆಯು ಮಾಯೆ ಶಾಲ್ಮಲಿ 
ಯ ತರು, ಫಲ ಬ್ರಹ್ಮಾಂಡ ಸಚರಾಚರವೆ ಜೀವಿಗಳು | 
"ಇತರರಿಗೆ ಕಾಣಿಸದು ಕಾಲದ 
ಗತಿಯು ಭೀಕರವಸ್ತು ರೋಕವಿ 
ದತಿ ಕರಾಲವು ಮಾಯೆಯಲಿ ಸಿಲ್ಪಿ ಹುದು ನಿಜಮೆಂದ lls. wil 


ನಿನ್ನ ಕೋಪಕೆ ಸಿಲ್ಪಿ ಭಯದಲಿ 
ಕಣ್ಣ ಬಿಡುತಲಿ ಉರಿದು ಹೋಹೆವು 
ಸನ್ಮುತಾಂಗನೆ ಲೋಕಪಾಲಕನಾಗಿ ನರನಂತೆ | 
ಎನ್ನ ಕೇಳುವ ಬಗೆಯಿದೇನಿದು 
ನಿನ್ನ ನಾಟಕವರಿಯೆನೇ ಸಂ 
ಪನ್ನ ರಾಘವ ನಿನ್ನ ನಾಮವನಿರಿಸು ರಸನೆಯಲಿ 15.೫ 


ಶ್ರೀಧರನೆ ನೀಂ ಬ್ರಹ್ಮೆ ನಿತ್ಯನ 
ನಾದಿ ದೇವನಖಂಡ ನಿರ್ಮಲ. _ 
ವೇದ ಪುರುಷನನಂತನನುಭವಗಮ್ಮ ರೂಪುಗಳ | 
ಸಾದರದಿ ತೋರಿಸಿರಲರಿತಿಹೆ 
ನಾದೊಡಂ ಬಹುರೂಪದಿರಗಳೆ 
ಸಾಧು ಸಗುಣಬ್ರಹ್ಮನಂ ನೋಡಲೈ ಹಾಕೊರೆವೆ lla. Il 


ಅದರಿನಿಂದಾನೊರೆಯ ಬಲ್ಲಿನೆ 
ಮುದೆದಿ ನೀನೊಲಿದವಮ ನಿನ್ನಯ 
ಪದವ ಸೇರ್ವನನನ್ಯ ಸೇವಕ ಭಕ್ತ ನಿನಗವನು | 
ಇದರ ಕಾರಣದಿಂದ ಕೇಳ್ಟೆಯ | 
ವಿದಿತ ಘನಗುಣಮಿಲ್ಲಿ ವನವೆೊಂ 
ದಿದೆ ವಿರಾಗದ ತವರು ಪ್ರಕೃತಿಯ ನೆಲೆಯು ಪಂಚವಟಿ 11೩೭॥ 


ತ್ನ 


ಶ್ರೀ ತುಲಸೀ ರಾಮಾಯಣ 


ಅಲ್ಲಿ ಗೋದಾವರಿಯು ಹೆರಿವಳು 
ಫುಲ್ಪ ಕೋಚನೆಗಲ್ಲಿ ಸುಖವಹು 
ದಲ್ಲಿಯುಂ ಫಲ ಪುಷ್ಪ ಭಾರದ ವೃಕ್ಷರಾಜಿಗಳು 
ಅಲ್ಲಿಗ್ಗೆ ದುತ ನೆಲಸು ಸುವ್ರತ 


ವಲ್ಲಿ ಪೂರೈಸುವುದು ರಘುಪತಿ 


ಸಲ್ಲಲಿತ ವನಮದುವು ನಡೆವುದು ಸಂಚವಟಿಗೆಂದ lal 


 ಅನಫೆ ದಂಡಕವನನ ಪಾವನ 
ವೆನಿಸು ಹೊಗುತಲಿ ಒರೆಸಿ ಗೌತಮ 
ಮುನಿಯ ಭೀಕರ ಶಾಪ ಪರಿಹೆರಿಸಲ್ಲಿಗೈ ದುತಲಿ 
ಮುನಿಗಳಲಿ ಕೃಪೆದೋರು ನಡೆಯೆಂ 
ದೆನಲು ವಹಿಲದಿ ಸಂಚವಟಯ | 
ನ್ನನುಜ ಸತಿಯರ್ಮೆರಸಿ ಸೇರ್ದನು ತಳೆದು ಮುನಿಯಾಜ್ಞೆ 1೩೯1 


ನನೆಯ ಪರಿಮಳ ದಿವ್ಯ ತರುಲತೆ 
ಯನು ಮನೋಹರ ನೋಡಿ ಹರುಷದ 
ಮನದಿ ಸೀತೆಗೆ ತೋರ್ದನುತ್ತಮ ತಾಣಗಳ ವನದಿ | 
ಜನಕಜಾ ರಘುರಾಮ ಲಕ್ಷ್ಮಣ 
ರನುವಿಂದಡಿಯಿಡಲು ದಂಡಕ | 
ವನದ ಪಾಪವು ತೊಲಗಿ ಸುಖಕರವಾಯ್ಕು ತಕ್ಷಣದಿ ಳಗ 
ಹೆರಿಯ ಬರವನ್ನರಿತು ಬಂದ 
ತ್ವರದಿ ಗೃಧ್ರಾಧಿನ ಜಟಾಯುವು 
ಹೊರಳಿ ಚರಣದಿ ಮಿಶ್ರನಾದನು ರಾಮಚಂದ್ರಮಗೆ | 
ಧರಣಿಜಾತೆಯ ರಕ್ಷೆಗೋಸುಗ 
ಲಿರುವೆ ನಾನೆಂದೊರೆದು ತನ್ನಯ | 
ಪರಿಯನೆಲ್ಲವನರುಹಿ ಥಿಂದನು ಸಂಚವಟಯಲ್ಲಿ eal 


ಅರಣ್ಯ ಕಾಂಡ 


ಬೆಳೆಸಿ ಗೃಥ್ಲಾ ಥಧ್ರಾಧಿಸನ ಪತಿ ಯ 
ಮನೊಲನವ ಬಿತ್ತಿ pS ಹ ದಯದಿ 
ಎಲೆವನೆಯ ಕಟ್ಟಿಸಿದ ಗೋದಾವರಿಯ ತೀರದಲಿ | 
ಸುಲಭ ಶ್ರೀರಘುರಾಮ ಚಂದ್ರನು 
ಕಳೆಯುತಿರ್ದನು ಕಾಲ ಸುಖದಿಂ 
ಹೆಳುವವರಮನೆಯಾಯಿತುತ್ತಮ ಸಂಗಡೊರೆಯಲ್ಲೆ 1೪.೨1 


ವಿಶ್ರಾಮ ಷ್ಠ 


ಸೊ ಕರೆದು ಸುಜ್ಜಾಾ,ನವನಮು ತೆಮ್ಮಗೆ 
ದುರುಳೆ ಶೂರ್ಪನಖೆಯನು ಭಂಗಿಸಿ 
ಹೆರಿಯು ಕೊಂದ ಖರಾದಿ ರಕ್ಕಸ ಪಡೆಯ ಯುದ್ದೆದಲಿ 


ವೆಲಸೆ ರಾಘವ ಪಂಚವಟಯಲಿ 
ತೊಲಗಿದುದು ಭಯೆ ಮೌನಿ ನಿಕರಕೆ 
ಹೊಳೆದುದಾ ವನ ನದಿ ಸರೋವರ ವೃಕ್ಷ ಗಿರಿಶಿಖರ | 
ಬೆಳಗುತಿರ್ದುದು ಕಾಂತಿಯನುದಿನ 
ವೊಲಿದು ಖಗಮೃಗ ಮೋದವಡೆದುವು 
ವಲಿದು ಶೀತ ಸುಗಂಧ ಮಾರುತ ಮೆಲನೆ ಬೀಸುವನು lll 


ಆ ವನದ ಸೌಂದರ್ಯ ಪೆರ್ಚ 
ಲಾವ ಬಲ್ಲನು ಬಣ್ಣಿ ಕೈಸಲ್ಫಿಿದ 
ದೇವನಾವಾಸದಲಿ ಪ ಪಾವನಮಾಯ್ತು ಪಂಚವಟ | 
ಓನಿ ಲಕ್ಷ ಒಣಿ ಚಾಚಿ ಹಣೆಯನು 
ತೀವಿದೆಳನಗೆಯಿಂದ ಕೇಳ್ದನು 
ಪಾವನದ ಸತ್ಸರ್ಮ ಧರ್ಮದ ವಿವಿಧ ರೀತಿಗಳ sll 


ಷ್ಲಿ೭ಿ೭ 


ಪ್ಲಿ೭ಿಲೆ 


ಶ್ರೀ ತುಲಸೀ ರಾಮಾಯಣ ' 


ಸುರರ ಮುನಿಮಾನವರ ಸಚರಾ ' , 
ಚರಕೊಡೆಯ ಮತ್ತ್ರಭುವೆ ರಾಘವ 
ಭರದೊಳುಪದೇಶವನು ವಣಳ್ಳುದು ತಿಳುವಳಿಕೆಯಿತ್ತು | 
ತೊರೆದು ಸಕಲವ ನಿನ್ನನರ್ಚಿಸಿ 
ಚರಣ ಕಾಣ್ಬುದಡೆಂತು ಸನ್ಮತಿ 


ಯೆರೆದು ಸಲಹೈ ಜ್ಞಾನ ವೈರಾಗ್ಯಗಳ ಗತಿಯೊರೆದು ಗಗ 


ದೇವರೊಲಿಯುವ ಭಕ್ತಿಯಾವುದು 
ಜೀವನೀಶ್ವರ ಭೇದವೆನಿತಹು 
ದಾವ ಕರ್ಮದಿ ಮುಕ್ತಿ ಕೈಗೂಡುವುದು ಶೀಘ್ರಿದಲಿ | 
ದೇವ ಶೋಕ ಭ್ರಾಂತಿಯಳಿಯುತ 
ಲಾವಗಂ ಪ್ರ ಭುಷದವಿ ಪ್ರೇಮವು | 
ದೇವ ಮೊಳೆವುದದೆಂತು ನೀನೊಕೆದೆನ್ನ ಕರುಣಿಪುದು lleolb 


ತಮ್ಮ ಸಂಗ್ರಹೆಮಾಗಿ ಪೇಳುವೆ 
ನೊಮ್ಮನದಿ ಮತಿ ಚಿತ್ತ ಬಂಧಿಸು 
ತೊಮ್ಮೆ ನೀಗಲು ನಾನು-ನೀನೆಂಬೀ ನಿಮೋಹೆಗಳ | 
ಎಮ್ಮು ಕಟ್ಟರೆ ಮಾಯೆ ಲೋಕವ 
ನೆಮ್ಮಿ ಫೆಡುವರು ನರರು ಧರ್ಮದ 
ಮರ್ಮನವರಿಯರು ಬೆಮೆಯ ಬಯಲಭಿಮಾನದಲಿ ಮುಳುಗಿ 1981 


ಮನ ದಶೇಂದ್ರಿಯ ವಶದಿ ಚರಿಸುವ 
ಘನಗತಿಗಳೇ ಮಾಯೆಯೆಕಿಪುದು 
ವಿನಯ ವಿದ್ಯಾವಿದ್ಯೆ ಬಲನಿದಕುಂಟು ಲೋಕದಲಿ | 
ಫೆನತರದ ಮಾಯೆಯಿದವಿದ್ಯೆಯು 
ಗುಣರಹಿತ ಕೂಪದಲಿ ಜೀವನ 


ಕೊನೆಗೆ ಕೆಡಹುತ ಸಾವುನೋವುಗಳಿಂದ ಬಳಲಿಪುದು . 1೬॥ 


ಅರಣ್ಯ ಕಾಂಡ a೯ 


ಅಹಿಶಯನನಾಜ್ಞೆಯಲಿ ರಚಿಪುದು 
ಮಹಿಯ ವಿದ್ಯಾ ಮಾಯೆಯರಿತೊಡೆ 
ಮಹಿಮೆಯೆಳ್ಳ ನಿತಿಲ್ಲ ಮಾಯೆಗೆ ಸ್ವಬಲ ಮೊದಲಿಲ್ಲ | 
ಸಹೆಜನಾತ್ಮಜ್ಞಾನ ನಿಷ್ಕೆಯೊ _ 
ಳಿಹುದು ಸವ್ಯಜ್ಞಾ ನ ಮರೆಯುವ 
ನಿಹದೆ ಸುಖಗಳ ಬೊಮ್ಮರೂಪನನೊಂದನಮುಳಿದಿತರ ell 


ಪರಮ ವೈರಾಗ್ಯಮಿದು ರಜಗಳ 
ನರಿಯೆ ತೃಣಸಮವೆಂದು ಸಿದ್ದಿಯ 
ತೊರೆವ ಪುರುಷಾರ್ಥಗಳ ತ್ರಿಗುಣಗಳೊಲ್ಲನಾಯೋಗಿ | 
ಅರಿಯಬಲ್ಲುದೆ ಮಾಯೆಯಿದನೀ 
ಶ್ವರನ ನಿನ್ನನು ತಿಳಿಯಲಾತ್ಮಂ 
ಗರಿಯದಿಹುದೇ ಬಂಧ ಮೋಕ್ಷಪ್ರದನು ಕೇಳೆಂದ 1೮ 


ಧರುಮದಿಂ ವೈರಾಗ್ಯಮದರಿಂ 
ಪರಮ ಯೋಗದಸಿದಿ ಯೋಗದಿ 
ದೊರೆವುದಾ ಸುಜ್ಞಾನಮದುವೇ ಮೋಕ್ಷದಾಯಕವು | 
ತರಳ ಕೇಳಾನಾವ ಭಕ್ತಿಗೆ 
ವರದನಪಫ್ಸೆನೊ ಬಳಿಯ ಸಾರ್ವೆನೊ 
ಅರಿವುದಾ ಸದ್ಭಕ್ತಿ ಭಕ್ತಗೆ ಸುಖದ ಸೋಪಾನ lel 


ಭಕ್ಕಗಿಲ್ಲ ಪರಾವಲಂಬನ 
ಭಕ್ತಗಿದೆ ನಿಜಶಕ್ಕಿ ಮತ್ತೀ 
ಭಕ್ತಿ ವಿಜ್ಞಾನ ಘನಸುಜ್ಞಾನಗಳ ತ್ರನರುಮನಿ:'! 


ಭಕ್ತಿಯಿಹುದೊಂಭತ್ತು ವಿಧೆ ನಿಜ 


ಶಕ್ತಿಯಿಂ ದೃಢಗೊಳಿಸು ಬಳಿಕೆ | 
ನ್ಹುತ್ತಮದ ಲೀಲೆಗಳ ನೆನೆಯುತ ಹೆರಿದುಬಿಡು ಮಾಯೆ ಣಂ 


ಫಿಲಂ 


ಶ್ರೀ ತುಲಸೀ ರಾಮಾಯಣ 
ಸಂತಜನ ಸದಕಮಲ ಭಕ್ತಿಯ 
ನಂತವಾಗಿರಲೆನ್ನ ಭಜಿಸುವು 
ದಂತರಂಗದಿ ಮನವಚನ ಕರ್ಮದಲಿ ನೇಮದಲಿ | 
ಇಂತು ಗುರು ಪಿತೃಮಾತೃ,ಸೋದರ 
ಪಂಥವೇ ನಾನೆಂದು ತಿಳಿಯುತ 
ನಂತ ಸೇವೆಯ ಮಾಡು ನಿಶ್ಚಲ ಭಕ್ತಿಗೊಲಿಯೆಂದ ೧೧॥ 


ಎನ್ನನೇ ನೆನೆಯುವುದು ಸಂತತ 


| ಮೆನ್ನನೇ ನೋಡುವುದು ಲೋಕದೊ 


ಳೆನ್ನ ಗುಣಗಾನದಲಿ ಹೊಂಪುಳಿವಡೆದು ತನುಮರೆಯೆ | 

ಸನ್ನ ಗದ್ದದ ಕಂಠನುಪ್ಪುದು 

ಕಣ್ಣುಗರೆವುದು ಹೆರುಷ ಬಾಷ್ಟುವ 

ನೆನ್ನ ಹಂಬಲ ಪೆರ್ಚಲವನಿಂಗೊ ಲಿವೆ ನಾನೆಂದ 11೧.೨! 


ಕರಣಶುದ್ದನಷೇಕ್ಷೆಯಿಲ್ಲಜೆ 
ಶರಣು ಬರಲವನಾಸೆವಾಸಿಯ 
ತೊರೆದು ಪಾಡುವ ನರನ ಹೈದಯದೊಳಿರುವೆ ತಾನೆನಲು | 
ಹರುಷವಡೆದನು ಭಕ್ತಿಯೋಗದ 
ಪರಿಯನಾಲಿಸಿ ಲಕ್ಷ್ಮಣನು ರಘು 


ವರನ ಚರಣಕ್ಟೆ ರಗಿ ನಿಂದನು ಮುಗಿದು ಕರಯುಗಳ 1೧೩ 


ಅಣ್ಣ ನಿನ್ನು ಪದೇಶಬಲದಿಂ 
ಜಿನ್ನ ಸಂದೆಗ ಸಕಲಮಾರಿದು 
ದುನ್ನತದ ಸುಜ್ಞಾನ ಮೂಡಿದುಜಿನ್ನ ಹೃದಯದಲಿ | 
ಸನ್ನುತನೆ ಕರುಣಿಸಿದೆ ಮೂಢನ 
ಬನ್ಪಮನ್ನರಿಯುತ್ತಲೆನ್ನಲು 
ತನ್ನ ತಮ್ಮನನಪ್ಪಿ ಕೊಂಡನು ರಾಮನೊಲವಿಂದೆ 1೧೪॥ 


ಅರಣ್ಯಕಾಂಡ 


ಇರ್ಪನೀ ಬಗೆಯಿಂದ ಕಾಲವ 
ನಾರ್ಪಿನಿಂ ಕಳೆಯುತ್ತ ವಿಪಿನದಿ 
ಶೂರ್ಪನಖೆಯೆಂಬಸುರೆ ದಶಕಂಠನ ಸಹೋದರಿಯು | 
ಇರ್ಪಳಾ ಬನದಲ್ಲಿ ಚರಿಸುತ | 
' ದರ್ಪದಿಂದೊಂದು ದಿನ ರಾಮಂ 
ಗರ್ಪಿಸಿದಳಾ ದುರುಳೆ ತನ್ನನೆ ನೋಡಿ ಮೋಹದಲಿ . ॥೧೫॥ 


ತಂದೆ ಸೋದರ ತನುಜ ಮೊದಲಹೆ 
ರಂದಮನ್ಸೀಕ್ಷಿಸಲು ನಾರಿಯ 
ರೊಂದುವರು ಮೋಹೆನನು ಪರಪುರುಷರನು ಬಯಸುವರು | 
ತಂದಿರಿಸೆ ರವಿಕಾಂತಮಣಿ ತಾ 
ನಂದಗೆಡುವೊಲು ಸೂರ್ಯನಿದಿರಲಿ 
ಬೆಂದು ಕಾಮದ ಸೆರೆಗೆ ಸಿಲುಕುತಪಾಯವಡೆಯುವರು 1೧೬॥ 


ದುರುಳೆ ರಾತ್ರಿಂಚರಿಯು ಕುಬಿಲಾ 
ಕರುಷಿಣಿಯು ಪರಿಹಾಸಗೈ ಯುತ 
ಲರಕೆ ಸುಂದರನಾವನೋ ಮನಸೆಳೆದನೆಂದೆನುತ | 
ಧರಿಸಿ ಮೋಹಿನಿರೂಪ ಮಾನವ 
ತರುಣಿಯೊಲು ನಸುನಗೆಯ ಬೀರುತ: 
ಹರಿಯ ಸನಿಹಕ್ಕೆ ಎದಿ ನುಡಿದಳು ನಾಚುಗೆಯ ತೋರಿ ೭! 


ನಿನಗುಮೆನಗುಂ ಸರಿಯು ಚತುರಾ 
ನನನು ತಿಳಿದಿದೆ ಸ್ಫಜಿಸಲೆಮ್ಮನು 
ಮಣುವೆ ನಿನಗಾನೊಲಿದು ಬಂದಿಹೆನೆನ್ಹ ನೀನೋಡು | 
ಎನಗೆ ಮೆಚ್ಚಿದ ಪುರುಷರಾರಿಹ 
ರೆನಗೆ ನಿನ್ನಲಿ ಚಿತ್ತ ನೆಲಸಿತು 
ವಿನುತ ನಾನು ಕುಮಾರಿಯಾಗಿಹೆನೆಂದಳಾ ಕುಟಲೆ 1೧೮॥ 


೩೮೧ 


, ಪಿಲ೨ 


ಶ್ರೀ ತುಲಸೀ ರಾಮಾಯಣ 


ನಗುತ ಸೀತೆಯ ನೋಡಿ ರಘುಪತಿ 
ಮುಗುಧೆ ತಪ್ಪಿಡೆಯೆನ್ನ ಬಯಸುತ | 
ಜಗದೊಳೊರ್ವಳೆ ಸತಿಯುನೆನಗುಂ ಮತ್ತೆ, ಲಕ್ಷ್ಮಣನು | 
ಸಿಗುನನೌ ಸುಂದರನು ತರಳನು 
ಮುಗುಧನೊರ್ವನೆ ನಿಪಿನದಲ್ಲಿಹ.. | 
ನೊಗುವ ತೋಷದೊಳೊಲಿವ ನಡೆಯೆನೆ ಬಂದಳೋಡುತಲಿ ॥೧೯॥ ' 


ಅರಿತು ಹೆರಿಯಿಂಗಿತನ ನುಡಿದನು. . 
ಪರರಧೀನನು ನಾನು ದಾಸನು 
ಧರಣೆಜಾ-ರಾಮರಿಗೆ ಸುಂದರನಾ ರಘೂತ್ತಮನು | 
ತೆರಳು ಮೋಹಿಸುತವನ ಸುಖವಡೆ 


` ಕರಿವರನು ಸಿಂಗಕ್ಕೆ ಸಾಟಿಯಿ 


ಸೆರಿಯೆ ಗರುಡಗೆ ಪಕ್ಷಿಯಂತೀ ಸ್ವಾಮಿಭೃತ್ಯರಲಿ K l೨೦1l 


ಪಡೆವನೇ ಸುಖ ಪರರದಾಸ್ಯದಿ 
ಪಡೆವನೇ ಕಡುದುಃಖಿ ಧನಮಂ 
ಹೊಡುವನೇನು ಭಿಕಾರಿ ಸೇವಕನಿಂದ ಸೊಗಮ:ಹುದೆ | 
ಕಡುಕುರೂಪಿಗೆ ರೂಪವರಿವುದೆ 

ಕೈಡದಿರೆನ್ನನು ಪಡೆದು ರಾಘವ 


ನೊಡೆಯನಹನವನೊಡನೆ ಸಂತತ ಸುಖವು ಹೋಗೆಂದ ೨೧! 


ಹೆಳನ ಕುರುಡ ಕುರೂಪಿ ಲೋಭಿಗ 
ಳೆಲಗೆ ಪಾಲ್ಲರೆದಂತೆ ನಭನಿಂ 
ದೊಲಿದೆನಗೆ ನೀ ದಾಸಿಯಾಗುವೆ ರಾಮಜನಕಜೆಗೆ | 
ತೊಲಗು ರಘುಪತಿ ಸಾಟಿ ನಿನಗೆನೆ. 
ಬಳುಕುಶಲಿ ನಡೆತರಲು ರಾಘವ 
ನೆಳೆಯ ತಮ್ಮನ ಹೊರೆಗೆ ಕಳುಹಿದ ಮತ್ತೆ ಸಂತನಿಸಿ ॥೨೨॥ 


ಆರಣ್ಮಕಾಂಡ ತ್ಧಿಲಷ್ಟಿ 


ಸೇವಕನ ಸತಿಯಾಗಿ ಬಾಳುವೆ 
"ಹೇವಮಲ್ಲವೆ ಮೂರು ಲೋಕದ 
ದೇವ ರಾಮನ ಕರವ ಹಿಡಿ ನಡೆ ದಾಸನಸೆ ನಾನು | 
ದೇವಿ ನಡೆಯೆನೆ ರಾಮ ಸೀತಾ 
ದೇವಿಯಂ ಬಿಡನೆಂದು ಕೊಂದೊಡ 
ನೋವಿ ಕರವಿಡಿದೊಲಿವನೆಂದಾ ಕುಟಲೆ ಭಾವಿಸುತ . 0೨೩! 


| `ದುರುಳೆ ರಕ್ಕಸಿಯಾಗಿ ಪಲ್ಲಳ 

ಕಿರಿದು ಕೇಶವ ಕೆದರ ಫರ್ಜಿಸಿ 

ಪಫರಣಿಜಾತೆಯ ಕಡೆಗೆ ಬರುತಿರೆ ಸೀತೆ ಬಲು ಬೆದಕಿ | 

ಅರಿತು ರಾಮನ ಬೆರಳ ಸನ್ನೆಯ 

ತಳಳ ಕೋಪಾಗ್ನಿಯಲಿ ಬಂದನು 

ಹಿರಿದ ಖಡ್ಡದಿ ಶೂರ್ಪನಖೆಯಂ ತಡೆದು ಹೆಲುಮೊರೆದು 1೨೪॥' 


ಕತ್ತರಿಸಿ ಕನಿಮೂಗುಗಳ ತಾ 
ನಿಶ್ನನಾಮಂತ್ರಣವ ಮರಣಕೆ 
ಹೆತ್ತುತಲೆ ದುರುಳಂಗೆ ರಾಕ್ಷಸನಿಕರ ಹತಿಗಾಗಿ | 
ತ್ತೆ ವಿಕೃತಿಯ ಪೊಂದಿ ರಕ್ಕಸಿ 
ಕಿತ್ತ ಕೆವಿ ಮೂಗುಗಳೆ ಘಾಯದಿ 
ರಕ್ತ ಸೋರಲು ನೋವಿನಿಂದರಚಿದಳು ಭಯಮಾಗಿ : 8೨೫1! 


ಬೆಟ್ಟದಿಂ ಬಹ ಮಂದ ಜಲದೊಲು 
ಕಟ್ಟ ರಕುತವು ಹೆರಿವುತಿರ್ದುದು 
'ಸೊಟ್ಟಿ ನೋರೆಯ ದುರುಳೆ ಖರದೂಷಣರ ಸೇರಿದಳು | 
ಸುಬ್ಟುರಿಯದೇ ಬಲ ಪರಾಕ್ರಮ 
ಕೆಟ್ಟಿನೇ ನಿಮ್ಮಿಂದಲೆಂದಾ 
“ದುಷ್ಟೆ ಘರ್ಜಿಸೆ ದುಃಖದಿಂ ಹೊರಳಿದಳು ಭೂಮಿಯಲಿ ೨೬! 


೩್ಲಿಲ೪ 


ಶ್ರೀತುಲಸೀ ರಾನಷಾಯಣ 


ದುರುಳ ಖರದೂಷಣರು ತಂಗಿಯ 
ಕರೆದು ವಿಷಯವ ಕೇಳಿ ಸೇನೆಯ 
ಕರೆಸಿ ಹದಿನಾಲ್ಲಕ್ಕುಸಾವಿರ ಯೋಧರೊಡಗೊಂಡು | 
ಹೊರಟು ಬಂದರು ಕನಸು ಮನಸಿನೊ 


: - ಫರಿಯರಸುರರು ಸೋಲನೆಂದುಂ 


ಧುರದಿ ಬೆನ್ನನು ಹಾಯ್ಬಿ ದವರವರಲ್ಲವೆಂದೆಂದು 


ಬರುವ ರಕ್ಕಸ ನಿಕರ ಕಜ್ಜಲ 
ಗಿರಿಯು ಸಕ್ಷವ ದ್ದು ಸುತೋಡುನ 
ತೆರದಿ ತೋರ್ದುದು ಕುಳಿತು ಗ್‌ 
ಧರಿಸಿ ಕಾರ್ಮುಕ ಶಸ್ತ್ರ ನಾನಾ 
ಪರಿಯ ರೂಪದೊಳವರು ನಡೆದರು: 
ಸರಸಿಜಾಕ್ಷನ ಕಡೆಗೆ ದುರುಳರು ಬಹಳ ಸಂಖ್ಯೆಯಲಿ 


ವ್ಲೇಘೆ ವರ್ಣದ ಶಸ್ತ್ರ ಸಾಲುಗ 
ಳಾಗಸದಿ ಸುರಜಾಪವುದಿಸಿತೊ 
ಸಾಗಿ ಬಂದುದೊ ಬೆಟ್ಟ ಸಾಲುಗಳೆಂಬ ಪರಿಯಿಂದ' | 
ಮೂಗು ಕಿವಿಗಳ ನೀಗಿ ರಕ್ಕಸಿ 
ರಾಘವಂಗಿದಿರಾಗುತಶುಭದ 
ಭಾಗದಲಿ ತಾನಿಂದು ನಡೆಸುತ ಬಹಳು ವಹಿಲದಲಿ 


ಅವರವರ ಭುಜಬಲದ ಹರಿಮಿತಿ. 
ಯವರು ಪೇಳುತ ಭೇರಿ ಮೊಳಗಲು 
ಜವನ ಜವಗೆಡಿಸುತಲಿ ಬಹೆರಾ ಕಾಮರೂಪಿಗಳು | 
ಅವರು ಗಣಿಸದೆ ದುಷ್ಟ ಶಕುನಗ 
ಳವಘಡವ ನೂಂಕುತ್ತ ಬರುತಲಿ 
ಜವನ ಕೈತುತ್ತಾದರಾಗಳು ತೋಳ್ಪಲವ ನಂಬಿ 


1೨೭. 


1೨೮1 


1೨೯1 


1೩೦1 


ಅರಣ್ಯಕಾಂಡ pe ಷ್ಲಿಲೆಜಿ 


ಸೆರೆವಿಡಿದು ಕೊಲ್ಲವರನಿರ್ವರ 
ತರುಣಿಯನ್ನು ಪಪೆರಿಸು ಬಿಡದಿರು : 
ಹರುಣತೆ (ಎ65 ರಕ್ತವ ಹೀರಿ ಕ್ಸೆದೋರಿ | 
ಅರಿವರವರಿಂದೆಮ್ಮ ಧೀರರ 
ಪರಮಮಿರರ ಕೈಮೆಮ್ಟೆಮೆಯ 
ನರಿಯಲವರಿಂಜೆಮ್ಮ ಶಸ್ತ್ರದೊಳೆಂ ದರವರಾಗ 15.೧ 


ಧೂಳಿಯೆದ್ದುದು ಮುಸುಕುತಾಗಸ 
ಖೂಳ ರಕ್ಛೃಸ ಪಡೆಯ ತುಳಿತದಿ 
ದಾಳಿಯೆಬ್ಬಿ ಸಲಾಗ ತಮ್ಮನ ಕೆರೆದು ರಘುವೀರ | 
ಏಳು RE ದು 
ಷ್ಟಾಳಿ ಬರುತಿದೆ ಕತ್ತ ಬೆಬ್ಬಿಸಿ 
ಧೂಳಿಪ ಟಮಾಡುವೆನು ಬವಿಸ ಸದೊಳೆಂದನಾ ರಾಮ ೩.೨1 


ನಿಂದ ಲಕ್ಷ್ಮಣ ಸೀತೆ ರಕ್ಷಣೆ 
ಗೆಂದು ಕಾರ್ಮುಕವಿಡಿದು ಭಾಮಕು 
ಲೇಂದ್ರ ನಾಮಸ ಒರಣೆಯಲಿ ಹೊಗಲತ್ತ ಗಂಹರವ | 
ಬಂದುದಿತ್ತಲು 11 ರಾಕ್ಷಸ 
ವೃಂದ ಕೋಕೆಯದಾಡೆದೋರಿ ಮು 
ಕುಂದ ಲಕ್ಷ್ಮಣ ಸೀತೆಯರನರಸುತ್ತ ವಿಪಿನದಲಿ lleall 


hl 


ಹಿಡಿಹು ಕೋದೆಂತನನು ಕಟ್ಟುತ 
ಜಡೆಯೆ ರಘುಪತಿ ಶೋಬಿಸಿದ ಹೊಳೆ 
ದೊಡನೆ ಮರ ಕತಮಣಿ ಶಿಖರದಲಿ ಮಿಂಚುಹೊಡೆದಂತೆ | 
ಹೆಡೆಗಳುಳ್ಳ ಶರಾಸನಂಗಳ 
ಜಂಜಾಟ ತುಂಬಿ ಧರಿಸಿದ 
ಪಿಡಿದು ಖಡ್ಡವ ನಗುವ, ಕೇಸರಿ ಗಜವ ಕಂಡಂತೆ 11೩.೪1 


25 


ಫಲ ೬ 


ಶ್ರೀ ತುಲಸೀ ರಾಮಾಯಣ 


ಹೋರಿ ಹುಲಿ ಸಿಂಹೆದೊಲು ದೈತ್ಯರು 
ಸಾರು ವಿಡಿ ಕಟ್ಟಿ ವರ ಬಿಡದಿರು. . 
ಮ ಭಂಗಸಿದನಾವನು ಹಿಡಿಯಿರೆನ್ನುತಲಿ | 
ಏರಿ ಬಂದರು -ಬಾಲಸೂರ್ಯನ ` 
ಘೋರದನುಜರು ಮುತ್ತಿದರು ರಣ 1.8 
ಧೀರನಂ ಕೊಲ್ಲಲೈ ಮನದಾತುರದಿ ಸಾಹೆಸದಿ 1೩೫ 


_ ಬೆದರಿದುದು ಖಗ ಚದರಿದುದು ಮಿಗ 
ಮದನ ಮೋಹೆನರೂಪ ರಘುಪತಿ | ಸ 
ಯೆದೆಗೆ ಬಾಣವ ಬಿಡಲು ಮರೆತರು ಮೊಗವ ನೋಡುತಲಿ | 
ಕದಡಿದುದು ಮತಿ ಮುಂದನರಿಯದೆ 
ಚದುರ ಮಂತ್ರಿಯ ಖರನು ಕರೆಸಿದ 


ಬುಧನೆ ನರಭೂಷಣನು ಸುಂದರ 'ರೂಪನಿವನಾರೋ ? [೩೬॥ 


ಸುರನರೋರಗರಸುರ ಮುರಿ ಕಿ 
ನ್ನರರ ನೋಡಿಹೆನವರ 'ಕೊಂದಿಹೆ . ; 
ನರಕೆ ರಾಘನನೊಲು ಸುರೂಪರ ಕಾಣೆ ಪುರುಷರೊಳ್ಳ | 
ತರಳೆ ತಂಗಿಯ ಭಂಗಿಸಿದನಿವನಾ | 
ದರು ಮನೋಹರ `ವಥೆಗೆ ಯೋಗ್ಯ ಜಿ | 
ಮರಳುವೆವು. ಸೌಂದರ್ಯ ವಾರಿಧಿಪುಳಿಯಲಿನ್ನೇನು Ils. ll 


ಇತ್ತು ಪತ್ನಿಯರನೆಮಗೆ ಬದುಕಲಿ 
ಸತ್ತು ಕೆಡದಿರಲಿರ್ವರನ್ನುಳು 
ಹುತ್ತ ಕಳುಹುವೆವೆಂದು ದೂತರ ಕರೆಸಿ ಹೇಳಿದನು | 
ಅತ್ತ ರಾಮಂಗಿದನು ನೀವೊರೆ 
ಯುತ್ತಲುತ್ತರತೆಹುದು ಶೀಘ್ರ ದೊ 
ಳುತ್ತ "ಮರೆ 'ಕಡೆಯಿರೆನೆ ಬಂದರು ರಾಮಸನ್ನಿಧಿಗೆ ae ll 


ಅರಣ್ಯ ಕಾ೦ಡ 


ಅರಿಯದಾ ರಘುವರನ ಪೌರುಷ 
ಮರುಳ ಪಡೆ ಯಮನೂರ ಮಾರ್ಗವ 
ತೆರಪುಗೊಳೆಸುತ ಮಶಕ ತಿವಿಯಲು ಮೇರು ಕದಲುವುದೆ | 
ಬರುತ ರಕ್ಕಸ ದೂತರೊರೆದರು 
ಖರನ ಭಾಸೆಯ ಕೇಳಿ ನಗುತಲಿ 
ಬರಲಿ ಬವರದಿ ತಲೆಯ ಹೆಂಡಾಡುವೆನು ನಿವಿಸದಲಿ 1೩೯1 


ನಾವು ಪಾರ್ಥಿವರೈ ಮೃಗಂಗಳ 
ನಾವಗಂ ಬೇಂಟಿಯೆಲಿ ಕೊಲುವೆವು 
ನಾವು ನಿಮ್ಮವೊಲಿರುವ ಖಗಮೃಗ ಪಡೆಯನರಸುವೆವು | 
ಜೀವಗಳ್ಳ ರಲ ನೀವು ನಿಮಗಿ 
ನಾವು ಔಡಕೆವು ಧರ್ಮಪಾಲಕ 
ರಾವು ಭುಜಬಲನರಿಯಿಕ್ಳೈ ಬರಗಳು lp oil 


ನಾವು ಸುನುಜರು ದನುಜಕುಲವನ 
ಪಾವಕರು ಮುನಿಪಾಲಕರು ಬರ ತ 
ಲಾ ವನೇಚರ ಖಳರು ಸಿಗಿವೆವು ಬಲಿಯನಿಕ್ಟುವೆವು"! 
ಜೀವವುಳಿವೊಡ. ಸಾಗಲಿಂದೇ 
ಧಾವಿಸುಕತ ನಿಜನೆಲೆಗೆ ಯುದದಿ 
ಸಾವು ನಿಶ್ಚಯವೆಂದು ಫೇಳರಿ ಖರಗೆ ನೀವೆಂದ pal! 
ರಣದಿ ಧನ.ವಿಡಿದಿಂತು ಕೈತವ 
ಮನಕೆ ಕರುಣೆಯೆ ಶತ್ರುವೆಂಬೀ 
ಘನ ಭಯಂಕರ ಹೇಡಿತನವೆಮಗಿಲ್ಲ ನಡೆಯಿರನೆ | 
ದೆನುಜದೂತಿರು ಬಂದು ಖರದೂ 
ಷಣರ ಕಾಣಿಸಿಕೊಂಡು ನುಡಿಯಲು ; 
ಕಣುಗಳಲಿ ಕಿಡಿಗಾರಿ ರೋಷಜ್ವಾಲೆ ಮುಖನಾದ |೨| 


ಕಲಪ 


ಎ೮೮. 


ಶ್ರೀ ತುಲಸೀ ರಾಮಾಯಣ. 


ಹಿಡಿಯೆವನ ಬೆಂಬತ್ತು 'ನೀನೆಂ 


ದೊಡನೆ ತೋಮರಶೂಲ ಕಾರ್ಮುಕ 


ಕೊಡಲಿ ಪರಿಘ ಕೃ ಸಾಣ ಖಡ್ಲವ ಶಕ್ತಿ ಶರಗಳನು | 
ಪಿಡಿದು ಧಾವಿಸೆ ತು ಧನುನನು 
ನುಡಿಸಿ ಟಿಂಕಾರವನು ಮಾಡಲು 


 ಕಡೆದರಾಗಲು ಭಯದೊಳಜ್ಜಾ ನದಲಿ. ಎಡೆಯೊಡೆದು 


ಅರಿ ಭಯಂಕರನೆಂಬುದರಿಯುತ 


ದುರುಳ ಮೋಹರ ಯುಕ್ತಿಯಿಂದಲಿ 


ಕರೆದು ಶರವರ್ಷವನು ಕತ್ತಲುಗ್ಸೆದು ಬರುತಿರಲು 1 - 


' ಹರಿಯು ಕೋದಂಡದಲಿ ಬಾಣವ 
ಕರೆದು ಕತ್ತರಿಸಿದನು ತೃಣದೊಲು 


Ce ಧೃ ತಿ ಶಕ್ತಿ ಗಳ ಕೇಲಿಸಿದ vel 


ಬಟ್ಟಿ ॥ ಶರ ನಿಷ ಸರ್ಹದಂತಾ 
ದುಷ್ಟ ಥಕ್ಟಸರೆಡಿಯ ನಾಟಿತು 
ಸಿಟ್ಟು ಗೊಂಡಿರೆ ರಾಮ ಸಮರದಿ ಕೆಂಗಿಡಿಯಕಾರಿ | 
ತೊಟ್ಟಿ ಸ ಸಾಯಕ ನೆಗೆದು ಶತ್ರುವ 
ತಟ್ಟಿ ನೇ ಸೀಳುವುದು ಕೆಡಹುತ 
ಸುಟ್ಟು ಜನ್ಮಾಂತರದ ಪುಣ್ಯದ ಲೋಕಗಳನೆಲ್ಲ . 1೪21! 


ನೋಡಲಾರರು ಬರುವ ವಿಶಿಖಷ 
ಮೂಡಿದೇಹದಿ ಸೀಳುವಡೆದರೆ 
ಹೇಡಿದೈತ್ಯರು ಬೆನ್ನ ತೆತ್ತರು ರಾಮಭಯದಿಂದ | 
ನೋಡಿ ತಾಯ್ಕಂದೆವಿರ ಖಳಖರ 
ನೀಡಿಹೆನು ಜವರಾಯಗೆಮ್ಮನು 
ನೋಡಬಹುದೇ ರಾಮಬಾಣನನೆಂದು ಗೋಳಿಡುತ ॥೪೬/! 


. ಅರಣ್ಯ ಕಾಂಡ ಪ್ಠಿಳ೯ 


ವೀರಭಟಿರೋಡುತಿಕೆ ಭಯದಿಂ 
_ಶೂರ ಖರದೂಷಣರು ಕರೆಯುತ 
ಬಾರದಿರಲಾಂ ಕೊಲುವೆನೀಗಳೆ ನಿಮ್ಮನೆಂದೆನಲು | 
ಹೋರಿ ಸಾವುದು ಮೇಲು ರಣದಲಿ 
ಸಾರಸಾಕ್ಷನ ಕರದಿ ಶಿಕ್ಷೆಯಿ 
ದಾರ ಹೊರೆವುದು ನಡೆಯಿರೆನ್ನು ತ. ಕಳನ ಮುತ್ತಿದರು ೪೭! 


ಬಿಟ್ಟ ನಾನಾ ಶಸ್ತ್ರ ರಿಪುಗಳ 
ಸುಟ್ಟು ಜಡ್‌ ನೋಡುತರಿಪಜಿ 
ಸಿಟ್ಟು ಗೊಂಡಿಹುದರಿದು ಕೋದಂಡವನು ಜೇವಡೆದು | 
ಕೊಟ್ಟು ಬಾಣವ ತಲೆಗಳುರುಳಿಸಿ 
ಬಿಟ್ಟ ನ್ನ ತೊಡೆಕಾಲು ತೋಳ್ಲೆ ಳೆ | 
ನಟ್ಟಿಗಳ ಹೊಟ್ಟೆ ಗಳ ತುಂಡರಿಸಿಟ್ಟಿ ಜೆಲುವಾಗಿ |[ಲ೮॥ 


ಶರವಿಘಾತಿಗೆ ನೊಂದು ಬೀಳುವ 
ರರಚಿ ಕಳಚುವ ರುಂಡ ಮ;ಂಡದೆ 
ಪೆರುವತವು ಮೇಲೆದ್ದುದಾ ರಣರಂಗ ಮರೆಯಾಗೆ | 
ಅರಿ ಶರೀರವ ಹೆಸರನಳಿಸಿದ 
ನಿರಿದನಾಜೊಡೆ ಮಾಯಬಲದಿಂ 
ಮರಳಿ ಜೀವವ ಪಡೆಯುತೇಳ್ವೆ ವು ಸತ್ತ ಸೆಣನಿಕರ lve ll 


ರುಂಡ ನೆಗೆದುದು ಮುಂಡ ಕುಣಿದುದು 
ದಿಂಡು ಗೆಡೆದುದು ದೇಹ ರಣದಲಿ ' 
ತುಂಡು ತುಂಡಾಗಿರುವ ಭುಜ ಕ್ಸ ಕಾಲು ಗಗನದಲಿ । 
ಅಂಹಲೆಯುತಿರುವಾಗಲವುಗಳ 
ಕೆಂಡು ಕಾಕ ಶೃಗಾಲವೆರಗುತ 
ತುಂಡರಿಸಿ ತಿನ್ನುತ್ತ ತೇಗಿದುವಾಗ ಸಂತಸದಿ lls oll 


೩೯೦ 


ಶ್ರೀ ತುಲಸೀ ರಾಮಾಯಣ : *₹ 


ಒಡನೆ ರಣಹೆದ್ದು ಗಳು ಜಂಬುಕ ' 
ಪಡೆ ವಿಶಾಚ ಪ್ರೇತಗಣ ಮುಡಿ 
ಕುಡಿದು ಮೊಗೆಯುತ ನೆತ್ತ ರಂ ಮನದಣಿಯೆ ಸವಿಸವಿದು ೆ 


ಒಡೆದು ಭುಜದಂಡಗಳ ರಾಮನು 


ಕೆಡಹುತಿರೆ ಮತ್ತೆದ್ದು ಘರ್ಜಿಸಿ | 
ಹಿಡಿದು ಕೊಲ್ಲೆನುತಿರ್ದುವಲ್ಲಿಯ ಸೆಣದ ತುಂಡುಗಳು ಹಂ 


ಹಾರಿದುವು ಹೆದ್ದುಗಳು ಮಾಂಸದ. 
ಚೂರುಗಳ ಕೊಂಡೊಯ್ದು ಭೂತವು 
ಸಾರಿದುದು ಹೆಣಹೆಕ್ಟಿ ಶಾಕಿನಿ ಡಾಕಿನಿಯರೀಸಿ | 
ಘೋರಸಂಗರೆ ಪುರದಿ ಪುಳುಗಳು 
ಸಾರಿ ಬಂದಪೊಲಾಯ್ತು ರಾಘವ 
ಹಾರಿಸಿದೆ ರುಂಡಗಳ ಬಾಣಕೆ ಬಲಿಯಿನಿಕ್ಳುತಲಿ 1191.೨1 


ಕೆಲನರೆದೆ ಸೀಳಿದುದು ಕೆಲವರು 
ನೆಲವ ಕಚ್ಚಿ ದರಲ್ಲಿ ಮೂರ್ಛೆಯೊ ' 
ಳಳಲಿ ಬಳಲಿದರಲ್ಲಿ ಮೋಹಜೊಳಿಂತು ಸೋತಿರಲು | 
ಖಳ ಖರ ತ್ರಿಶಿರಸ್ಸು ದೂಷಣ 
ಕೆಳೆದು ಬಲವನು ಕರೆದು ಧೈರ್ಯದಿ 
ನಿಲಡೆ ರಾಮಂಗಿದಿರುವಂದರು ಕೋಪಗಿಡಿಯಿಂದೆ 1೫೩1 


ಪಿಡಿದು ತೋಮರ ಶಕ್ತಿ ಕಾರ್ಮುಕ 
ಕೊಡಲಿ ಶೂಲಕೃಪಾಣ ಬಾಣವ : 
ಕಡುಗಲಿಗಳೆಸೆದೆನ್ಲ ಕೈದುಗಳೊಮ್ಮೆ ಬೀಸಿದೊಡೆ ॥ 
ತೊಡುತ ಕೂರಲುಗಿಂದ ನಿವಿಸದೊ 
ಳಡಗಿಸಿದ ಶಸ್ತಾಸ ್ರ್ರಾ ಸ್ತ್ರ ಪುಬ್ಬ ಟಿ 
ಯೊಡೆದ ರಕ್ಕ ಸತಯ ಕೋಲ್ಮೊ ನೆಯಿಂದ ದಾಶರಥಿ 1೫೪॥ 


ಆರಣ್ಯ ಕಾಂಡ 


ಬೀಳುತೇಳುತ ಸಾವುಗಾಣದೆ 
ಖೂಳರಕ್ಕಸ ನಿಕರ ಮಾಯದಿ 
ಬಾಳುತಿರೆ ಸುರಜಾಲ ಬಚೆದರಿತು ರಾಮನೊಬ್ಬ ನಿರೆ |. 
ದಾಳಿಯಲಿ ಹೆದಿನಾಲ್ಲು ಸಾವಿರ 
ವಾಳು ಕನಿಯಲು ಭಯದಿ ಚಿಂತಿಸೆ 
ಲೀಲೆಯಿಂ ರಘುರಾಮ ಹೊಕ್ಳನು ಸಕಲಜೇಹೆದೆಲಿ il9s9s!| 


ಒಬ್ಬ ನೊಬ್ಬನ ರಾಮರೂಪವ 
ನುಬ್ಬಿ ಕಾಣುತ ಶತ್ರುವೆನುತಲಿ 
'ಕೊಬ್ಬ ತಿನಿಯುತ ಕೆಡಹಿ ಸ್ಥೆ ಸೈ ವ್ಯವನಿಂತು ಫುಂಡರಿಸೆ | 
ಹಬ್ಬಿ ದುದು ರಘುರಾಮ ನಿಸ್ತ ನ 
ಹ ಸಾಯುತ್ತಿ ರುವ ರ 


ಬ 
ತಬ್ಬಿದೆರು ಮುಕ್ತಾ ೦ಗನೆಯ ರಘುವರನ ಕರುಣದಲಿ 1185೬ 


ಖರನ ಶಿರಹಾರಿದುದು ದೂಷಣ 
ಮರಣ -ಪಟ್ಟಿ ವನೇರೆ ರಘುಪತಿ 
ಚರಣದಿ ತ್ರಿಶಿರಸ್ಸು ಮಡಿದನು ರಾಮಜಾನದಲಿ | 
ಹರಿಯರಿಯ ಹೃದಯದಲಿ ಕಾಣಿಸಿ 
ತರಿದ ನಿಮಿಷದಿ ಶತ್ರುನಿಕರವ 
ಸುರರ ಸಲಹಿದೆ ಮುನಿಗಳುಳುಹಿದೆ ದೇವ ಕರುಣದಲಿ 1೫೭! 


ಆರಿದುದು ರಿಪುವೃಂದ ತಾವೇ 
ಹೀರಿಕೊಂಡರು ಜೀವ ಮಾಯೆಯ 
ಬೀರಿ ಕೆಡಹಿದ ರಾನು ಸುರಪಡೆ ಸುಮನ ಸೂಸಿದುದು | 
ಹಾರಿದರು ಹೊಗಳಿದರು ವಾದ್ಯವ 
ಬಾರಿಸುತ ಸನ್ಮಾನಿಸಿದರಾ 
ಸಾರಸಾಕ್ಷನ ರಾಮಚಂದ್ರನ ಮಹಿಮೆ ಕೊಂಡಾಡಿ. 1೫೮! 


೯೧ 


ತ್ನ 


ಶ್ರೀ ತುಳಸೀ ರಾಮಾಯಣ 


ನಿಶ್ರಾಮ ೪ 


ಸೂ! ಹೆರಿಣವುಂ ಬೆಂಬತ್ತಿ ರಘುಪತಿ 
ತೆರಳೆ ರಾವಣ ಸೀತೆಯನ್ನ ಹ ಹ 
ಹೆರಿಸಿ ಕೊಂದು ಜಟಾಯು ಖಳ ಲಂತೆಗೈತೆಂದ || 


ಕೊಂದು ರಾಜ್ಚಸಗಣವ ಸಮನ. 


ವೃ ಡೆ ಭಯಸರಿಹೆರಿಸಿ ರಘುಸತಿ 


ಪೊದಿರಲು ಸೀತಾಸಹಿತ ಲಕ್ಷ ಒಾನು ನಡೆತಂದು | 


-ವಂದಿಸಲು ಹಿಡಿದೆತ್ತಿ ತಮ ನ ಎ 


ಜೆಂದದಿಂದಾಲಿಂಗಿಸಿದ ಹ 

ದಿಂದ ಜಾನಕಿ ವಿಜಯಿಯಾಗಿಹೆ ಪತಿಯನೋಡಿದಳು Nall 

i ಹೆರುಷಮುಕ್ಕಿತು ನೋಟಸಿಕ್ಕಿತು | 

ಹೆರಿಯನೋಡುತ ತನ್ನ ಮರೆತಳು 

ಹೆರಿಯೆ ಪರಮಪ್ರೇಮ ಹೈದೆಯದೊಳತ್ತ ಶೂರ್ಪನಖಿ | 

ಉರಿಯುತಿರೆ ಹೈದಯಾಗ್ನಿ ಸೋದರ 

ಮರಣ ತನ್ನಯ ಸೋಲು ಪೆರ್ಚಲು 

ಮೊರೆದು ರಾವಣನೆಡೆಯ ಸಾರ್ದಳು ದಿಕ್ಕುಗಾಣದೆಯೆ  1೨[| 
ಉಕ್ಸಿಬಹೆ ಕುಡುಕೋಪವನು ಮುಂ 

ದಿಕ್ಕಿ ಘರ್ಜಿಸಿ ದೇಶಕೋಶವ 


ನ. ಮೈಮರೆದು ರಾವಣ ಮದ್ಯಪಾನದಲಿ | 
'ನೆಕ್ಳುವರುನೆತ್ತ ರನು ರಿಪುಗಳು 


ಕಕ್ಟುಲಿತೆಯೇಕಿನ್ನು ಮನುಜರು ಸೋಲಿಸರು ನಿನ್ನ lls. ll 


ಅರಣ್ಯ ಕಾಂಡ 


ಯತಿಕುಸಂಗದಿ ಮತಿಕುಡಿತದಿಂ 
ಕಿತಿನ ಮಂತ್ರಿ ಗಳಿಂದೆ ಸದ್ದು ಇ 
ಮತಿ ಜಾಯಾ: ಪ್ರೀತಿಯು ಕೆಡುಗು ಶೀಘ್ರ ದಲಿ | 
ಸತತ ಮದ್ಯವಸವಿದು ನಾರೀ 
ತತಿಯನೊಲಿಸುತ ನಮ್ಮ ರಕ್ಷಿನ 
ಮತಿಯಗಾಣಜಿ ಮರೆತೆಯೆನ್ನುತ ಬಿಳ್ಲಳಾದನುಜೆ loll 


ಮೂರು'ಲೋಕದ ಗಂಡ ಬದುಕಿರೆ 
ಬಾರದಿಹೆ ಬಹು ಕಷ್ಟ ಮೊದವಿತು ` 
ಜಾರಿತೇ ಬಲ ಭುಜಗಳಿಂದೆನೆ ನೋಡಿ ರಾವಣನು | 
ಆರು ಭಂಗಿಸಿದವರು ನಿನ್ನನ . 
ದಾರು ಕೆಣಕಿದರರರೆ ಧ್ರೈರ್ಯವಿ 
ದಾರ ಹೊಕ್ಕಿತು ಕೊಯ್ದರೇ ಕಿವಿಮೂಗುಗಳನೆಂದ 11೫11 


ಪುರುಷ ಸಿಂಪಹನಯೋಧ್ಯ ಪುರವರ 
ದರಸ ರಾಮನು ಸಂಚರಿಸುತಲಿ 
ತರುಣಿಯನುಜರ್ವೆರಸಿ ದಂಡಕವನದಿ ನೆಲೆಸಿ ಹನು | 
ತರಳರಿರ್ನರು ಪರಮವೀರರು 
ಧರೆಯ ಧರ್ಮಗಳರಿತವರು ಸುರ 
ನರರ ಮುನಿಸುಖದಾಯಕರು ಸೌಂದರ್ಯನಿಧಿಯವರು 10೬! 


ಹಿರಿಯನೇ ರಘುರಾಮನವರೊಳು ' 
ತರಳೆ ಜಾನಕಿಯತಿ ಸುರೂಪಿಣಿ 
ಧರೆಯೊಳಿಹರೇ ಸುಂದರಿಯರಾ ಸೀತೆಯೊಲು ಮತ್ತೆ | 
ಅರಿತು ನಿನಗಾಂ ತಂಗಿಯೆಂಬುದೆ 
ನಿರಿದು ಕಿವಿಮೂಗುಗಳ ಲಕ ಕ್ಮ 
ಹರಿದು ನೂಕಿದನೆನ್ನ ವಧುವೆಂದುಳುಶಿದನು ಕೊಲದೆ Hall 


ಪಿ 


ತ್ನ 


ಶ್ರೀ ತುಲಸೀ ರಾಮಾಯಣ 


ಅಳುತಲಾಂ ಮೊರೆಯಿಡಲು ಕರುಣದಿ 
ಕಳರೊಳಗೆ ಖರದೂಷ ಣಾದ್ಯ ರು 
ಬಲಸಹಿತ ಘನಘೋರಯುದ್ಧವ ಮಾಡಿದರು ಬಲಿದು | 
ಬಿಲುವಿಡಿದು ಹದಿನಾಲ್ಕು ಸ ಸಾವಿರ - 
ಬಲವ ಕೊಂದನು ರಾಮ ನಿಮಿಸದಿ 
ಸುಲಭದಿಂದೆನೆ ಕಿಡಿಯ ಕಾರಿದನಾ ಗ ರಾವಣನು ಆ! 


`: ತಂಗಿಯಂ ಸಂತಶವಿಸಿ ತೋಳಬ 


. ಲಂಗಳಂ ವಿವರಿಸುತಲೊದವಿದ 


ಭಂಗಗಳ ನೆನೆಯುತ್ತೆ ರೋಷದಿ ನಡೆದನರಮನೆಗೆ | 
ಕಂಗಳುರಿಗಾರುತಿರೆ ರಾವಣ 

ಹಿಂಗಿದನು ದುಃಖದಲಿ ಮರುಗುತ | 
ತಂಗಿದನು ಮರೆಯುತ್ತ ನಿದ್ರೆಯ ಕೋಪನಶನಾಗಿ lel) 


ದನುಜ ಸುರನರನಾಗ ಖಚರರೊ 
ನಗೆ ಸಮರಾರಿಹರು ಶೌರ್ಯದೊ 
ಳನುಜರಾ ಖರದೂಷಣ ತ್ರಿತಿರಸ್ಸುಗಳನುಳಿದು | 
ಸೆಣಸಿ ಬದುಕುವರಾರು ರಾಕ್ಷಸ 
ರಣದಿ ಮಾನವಗೆಣೆಯೆ ಯುದ್ಧದಿ 
ಮಣಿನರೇ ಭಗನಂತನಲ್ಲದೆ ಶಕ್ಕರಿನ್ನಿ ಹರೆ ‘lool 


ಅವತರಿಸಿ ನರರೂಪದಲಿ ಶ್ರೀಹರಿ 
ಬುವಿಯ ಭಾರವನಿಳುಹೆ ಬಂದಿರ 


ಲವನ ಹೆಗೆಯಿಂದೊಲಿಸಿಕೊಂಬೆನು ಛಲದಿ ನೋಡುವೆನು | 


ಅವನ ಕರುಣಾಪಥದ ಬಾಣದಿ 


, ಭವ ಸಮುದ್ರವ ಹಾಯ್ದು ಜನ್ಮವ 


ಸವೆದು ಮುಕ್ತಿಯ ಕರವ ಪಿಡಿಯುವೆನೆಂದು ಚಿಂತಿಸಿದ ೧೧ 


ಅರಣ್ಯ ಕಾಂಡ 


ನೆನೆಯ ಬಹುದೇ ಹರಿಯ ತಾಮಸ 
ತನುವ ಥರಿಸುತಲಾನು ಹೆರಿಯೊಳು 
ಸೆಣಸಿ ಬದುಕುವೆನೇ ರಘೂತ್ತಮನೆನಗೆ ಸೋಲುವನೆ | 
ವನದಿ ವಂಚಿಸುತವನ ಮೋಸದಿ 
ವನಿತೆ ಸೀತೆಯನಸಹೆರಿಸಿ ತಹೆ 
ನೆನುತೆ ಪಾಸವ ನೆನೆದ ಮೃತ್ಯುವಿಗೌತಣವಶಿಕ್ಕಿ 1೧೨! 


ಹೆಲವು ಕೊಪಕ್ಷಣದಿ ಧರಿಸುತ 
ಸುಲಭೆವಿಂಜೊಲಿಸುವನು ಮೋಸೆದಿ ॥ 
ಬಲಕೆ ಬೆದರುವನಲ್ಲ ಬಾಲಕ ನಮ್ಮ ಮಾರೀಚ 
ಹಳುವದಿರಗಳ ಬಲ್ಲ ಮಾನವ 
ಲಲನೆಯರ ಗುಣ ಬಲ್ಲ ಸೀತೆಗೆ 
ಚೆಲುವು ಕನಕಾಮೃಗದಿ ಮೋಹವು ಗೆಲವಿದಾಯ್ತೆಂದ ೧೩! 


ತೆರಳಿದನು ಮಾರೀಚನೆಡೆಗಾ 
"ದುರುಳ ಸೀತಾಮೋಹನಶದಲಿ 
ಮರೆತು ಧರ್ಮವ ಭುಜಪರಾಕ್ರಮ ಕೆಚ್ಚಿನಿಂ ನಡೆದು | 
ಗಿರಿಜೆ ಕೇಳಾ ರಾಮನೆಸಗಿದ 
ಪರಮ ಘನಲೀಲೆಗಳ ಸೀತೆಯ 
ಕರೆಯುತೊರೆದ ರಹಸ್ಯದಲಿ ಭೂಭಾರ ಕಾರಣವ lav! 


' ವರಕೃಪಾಸುಖವೃಂದ ಜಾನಕಿ 
ಕರವಿಡಿದು ತಾನೆಂದ ನಗುತಲಿ 
ತರಳೆ ಹದಿಬದೆಯರಲಿ ಪಾವನೆ ಪರಮ;ಘನಶೀಲೆ | 
ಧರೆಯ ಭಾರವ ಕಳೆನೆ ನೀನಿ 
ನ್ನಿರದೆ ಪಾವಕ ರಕ್ಷೆಯಲ್ಲಿರು 
ದುರುಳರಂ ಕೊಲುವನಕ ಕಣ ರೆಯಾಗು ಜೇಗೆಂದ ssl! 


೩೯೫ 


ರ್ಥ 


ಶ್ರೀ ತುಲಸೀ ರಾಮಾಯಣ 


ಪತಿ`ರಹಸ್ಯಗಳರತು ಬಿಂಬವ . 
ಹುತವಹನ ರಕ್ಷಣೆಯೊಳಿಡುತ 
ಕ್ಲಿತಿಜೆ ಜವರೇ ಧಕೆಗಿಳಿದಳಿನ್ನೊ ಮ್ಮೆ 
ಮತಿ ಮನದಿ ನಿಜಗುಣದಿ ಸೀತೆಯ . 
ಗತಿಯನೇ ಹೋಲುತ್ತ ನಿಂದಳು 
ಪತಿಯ ನರನಾಟಕದಿ-ಪಾತ್ರವ ತಾನೆ ರಚಿಸಿದಳು . 0೧೬॥ 


A 
ಈ 


ಅರಿಯನೀ ಮಾಯಗಳ ಲಕ್ಷ್ಮಣ 
ನರಿವರೇನುಳಿದವರು ಸೀತೆಯ 
ಪರಮಘನ ಮಾಯೆಗಳ ಸುಲಭಗ: ಗಳನು | 


| ಇರುತಿರಲ್ವೀ ರೀತಿಯಿತ್ತಲು 


ದುರುಳ ಛಾವಜನತ್ಕ ಕಾಣುತ 
ಭರದಿ ಮಾರೀಚನಿಗೆ ನಮಿಸಿದ ಕುಶಲವನು ಕೇಳಿ 1೧೭! 


ಉರಗ ಜಾಪಾಂಕುಶ ಬಿಡಾಲದ 
ತೆರದಿ ಮಷ್ಟರ ನಮನವಹಿತವು 
ದುರುಳರಾ ಸಿ ಬ ಯವಚನ ಭಯದಾಯಕವು ಷ್ಟ | 
ಕರೆದು ಸೆತ್ಸರಿಸುತಲಿ ದಶಕಂ 
ಧರನ ಪದುಳದಿ ಕೇಳ್ವ ತಂದೆಯೆ . . 
ಬರವಿದೇನಿದು ದುಗುಡವಿದು ನಿನಗೇಕೆ ಹೇಳೆಂದ ೧೮ 


_ ಬಂದಕಾರ್ಯವನೊರೆದು ಸೋದರ 


. ಬಂಧುವರ್ಗದ ಪರಿಭವವನೊರೆ 


ಜೆಂದ. ರಾವಣ ಕನಕಮೃಗ ರೂಪವನು ನೀತಾಳ್ವು |: 
ಇಂದುಮುಖಿಯೆಡೆಗೈದಿ ಸುಳಿಯುತ 

ಲಿಂದು. ವ್ಯ ಗಪಡೆವಾಸೆ ಪೆರ್ಚಲು 

ತೆಂಡೆ ತ ಸೆಳೆದೂರ ಕಾನನದಿ lll 


ಅರಣ್ಯ ಕಾ೦ಡ ಷ್ಲಿ೯ಪಿ 


ಅನಿತರಲಿ ಸಂನ್ಯಾಸಿ ವೇಷದಿ 
ಜನಕಜೆಯನಪಹರಿಸಿ ಲಂಕೆಯ 
ಮನೆಯ ಸೇರುವೆ ಸತ್ನಿವಿರಹೆದಿ ರಾಕ್ಷಸರೆ ಭಯದಿ 4 
ಮನುಜ ಶತ್ರು ಗಳಳಿವಕ್ಕಿ ನೀನಿ 
ನೈನಗೆ ಸಾಧಕನಾಗು ಸಹನೆ 
ಮುನಿಯದಿರು ನೆನೆದೆಮ್ಮು ಸೋದರ ಹೆಗೆಯ ಹೆರಿಬಗಳ ॥೨೦॥ 


ಎನಲು ಬಿಡು ಬಿಡು ರಾಮನಲಿ ಹೆಗೆ 
ತನವ ಮಾಡದಿರೆಲೆಲೆ ರಾವಣ \ 
ಮನುಜನಾದೊಡಮೇನು ಚನ ಜು | 
ನಿನಗೆ ಮರುಳೇನೆಸಗಿ ಕೈತವ 
ಕೆಣಕಿ ರಾಮನ ಸಾವಮಂತ್ರವ 
ದನುಜಪತಿ ನಿನಗೊರೆದರಾವರು ನಮ್ಮ ಬಳಗದಲಿ sal 


ಬದುಕಬಲ್ಲೆಯ ಕೆಣಕಿ, ರಾಮನ" 
ನಿದಿರುಗೊಂಡರೆ ಮುಕ್ತಿಯಲ್ಲದೆ 
ಪದವಿಗಿದವಿಯ ಮರೆವುದೊಂದೇ ಕಾರ್ಯನಿನಗಿನ್ನು 
ಮದಿಸಿದಾ ಖರದೂಷಣಾದ್ಯರ 
ಕದನಮುಖದೊಳಗೊರ್ವನೇ ಮುರಿ 
ದುದನು ನೀನೇ ಬಲ್ಲೆ ರಾಮನ ತೊಡಕು ಬೇಡೆಂದ ||_೨.೨|| 


ಒಂದೆ ವಿಶ್ವಾಮಿತ್ರಯಾಗದಿ 
ಬಂದ ಭಂಗವನೇನನುಸುರಲಿ 
ತಂದೆ ಕೊಂದ ಸುಬಾಹು ದನುಜನನೆನ್ನ ಚೌ 
ಒಂದು ಬಾಣಹೊಳೆನ್ನ ನೂಕಲು 
ಬಂದು ಬಿದ್ದೆನು ಜಲಧಿ ಮಧ್ಯದೊ 
ಳಿಂದು ಕೋದಂಡವನು ಮರೆವೆನೆ ಮರಳು ಪುರಕೆಂದ. 1೨೩1 


ಷಲ 


ಶ್ರೀ ತುಲಸೀ ರಾಮಾಯ 


` ಆ ದಿವಸ ಪರ್ಯಂತ ಮನದಲಿ 
ಸೋದರರ ಭಯರೂಪಮಲ್ಲಜೆ 
ಬೋಧೆಯಾಗದು ಬೇರೆ ಬೆಸಸುತಲಿಂತು ಕೊಲ್ಲದಿರು | 
'ಭೇಡೆಮೆಣಿಸದಿರಿನ್ನು .ನರನೆಂ 
ದಾದೊಡಂ ಮಾಯಾವಿ ರಾಕ್ಷಸ 


"ಖಾಜಿ ಕಳೆಯೆಲು ಬಂದ ಯಮ ಹಮಗಿವನು ತಿಳಿಯೆಂದ ॥೨೪॥ 


ಕೊಂದನಾ ತಾಟಿಕೆ ಸುಬಾಹುವ 
ನಿಂದುಧರ ಧನು ಮುರಿದು ನಿನ್ನಯ 


. ಬಂಧುಗಳ.ಖರ ದೊಷಣಾದ್ಯರ ಬಿಲುಹೆನೊರೆಸಿದನು | 


ತಂಜಿಯಿನ ನರನಲ್ಲ ರಾಕ್ಷಸ 
ವೃಂದ ಯವಃ ಮನದಂದ ಬಯಕೆಯ 
ನಿಂದು ಮರೆ ಕುಲದನುವ ನೆನೆ ನೀನೆಂದು ಬೋಧಿಸಿದೆ 1೨೫! 


ಆಡದಿರು ಬಾಹಿರವ ಯುದ ದೊ 


ಫೋಡಿದರಿ ನೀನಂದು ಮನುಜರ 


ಬಾಡು ತಿಂಬುವ ರಕ್ತ ಸರಿಗಿದಿರಹರೆ' ಲಂಕೆಯಲಿ | 
ಮೋಡಿಯಲಿ ಧನು ಮುರಿದ ಬಗೆಯನು 

ನೋಡಿ ನಡುಗುವೆಯೇಕೆ ಎನ್ನೀ | 
ಜಾಡನರಿಯದೆ ನುಡಿವೆ ಈ ಮಾರೀಚ ಹೋಗೆಂದ ' (೨೬. 


ಮರುಳಲಾ 1 ಸೀತೆಯ 
ನರಸುವರೆ ಮೋಸದಲಿ ನಿನಗಿದ 
ನೊರೆದನಾವನು ದನುಜಕುಲದಾವಾಗ್ನಿಯಾರವನು | 
ಮರಣ ನಿಶ್ಚ ಯಮೆನಗೆ ರಾಮನ 
ಕರಡೊಳಾಸೊಡೆ ನಮ್ಮ ಮೂಲವ 
ನೊರೆಸದಿಹನೇ ನೆನೆಯ ಬೇಡಿದನೆಂದ ಮಾರೀಚ [9೭1] 


ಅರಣ್ಯ ಕಾಂಡ 


ಉಕ್ಕಿದುದು ಕಡುರೋಷ ನಿನ್ನನು 

ಹುಕ್ಕಿ ನೆತ್ತರ ಭೂತಕಿಕ್ಕುವೆ 

ಹೊಕ್ಳಿನಿಂಜೆನಗೊರೆವೆ ಬುದ್ದಿಯ ಮಾತನವಿಧೇಯ | 

` ಕಕ್ಕುಲಿತೆಯೇಕಿನ್ನು ಮರೆತೆಯ 

ರಕ್ಕಸಾಧಿಪನಿರವ ಯಮನಗ 

ಪಕ್ಕೆ ಪಯಣವ ಕಳುಹುವೆನು ಹೋಗದಿರೆ ಶೀಘ್ರ ದಲಿ sel 
ಹೊಗಳುಭಟ ಸಿರಿವಂತ ಭೇಷಜ 

ಸುಗುಣಿ ಸಾಧಿ ವಿವೇಕಿ ಕವಿಮ 

'ರ್ಮಿಗಳೆ. ಮೂರ್ಬ ಸ್ವಾಮಿ ಶಸ್ತ್ರೀ ಜನರ ಹಗೆಯೇಕೆ | 

ಹೊಗದಿರಲು ಕೊಲ್ಲುವನು ರಾವಣ 

-ನಗಧರನು ಹೀರುವನು ನಡೆದೊಡೆ 

ಮಗುಳೆ ಮುಕ್ತಗೆ ಸಲುವೆ ರಾಮನ ಬಾಣಕೆರವಾಗೆ 08೨೯? 


ಹೊರಟ ರಾವಣನೊಡನೆ ರಾಮನ 

ಚರಣಗಳ ನೆನೆಯುತ್ತ ಮನದಲಿ 

ಪರಮ ಹೆರುಷವ ತಳೆದು ಬಾಹೈವನುಳಿದು ಮೈಮರೆದು | 

ದುರುಳನಿವನರಿದಿಲ್ಲ ರಾಮನ 

ಸರಸಿ ಜಾಂಫಿ, ಯ ಮಹಿಮೆ ಸೀತೆಯ 

ಪರಮಪಾವನ ಚರಿತೆಯರಿವನೆಯೆಂದು ಚೆಂತಿಸುತ lla. oll 
ಬಹುದಿನದ ನೆನನಿಂದು ಫಲಿಸಿತು 

ತಹುದು ಮೋಕ್ಷನನೊಂದು ಬಾಣದೊ - 

ಳಿಹೆಪರದಕ್ಕೃತಿ ಸಿದ್ಧಿಯಾದುದು ಸೇವೆಸಂದುದಲಾ | - _ 

ಅಹಹ ರಾಕ್ಷಸ ಜನ್ಮ ಸಾಕಿ 1 

ನ್ಹಹಿಶಯನ ದರ್ಶನದಿ ಪಾನದ . ” 

ಹಹಿಯ ನೀಗುವೆನಿಂತು ರಾವಣನಾಜ್ಞೆ ಪಾಲಿಸುವೆ 1೩೧॥ 


೩೯೯ 


ಶ್ರೀ ತುಲಸೀ ರಾಮಾಯಣ 


ಕನಕ ಮೃ ಗ ರೂಪದಲಿ: ಸೀತೆಯ: 
ಮಠನ'ಸೆಳೆಯಲ್ಲಿ ನ್ನ ನಿಡಿಯಲು . 
ಧನುವಿಡಿದು ಬಹಕೆನ್ಸ ಹಿಂಬಾಲಿಸುತ ರಾಘವನು | 
ಅನಘ ಭಕ್ತಿಗೆ ಮೆಚ್ಚಿ. ಬಾರಕೆ ' 
ವನದೊಳೋಡುತ ಮುಕ್ತಿ ಮಾರ್ಗವ . 


`` ಫೆನಗೆ ಕಲ್ಲಿಸಿ ನೋಡದಿಹನೇನೆಂದು ಚಿಂತಿಸಿದೆ... ಗ 


ಅನುಜ ಸತಿಯರ್ವೆರಸಿ ಮುನಿಯಂ 
ತನಘನಿರಲಾಶ್ರ ಮವ ಹೊಕ್ಕನು 


'ಮನದ ಬಯಕೆಯ ನೆನೆದು ರಾವಣ ಕೈತವದಿ ಬಂಡು. | 


ಕನಕಮೃ ಗ ಮಾರೀಚನಾದನು 
ನೆಕೆದ'ಮಾತ್ರ ದಿ ಹೇಳಲೇನದ 


ಮಿನುಗಿ ಕಣ್ಮನ ಸೆಳೆಯುತಿರ್ದನು ತನ್ನ ನೋಡಿದರ 1೩೩॥ 


ಥಳದಳಿಸಿ ಕಣುಗಳಿಗೆ ರಘುಪತಿ 


ಬಳಿಯೊಳಿಹ ಜಾನಕಿಯ ಮುಂದೆಸೆ 


ದೊಲಿಸಿ ಮೈವರ್ಣದಲಿ ಚಂಚಲ ನೋಟದಿರಗಳಲಿ | 

ಹೊಳೆವ ಕಾಂಚನ ಮೃಗವು ಮೆಲ್ಲನೆ 

ಸುಳಿಯಲಾಶ್ರಮದಲ್ಲಿ ಮಿಗದಾ 

ಚೆಲುನಿಕೆಗೆ ಮನಸೋತು ಬಯಸಿದಳದನು ಹಿಡಿಯಲ್ವೈ " ||[೩೪॥ 


ಪರಮ ಪುಣ್ಯಶ್ಲೊ ಕ ನೋಡದೊ 
ಬರುವ ಸುಂದರಮ್ನುಗವ ಪಿಡಿತಹು 
ಜಿರಳೆಯಂ ಕೆಳೆಯಾಯ್ತು ಹಳುವದೊಳೊರ್ವಳಾನಿರಲು | 
ಪೊರೆವೆನೆಡವಿಡದಂತೆ ಮತ್ತೊ 
ಯೆ _ರಮನೆಗೆ ತೋರುವೆನು ಸೋದರಿ 
ಯರಿಗೆ ಕಾನನವಾಸೆ ಸುರುಹೆನು ಬೇಗತಾರೆನಲು - lak 


ಅರಣ್ಯಕಾಂಡ | ಭಂಡಿ 


ಹೆರಿಣ ನೆನದಿಂ ಸುರರಸೊರೆವಾ 

ತುರದಿ ಕೊಂಡನು ಚಾಸ ಹೊದೆಗಳ 

“-ನೆರಳೆಯಂ ಪಿಡಿದೀಗ ತರುವೆನು ಸಿಕ್ಕದಿರಶೋಡಿ | 

ಅರಸಿ ಯುಕ್ತಿಯೊಳದನು ಪಿಡಿವೆನು 

ಧರಣಿಜೆಯ ಬಳಿಯೊಳಿರು ಲಕ್ಷ್ಮಣ 

ತೆರಳದಿರು ನೀನೆನ್ನುತೆಳ್ಳರಿಸಿದರು ರಾಘವನು ॥೩೬॥ 


ಸುಲಭವೇನಿದ ತೆಹೆದು ಹೋಗುವೆ 
ಹಳುವದಲಿ ರಕ್ಕಸರು ಹಲವರು i 
ಸುಳಿಯುವರು ನಾವಿಲ್ಲದಿಹೆ ಸಮಯದಲಿ ಭೀತಿಯೆಲಿ | 
ತಳುವದಾನಿದ ಪಿಡಿದು ತರುವೆನು ' 
ಇಳೆಯ ಮಗಳೊಡನಿರ್ದು ಕಾದಿಹು 
ದಲಘುಮತಿ-ಹೋಗದಿರೆನುತ ಹಿಂಬಾಲಿಸಿದೆ ಮೃಗವ 1೨೩.೭! 


ಹೆರುಷ ವಿಸ್ಮಯದಿಂದ ಸುರರಾ 
ದರಿಸಲತ್ಮಲು ಹರಿಣನಿತ್ತಲು ತ ಎ 
ಹರಿಯು ಬೆಂಬತ್ತಿದುದನರಿಯುತ ನಿಲ್ಲದ್ದೋಡಿದುದು | 
ಹೌರ ಹೈದಯ ಚಿನ್ಮೂರ್ತಿ ನಿಗಮಗ 
ಫೊರೆವ ನೇತಿ ಸುವರ್ಣ ಮೃಗಮಂ 
ತರಲು ಸುಳಿದನು ಸಂಚವಟಯಂ ದಾಂಟಿ ದೂರದಲಿ lac! 
ಸಿಗದು ಸಿಕ್ಕಿತು ಪೊದರ ಹೊಕ್ಕಿತು 
ಮಗದ ಬಗೆಯಿದು ಪಿಡಿನನಿತರಲಿ 
ನೆಗೆದು ದೂರದಿ ನಿಂದು ಕರೆವಂತಾತುರದಿ ನೋಡಿ 
ರಘುವರನು ಕಂಡೊಡನೆ ಮಾರ್ಗದ 
ಬಗೆಯರಿಯದೊಲು ಹರಿದು ಕಾರ್ಗಾ 
'ಡುಗಳ ಮಧ್ಯದಿ ದೂರಕೊಯ್ದುದು ಹೆರಿಯ ಮನಸೆಳೆದು 01೩೯1 
26 


ಶ್ರೀ ತುಲಸೀ ರಾಮಾಯಣ 


ಇದು ಮಿಗದ ಬಗೆಯಲ್ಲ ಮೋಸದ 
ಕಡನೊ ರಾಶ ಕ್ಷಸಮಾಯವೋ ಹೊಂ 
ದಿದನು ತರುವೆನು ಸಿಗದು ನಡಿಯಲ್ಫೀಗಲೆನ್ನುತಲಿ | 
ಮದಿಸಿದಾ ಮ ಗವನ್ನು ಕೆಡಹಿದ 
ನೊದೆದು ಚಾಡ್‌ ರಾಮ ಖಳ ಮರ 


_ ಇದಲಿ ಕೂಗಿದನಿಂತು ಹಾ ಸೌಮಿತ್ರಿ ಹಾ ಸೀತೆ 


ಅರರೆ ಕೂಗಿದುದೇಕೆ ಮಿಗಮೆಂ 
ದರಿಸಿ ಮಾರೀಚನ ಶರೀರವ _ 
ಹರಿಯು ಕಂಡನು ಮುಕ್ಕಿಗೇರಿಸಿ ಮತ್ತೆ ತಿರುಗಿದನು | 
ಎರಳೆಯಿಂತೆಳಿಯಲ್ಪೈ ಲಕ್ಷ್ಮಣ 
ಧರೆಯ ಮಗಳಿದೆನಾಲಿಸಿರ್ದೊಡೆ 
ಹರನೆ ಗತಿಯೇನೆಂದು ನೆನೆಯುತ ರಾಮ ನಡೆತಂದ 


ಕೇಳುತಾರ್ತದ್ವ ನಿಯ ಬಿಳ್ತಳು 
ಧೂಳಿಯಲಿ ಸಮಿತ್‌ ಹೋಸೆ » 
ಹೇಳದೇ ರಘುರಾಮನಾರ್ಪಸ್ತೆ ರದಿ ಕರೆಯುತಿಹೆ | 
ಹಾಳುಮಿಗದಾಸೆಯಲಿ ಹ 
ಬಾಳುಗೆಡಿಸಿದೆ ತಂದೆ ಹೋಗೆ 
ತಾಳದಿರು ಹೋಗೆಂದು ಜಾನಕಿ ದುಃಖದಿಂ ನುಡಿಯೆ 


, ಡೇವಿ ರಕ್ಕಸ ಮೋಸಮಿದು ಕಾಂಚನ 
'ಭಾವದಲಿ ಕೊಂಡೊಯ್ದು ರಾಮನ 
ಹೇವಗೊಳಿಸಲೈ ಮ್ಮನಾರೋ ಸ್ಸ ತವಡೊಳಿಂತು | 
ದೇವರಂ ಸೆಳೆದೊಯ್ದ ರಾಮಂ 


ಗಾವ ಭಯ 'ಲೋಕ್ಛೆ ಕವೀರನ 


ದಾವ ಭೀತಿಯನರಿಯ ಸೈರಿಸು ಧೈರ್ಯವಡೆಯೆಂದ 


1೪೦॥ 


All 


೪.೨1 


[೪೩ 


ಅರಣ್ಯಕಾಂಡ | ೪೦ಲ್ಲ್ಸಿ 


ನಿನ್ನ ರಕ್ಷಣೆಗಿರಿಸಿ ತೆರಳಿಹ 
ನೆನ್ನ ಸಚ ನಿನ್ನ ಬಿಟ್ಟಾ | 
ನಿನ್ನು ತೊ ಆ ಸ ನಿನಗಹಿತಮೆನಲು | 
ಎನ್ನ ಬಯಸುವೆ ನೀನು ರಾಮನ 
ಬನ್ನೆ ಮಂ ನೆನೆಯುನೆಯ ದುರ್ಮತಿ | 
ಗೆನ್ನೊಳಾದುಜೆ ಮೋಹ ಹೋಗೆಂದೊಕೆದ ಬಿರುನುಡಿಯ 1೪೪! 


ಕೇಳಿ ನುಡಿಯದಿರೆಲೆಲೆ ಮಾತೆಯೆ 
ಹಾಳುಹೊರದಿಹುದೇ ಏಿರೋಧಿಗ 
ಳಾಳು ಕಾದಿಹೆರಿಲ್ಲಿ ದಿಕ್ಸಾಲಕರು ರಕ್ಷಿಸಲಿ 1 
ಹೇಳದಿರು ಬಿರುನುಡಿಯ ರಾಘವ 
ನಾಳುತನಮನ್ನರಿಯೆ ನೀನೆಂ 
ದಾಲಿಸಿದೆ ಮರುಮಾತನೆಳೆದನು ಗೆರೆಯನಾಲ್ಡೆ ಸೆಗೆ lo || 


ಗೆರೆಯ ಮಾರಿದೊಡಹುದು ದುರ್ಗತಿ 
ಬರದಿರಿದ ದಾಂಟುತಲಿ ರಾಮನ 
ನರಸಿ ಶೀಘ್ರ್ರದಿ ಬಹೆನೆನುತ ಡೋಲಾಯೆಮಾನದಲಿ | 
ಧರಣಿಜೆಯ ನೆನವೊಂದು ಕಡೆ ರಘು 
ವರನ ಪರಿಯೊಂದುಕಡೆ ಹದಯದೊ : 
ಳುರಿಯು ಹೊಗೆದೋರಿದ:ದು ಲಕ್ಷ್ಮಣ ಮುಂದೆ ನಡೆದಿರಲು [| ೪೬/ 


ಇತ್ತಲಾರಿಲ್ಲದಿಹ ಸಮಯದೊ 
ಳತ್ತ ರಾವಣ ಸೀತೆಯನ್ನರ 
ಸುತ್ತ ಹೊಕ್ಕನು ರಾಮನಾಶ್ರಮ ಕಪಟಯತಿಯಾಗಿ | 
ತ್ಯಧಿಕ ಬಲನಿಂತು ಮೋಹೆದಿ ಕ 
ಸತ ಬಲಗಳ ನೀಗಿ ಲೋಕದ 
ಮೊತ್ತವಳಿಸುವ ಶಕೆ. ಸಾಲದೆ ಮೋಸದಲಿ ಹ lve ll 


ಶ್ರಿ ತುಲಸೀ ನಾಮಾ 


ಭುವಿ ಸಚ ಶುನಕನಂದದೊ 
ಳವನಿಜಾತೆಯ ಬಳಿಯ ಸಾರ್ದನು 
ತವಗೆ ಸರಿಯಾಕೆಂದು ನೆಮ್ಮಿಃ ದ ಬಲವ ಮರೆಯುತಲಿ 
ಅವನಿಯಲಿ ER | 
ಸವನಿಸದು ಬುದ್ಧಿ ಬಲ 'ಸಮಯದಿ 


| ಕವಿದಿರಲು ಮಾಯಾದಿ ದುರ್ಮತಿ 'ಹೃದಯವಾವರಿಸಿ 1೪೮! 


ಛಲ ಚತುರ ಯುಕ್ತಿಯಲಿ ಮಾಯಾ 
ಬಲದಿ ರಾವಣ ಬಿಕ್ಕೆ ಬೇಡಿದ 


- ನಳಿನಮುಖಯೊಳು ಚತುರ ಮಾತಿನೊಳೊಲಿಸಿ ಹಲತೆರದಿ | 
" ತಿಳಿಯುತವನನ್ನತಿಥಿಯೆಂದೇ 


ಫಲವ ನೀಡಿದೊಡವಳು ವಿನಯದಿ 
ಖಳನು ಕೊಳ್ಳದೆ ಮತ್ತೆ ಮತೊ ಜ್ರ ನೀತಿಗಳ $e | 


ಎಲೆಲೆ i ನಿಯತಭಿಕ್ಷವ 
ಕೊಳೆನು ಹೋಗೆನೆ ಸೀತೆ ಐಧಿಗತಿ 
ಗಳಿಗೆ ಸಿಲ್ಬುತ ರಾಹುಕಾಲದಿ ಲಕ್ಷ್ಮಣನ ಗೆಕೆಯ | 
ಕಳೆದು ದಾಟುತ ಹೊರಗೆ ಬಂದಳು 
ಕಳೆಯೆ ಧಾರುಣಿ ದುಷ್ಟ ರಾಕ್ಷಸ 
ಕುಲವ ದಹಿಸುತ ವಿಶ್ವಪಾಲಫ ಕಾರ್ಯಕನುವಾಗಿ 1೫೦॥ 


ಆ ವಿಲಗನುಡಿಗೇಳಿ ಮೋಸವ 
ದೇವಿಯರಿಯದೆ ನಿಂದಿರಲು ಮಾ 
ಯಾವಿಳನು ಬಹುರಾಜನೀತಿಯನೊಕೆದ ಕಥೆಗಳನು | 
ರಾವಣನು ಸುಖಲಾಲಸೆಯ ನೇ 
ಲ್ಲಾ ವನಿತೆಯನ್ನೊಲಿಸೆ ಚಂಚಲ 
ಭಾವನೆಯೆ ಭಯಪ್ಕೇಮ ನುಡಿಯಿಂ ದುಷಮಾರ್ಗದಲಿ ॥೫೧॥ 


ಅರಣ್ಯ ಕಂಂಡ ೪೦೫ 


ಇಳೆಯೊಳಿಂತೊರೆಯುವಕರೆ ಯತಿಗಳು 
ಲಲನೆಯರ ಮೋಹದಲಿ ಮಾಯಾ 
ವಿಳನೆ ನುಡಿಯದಿರೆನಲು ರಾವಣ ನೆ ವ್ರಜ ರೂಪವನು | 
ಇಳೆಯಮಗಳಿಗೆ ತೋರಿ ರಾವಣ 
ಸಿಳೆ ಭಯೆಂಕರ ತಾನೆ ನಾನಿನ 
ಗೊಲಿದು ಬಂದಿಹೆನೆಂದು ನಿಂದನು ನಗುತ ದಶಮುಖದಿ ೫೨ 


ಮೂಡಿದುದು ಭಯದುಃಖವೊಮ್ಮೆಗೆ 
ಕಾಡಿ ಲಕ್ಷ್ಮಣನನ್ನು ಕಳುಹಿದೆ 
ಕಾಡ ಮಿಗದಾಸೆಯಲಿ ಪತಿಯನ್ನಟ್ಟಿ ದೆನು ದೊರ"! 
ಮಾಡಲಿನ್ನೇನೆನುತ ಧೈರ್ಯದಿ 
ಮೂಢ ಬಲಿಯಾಗದಿರು ರಾಮನ 
ಗಾಢ ಕೋಪಕೆ ಹೆಣ್ಣ ಕದಿಯುವ ಹೆರಿಬ ನಿನಗೇಕೆ ೫೩! 


' ಮೊಲಕೆ ಸಿಂಹದ ಮೋಹೆ ಭಾಸ್ಟರ 
` ಕುಲದ ಕೇಸರ ಸತಿಯ ತೊಡಕಿದ 
ಬಳಿಕ ನೀನುಳಿವಾಸೆ ಮುಗಿದುದು ತೊಲಗು ಶೀಘ್ರ,ದಲಿ | 
ಜಲಧಿಯೆನಿಪುಡಿ ನದಿಯು ವಾಯಸ 
ಬಲದಿ ಗರುಡಂಗೆಣೆಯೆ ಗಾರ್ದಭ: 
ವೆಳಸೆ ಸುರಧೇನಹುದೆ ರಾಮಂಗೆಣೆಯೆ ನೀನೆನಲು 1೫೪! 


ಕೇಳಿ ಲಜ್ಜಾ 'ಭರದೊಳಾ ಮಾ 

. ಲೋಲ ಸತಿಯೆಂ ನಮಿಸಿ ಮನದಲಿ 

ತಾಳಿ ರೋಷವನೊಡನೆ ಸೀತೆಯ ಬಂಧಿಸುತ ಸೆಳೆದು | 

ಖೂಳ ಪುಷ್ಪ ವಿಮಾನದಲಿ ಹೆರಿ 

ದಾಳಿ ಭಯದಿಂ ಹಾರಿನಡೆದನು 
ನೀಲಲೋಚನೆಯಾಡಿತವನಾಲಿಸದೆ ವಹಿಲದಲಿ 1೫೨1! 


೪೦.೬ 


ಶ್ರೀ ತಂಲಸೀ ರಾಮಾಯಣ 


ಭೂವಧೂಸುತೆ ಭಯದಿ ಹಾ ರಘು. 
ದೇವ ಹಾ ಜಗದೀಶ ನಾನಿ: 
ನವ. ತಪ್ಸೆಣಿಸಿದೆನು ಹಾ ಹಾರಾಮ ಹಾರಾಮ | 
ಜೀವ ರವಿಕುಲ ಕಮಲ ಭಾಸ್ಫರ 
ಪಾವನಾಶ್ರಿತ ಚರಣ ಸುಖಕರ 


- ರಾವಣಂಗೆರವಾದೆ ರಕ್ಷಿಸನಾಥೆಯನು ಬೇಗ lose lh 


ಇ 
ಹಾ ಸುಮಿತ್ರಾ ತನಯ ಲಕ್ಷ ೬೯3 


| ದೋಷೆಮಿಲ್ಲದೆ ನಿನ್ನ ದೂಷಿಸಿ 


ಘಾಸಿಯಾದೆನು ಗೆಳೆಯಮಿಾರಿದೆ ನಿನ್ನ ಚ 

ಆಸೆವಡೆದಾ ಕೈಕೆ ಸುಖಿಸಲಿ 

ಮೋಸದಲಿ ವಿಧಿ ದುಃಖವೊಡ್ಡಿದ | 
ವಿರಾಸಲಾದೆನೆ ದನುಜಸಡೆಗೆಂದೊರಲಿದಳು ಸೀತೆ ೫೭! 


ಪಂಚವಟಭಿಯಲಿ ನಲಿವ ಪಕ್ಷಿಗ 
ಳಿಂಚರವ ಮರೆತಿಹವು ಮಿಗಗಣ 
ಮಿಂಚಿ ಹೋದವಗಡದಿ ಕಣ್ಣೀರ್ಗರೆದು ಮರುಗಿದುವು | 
ಚಂಚಲಾಕ್ಷಿಯು ಹೆಲವು ಪರಿಯಿಂ 
ಸಂಚಭೂತಕೆ ಮೊರೆಯನಿಟ್ಟಳು 
ವಂಚಿಸಿದ ವಿಧಿ ಸೆಳೆದು ಸೋದರರಿರ್ವರಂ ದೂರ [೫೮ 


ಎನ್ನ ಬನ್ನಮನಾರು ತಿಳುಹುವ 
ರಿನ್ನು ರಾಮಗೆ ಯಾಗ ಪಾಯಸ 
ವನ್ನು ಗಾರ್ದಭ ತಿನ್ನಖಯಸುವ ತೆರದೊಳಾಯ್ಕೆಂದು | 
ತನ್ನೊಳಗೆ ಮರುಗುತಿರೆ ಜಾನಕಿ 
ಯನ್ನು ನೋಡಿ ಚರಾಚರಂಗಳು 
ನನ್ನಿಯಿಂ. ಕಣ್ಣೀರಗರೆದುವು ಬರುವ ಮುಖದಲಿ 1೫೯1 


ಅರಣ್ಯ ಕಾಂಡ ೪೧೦೭ 


ಮುಂಡೆ ಗತಿಯೇನೆಂದು ಧರಣಿಜೆ 
'ಯಂದೊರಲೆ ದಶಕಂಠ ಲೆಕ್ಸಿಸ 
ದಿಂದುವದನೆಯ ಸಹಿತ ಹರಿದ್ದೆದಿದನು ಗಗನದಲಿ | 
ಇಂದುಮೌಳಿ ವಿರಿಂಚಿ ವರದಲಿ 
ಬಂದ ಬಲದಿಂ ಮೆರೆದು ಮೃತ್ಯುವ 
ಹೊಂದು ಬದುಕುವೆನೆಂದು ಬಗೆದನು ರಾವಣನು ಮನದಿ 1೬೦॥ 


ಅಳುವ ದನಿಯ ಜಟಾಯುವಾಲಿಸು 
ತಿಳಿದು ಮರದಿಂ ಕಂಡು ರಾಮನ 
ಲಲನೆಯೊರಲುವ ಸರಮನರಿಯುತ ನೋಡಿದನು ಮೇಲೆ | 
ನೊಲೆಗಡಿಗ ರಾವಣನ ಸೆರೆಯಲಿ 
ಬಳಲುವಳು ಪಶುವಂತೆ ಶಿವಶಿವ 


ಖಳನ ಕೊಲ್ಲದೆ ಬಿಡೆನೆನುತೆ ಹಾರಿದನು ನಭಕಾಗ 1೬೧1 


ಮೊದಲ ಬಲವೆನಗಿಲ್ಲ ವಯದಲಿ 
ಮುದುಪನಾಂ ರಕ್ಕಸನ ಬಲ: 
ಮದವ ನೋಡುವೆನಾಜೊಡಂ ಯುದ್ಧ ದಲಿ ತಡೆಯುನೆನು | 
ಸುದತಿ ಸೀತೆ ಜಟಾಯು ನಾನಿರ 
ಲೊದೆರುವರೆ ಖಳನಿವನ ಮುರಿಯುವೆ 
ನದರ ಬಗೆಗಳನೋಡು ಬಿಡಿಸುವೆ ಮಗಳೆ ಸೆರೆಯೆಂದ . 1೬೨॥ 


ಬರುವ ವೇಗದಿ ವಜ್ರ ಶಿಖರವ 
ನುರುಳಿಸುವವೊಲು ಗೈ ಸ ಥ್ರರಾಜನು 
ದುರುಳನಂ ಬೆಂಬತ್ತಿ ರಾವಣ ನೀಚರಧಿನಾಥ | 
ತರುಣಿಜೋರ ವಿರಾಧ ವೈರಿಯ 
ನರಿಯೆ ನೋಡೆನ್ನತುಲ ಬಲಮೆಂ 


ದೊರಕಿದ ಪಕ್ಷಿಯ ಬರವ ರಾವಣ ಕಂಡ ದೂರದಲಿ 11೬೩1! 


೪೦೮೪ 


ಶ್ರೀತುಲಸೀ ರಾಮಾಯಣ 


' ಬರುವನಿವನಂತಕನೊ ಹಾರುವ . 
ಗಿರಿಯೊ ಮೈನಾಕಮಿದೊ ಖಗಪತಿ 
ಗರುಡನೋ ಮೇಣಾರೆನುತಲನುಮಾನದಲಿ ನೋಡಿ | 
ಗರುಡ ಹೆರಿ ಶಿನರರಿವರೆನ್ನ ಯ 
ಈರ ಬಲವನಿವನಾರೆನುತ "ಖಳ 
ನರಿದೆ ಬಂದ ಜಟಾಯು ಮುದಿ ಖಗಮಕಟ ಬಲಿಯಾಯ್ತು ॥೬೪॥ 


ಎಲೆಲೆ ಪೆಕ್ಟಿಯೆ ಸವರವೇ ನಿನ 
ಗಳವಿಯೆನ್ನೊಳು ಸಾಯದಿರು ಹೋ 
ಗೆಲವೊ ತೋಟಿಯೆ ಸಾಕು ರಾವಣನಾರು ನೀನರಿಯೆ | 
ಬಲಿಗೊಡುವೆ ಕೆಣಕಿದರೆ ನಿಜಕರ 
ಜಲದಿ ತೀರ್ಥಾಂಜಲಿಯ ನೀಡುವೆ 
ಸುಲಭದಿಂ ಯಮನಿಲಯ ಸಾರದಿರೆಂದೆ ದಶಕಂಠ 1೬೫ 


ಬರಿಯ ಮಾತಿನ ಭಂಡ ವೀರರು 
ತರುಣಿಯರನಪಹರಿಸುವರೆ ಬಿಡು 
ಸೆರೆಯ ವಂಶವನೊರೆಸದಿರು ಬಿಡು ಧಾರುಣೀಸುತೆಯ | 
ಹರಿಯ-ಲಕ್ಷ ರನ್ನು ವಂಚಿಸಿ 
ಧರೆಯಮೇಲಿನ್ಸಿ ರಲುಬಹುದೇ 
ಮರುಳೆ ರಾಕ್ಷಸ ಕುಲಕುಠಾರನೆ ಮೃತ್ಯುವಾಯ್ತೆಂದ 1೬೬॥ 


ಹತ್ತಿ ಪುಷ್ಪಕ ಕೋಪಶಿಖಿಯಲಿ 
ಕಿತ್ತು ಮಕ ಕುಟಗಳಿಕೆದು ರಥದಿಂ 

'ದೊತ್ತೆರಿಸೆ ರಾವಣನು ಧೊಪ್ಪನೆ ಕೆಡೆದನವನಿಯಲಿ | 

ಮತ್ತೆ ಸೀತೆಯನಿಳಿಸಿ ದೂರದೊ. 

ಳತ್ತೆ ಕೂರಿಸೆ ದನುಜಗಿದಿರಾ p 

ಗುತ್ತ ಫೆರ್ಜಿಸಿ ನಿಂದ ಗೃಧ್ರಾಧಿಪತಿ ಖಾತಿಯಲಿ 1೬೭!! 


ಆರಣ್ಯ ಕಾಂಡ 


_ .ಎದ್ದು ರಾವಣ ಚಾಪಹೊದೆಗಳ 
ಸಿದ್ಧ ಮಾಡಲು ಪಕ್ಷಿರಾಜನು 
ಬಿದ್ದು ದುರುಳನ ಮೇಲೆ ಮುರಿದನು ಬಿಲ್ಲು ಬಾಣಗಳ 1 
ಹೆದ್ದು ಗೂಗೆಗೆ ಬಿದಿ )ಿ ನಮ ಬದು 
ದ್ದ ರೆಲ್ಲವೆ ಸೀತೆಯಾಸೆಯು 
ಬದ್ದವ ವಣ ಹೊಡೆಸುತಿಹ ಕಾಲನು ನಿನ್ನ ಸತುಕ್ತತ ೬೮! 


ಕೊಕ್ಳಿನಲಿ ಕಚ್ಚಿ ದನು ರೋಷದಿ 
ಕೆಕ್ಟೆಯಿಂ ಬಡಿದುರುಳಿಸಲು ಖಳ 
ಕ್ಸಿ ನೆತ್ತರ ಸಂದೆ ಮೂರ್ಛೆಗೆ ಮತ್ತೆ ತಿಳದೆದ್ದು | 
ಶೆಕ್ಟೈಗಳ ಬಲವರಿಶು ತಳುವದೆ 
ರಕ್ಕಸನು ಕತ್ತರಿಸೆ ಸಕ್ಷನ 
ಸೆಕ್ಸಿ ಮಣ್ಣನು ಧರೆಯೊಳುರುಳಿದ ರಾಮನಂ ನೆನೆದು 1೬೯! 


ಈ 


ರಾಮಸೇವೆಯ ನೆಪದಿ ರಾವಣ 
ಭೀಮ ವಿಕ್ರಮಕಾನು ಸಂದೆನು 
ಕಾಮಿನಿಯ ಬಿಡದಾದನೇ ಹಾಯೆಂದು ಮರುಗುತಲಿ | 
ಭೂಮಿಗೊರಗಲ್ಪತ್ತ ದಶಶಿರ 
ಭೊನಿಜೆಯೆ ರಥಕೇರಿಸುತ ಸಿರಿ 
ರಾಮಭಯದಿಂ ನಡೆದ ವೇಗದಿ ಗಗನಮಾರ್ಗದಲಿ llzoll 


ಬಲೆಗೆ ಸಿಕ್ಕಿದ ಹೆರಿಣಿಯೊಲು ಬಾಂ 
`ದಳದಿ ವಿಲಪಿಸಿ ಹಲವು' ಬಗೆಯಲಿ 
ಳಗೆ ಶಿಖರದಿ ಕಪಿನಿಕರವಿರೆ ಕಾಣುತೊಡವೆಗಳ | 
ತಿಳಿಯದಂತಿರೆ ಸೆರಗ ಹೆರಿಯುತ 
ಲಲನೆ ಕಟ್ಟುತಲೆಸೆದಳಾ ಕಪಿ 


ಬಲದ ಮಧ್ಯದೊಳಿತ್ತ ರಾವಣ ಹಾಯ್ದ ಪಯಣದಲಿ 1೭೧॥ 


೪೦೯% 


೪೧೦ 


ಶ್ರೀ ತುಲಸೀ ರಾಮಾಯಣ 


ದನುಜ ಲಂಕೆಯ ಸೇರಿ ನಿಲಿಸಿದೆ 
ವನಜಮುಖಿಯನಶೋಕ ಬನದಲಿ 


ಮಣಿವ ತೆರದಲಿ ಮಾಡೆ ರಾಕ್ಷಸವನಿತೆಯರ ನಿಲಿಸಿ | 


ಮನದಿ ಜಿಂಕೆಯ ಹಿಂದೆ ನಡೆದಾ 
ಘನಮಹಿಮ ಶ್ರೀರಾಮಚಂದ್ರನ 


'ನೆನೆಯುತಿರ್ದಳು ಸೀತೆ ಮತ್ತೊಂದರಿಯದಿರುತಿಹಳು 1೭೨1 


ವಿಶ್ರಾಮ ೫ 


ಸೂ! ಅರಸಿ ಸೀತೆಯ ವನದಿ ಕಾಣದೆ 
ಚರಿಸಿ ಕಂಡು ಜಟಾಯು ಮಂಣ ದಿ 
ಹೊರಗಿ ಶಬರಿಯ ಸೇವೆಕೊಂಡನು ಕರುಣದಲಿ ರಾಮ ॥ 


ದುರುಳ ಮಾರೀಚಾವಸಾನದಿ 
ಧರಣಿಜೆಯ ಲಕ್ಷ* ಾರನೊರ್ತ 
ಸ್ವರದಿ ನಡಕ ಮುಂದೇನಹುದೊ ಎನುತಿರಲು | 
ಅರಸಿ ಬಂದನು ಹರಿಯೆ ಲಕ್ಷ್ಮಣ 
ಬಿರಿದುಜೆದೆ ಸೋದರನ ಕಾಣುತ 
ಬರಬಹುದೆ ನುಡಿಮಾರಿ ಸೀತೆಯನುಳಿದು ಕಾನನದಿ ೧1 


ಭಯದೊಳನ್ಮಿದೆ ಕಣ್ಮರೆಸಿ ಸೀ 
ತೆಯನು ಕದ್ದೊ ಯೈ ಕಾ ಯ್ವ ಗೆ 
ನಯವ ನೀನೆಸೆದಿಲ್ಲ ಲಕ ಕ್ರ್ಮಣ, ಲಲನೆಯಿನ್ನಿ ಹಳೆ 
ಭಯಮೆ ನನಗಿನ್ನಡನಿಯಲಿ ನ 
ರ್ಣಯವು ರಾಮನ ಬಾಣಮೆಂದರಿ 
ಯೆಯ ಸಹೋದರ ಮರೆತೆ ಬಂದಾನತ್ನೆ ಸಮಯದಲಿ | |} 


ಅರಣ್ಯಕಾಂಡ 


ಅಣ್ಣ ನಡಿಗಳಿಗೆರಗಿ ಜಾನಕಿ 
ತನ್ನ ಬಿರುನುಡಿಯಿಂದಲಟ್ಟಿದ 
ಬನ್ನಮಂ ವಿನರಿಸಲು ಬಂದರು ಹುಡುಕುತಾಶ್ರಮಕೆ | 
ತನ್ನ ಸತಿಯಲ್ಲಿಲ್ಲ ಎಲೆನನೆ 
ಯನ್ನು ಹೊಕ್ಕರೆ ಸುಳಿವ ಕಾಣರು 
ತನ್ನ ಮರೆಸಿನ್ನೆ ಲಿ 'ಹೋಗುವಳಾ ತಳೋದರಿಯು lla. ll 


ವನವೆ ಕಮಲಾಕರವು ರಘುಪತಿ 

ಜನಕಜೆಯರೇ ವರಚಕೋರಕ 

ಘೆನತರದಿ ನಲಿದಾಡಿ ಹೆರ್ಸ್ಷಿಸುತಿರ್ದ ಬನಮದುವು | 

ದನುಜ ರಾವಣನೆಂಬ ರಾತ್ರಿಯ 

ಮನದ ದುಃಖದಿ PN ಕಳೆದರು _ 

ನೆನೆದು ಸೀತಾಗುಣವನವಳನ್ನರಸುವಗೆಗಳನು lol 
ಹಾ ಧರಾತ್ಮಜೆ ಸೀತೆ ಸುಗುಣಿ ವಿ 

ನೋದ ವಿನಯ ಸುಶೀಲೆ ಮಂಗಳೆ 

ಬಾಧೆಯಾದುಡೆ ಮೃಗದ ಸುಳಿವಿಂದೊಡ್ಡಿ ದುದೆ ಬಲೆಯ 1 

ಕಾದಿ PARE ವಂಚೆಸು 

ತೀ ದುರಾಗ್ರ ಹದಿಂದೆ ದುಷ್ಟ ರು 

ಹು ಸಗಳ ಹೆಗೆಯನೆಂದಾ ಹರಿಯು ನಿಲವಿಸಿದ 1281 


ಎಲೆಲೆ ಖಗಮಿಗಮೆಲೆಲೆ ಮಧುಕರಿ 
ಲಲನೆ ಮೃಗಲೋಚನೆಯ ಶಂಡಿರೆ 
ಎಲೆಲೆ ಖಂಜನ ಶುಕಕಪೋತನೆ ಹರಿಣ ಮತ್ಸ್ಯ್ಯಗಳೇ | 
ಖಳನ ಭೆಯದಿಂ ನಿಜಮನಮೊರೆಯದ 
ಕುಲವ ಸುಡುವೆನು ಪಿಕ ಮರಾಳವೆ 
, ಲಲನೆಯಿರವಂ ನೀವರಿಯಿರೇ ನಿಮ್ಮಗೆಳತಿಹುನು laf 


೪೧೧ 


೧೨ 


ಶ್ರೀ ತುಲಸೀ ರಾಮಾಯಣ 


- ಶರದ ಸರಸಿಜ ನಾಗ ಭಾಮಿನಿ 


' ಯರೆ ಸುಲೋಚನೆಯಲ್ಲಿ ಎಲೆಶಶಿ | 
ವರುಣಪಾಶ ಮನೋಜಕಾರ್ಮುಕ ಹಂಸಗಜಸಿಂಹೆ | 
' ಅರಕೆ ಜಾನಕಿಯೆಲ್ಲಿ ಹೇಳಿರಿ 


ತರಳೆಯಿಲ್ಲದೆ ದಿನಸಗಳೆಯ 


“ಶ್ರ ಲೃರಿವುದೆಂತೋ ಸೀತೆ ಬಾ ಬಾರೆಂದು ಮರುಗಿದನು [೭ 


ಹೊಳೆಯಲೀ ವನವಸ್ತು ರಾಜ್ಯವ 
ಗೆಲುವಮೊಲು ಸಂತಸದಿ ನಾನಿದೆ ' 
ಗೆಲುವುದೆಂತೋ ರನುಣಿಯಡಗಿಹೆಯೆಲ್ಲಿ ಬಿನದದಲಿ | 
ಸುಲಿದ ಮಣಿಯಿಂ ನೊಂದ ಫಣಿವೊಲು 


, ಜಲವ, ಕಾಣದ ಮಾನಿದಂದದೊ 


ಳಳುವ ರಾಮನ ಕಂಡು ಲಕ್ಷ್ಮಣ ಮರೆತ ಡೇಹವನು ಆಗ 


ಡೆ 
ಇ 


ಎಲ್‌ 


ವಿನಯವಿಂದಡಿಗೆರಗಿ ಧೆ ಟ್ರರ್ಯದಿ 
ಘನಮಹಿಮ ವೀನಿಂತಳುವರೇ 
ಜನಕಜೆಯೆನರಸುವೆವು ನಾವೆನೆ ದುಃಖ. ಫೆರ್ಚಿದುದು | 


 ಅನುಜನೊಡಗೊಂಡಡನವಿಯರಸುತ 
ಅನಘ ಲೋಕದೆ ವಿರಹಿಯೊಲು ಭೊ 
ತನುಜೆಯಂ ನೆನೆನೆನೆದು ಹಂಬಲಿಸುತ್ತ ಮುಂದರಿದ le! 


ಪರಮ ಸುಖಮಯ A 
ನರಚರಿತೆಗಳ ಗೆ ಸವನಭವನು 
SUR, ನಿಶ್ಚಲನು ರಘುರಾಮನವಿನಾಶಿ | 
ಅರಸಿ ಕೊಳಗಳ ಶಿಖರ ಗಿರಿ ಗುಹೆ 
ತರು ಸಮುಚ್ಚ ಯ ಹೊದರುಗಳ ಸಂ 
ಚರಿಸುತಿರ್ವರು ಮೂಲೆಮೂಲೆಯನರಸಿ ಬರುತಿರಲು ೧೦ 


ಸ ಭೂ K ಭ೧ಷಿ 


ಮುರಿದ ಕಾರ್ಮುಕ ಹೊದೆಯ ಕಂಡರು 
ಹೆರಿಯುತಿಕೆ ಕೆನ್ಲೀರುವುಕ್ತು ತ 
ವರುಷಕಾಲದ ನದಿಯೊಲಾ ಕಾರ್ಗಾಡ ಮಧ್ಯದಲಿ | 
ಧುರವು ಸಂಘಟಮಾಯ್ಕೊ ನೀಚರು 
ಧರಣಿಜೆಯ ಸಂಹರಿಸಿ ತಿಂದರೊ 
ತರಳ ಕೋದಂಡವನು ತೊಡುವೆನು ಸುಡುವೆ ಲೋಕವನು ॥೧೧॥ 


”- ರಾಮರಾಮೆಂದೊರೆದು ನರಳ - 
ಲ್ವಾ ಮಹಾ ಗೀಧಸನ ಕಂಡರು 
ರಾಮ ನೊಂದ ಜಟಾಯುವೆಂಬುದರರಿತು ಮೈದೆಡವಿ | 
ಕಾಮರೂಪರು ಕೊಂದರೇ ಯಮ 
ಧಾಮಕಡರಿದನೇ ವಿಹಂಗಮ | 
ರಾಮನೆಂಥಾ ಪಾಹಿಯೆಂದಳಲಿದನು ಮನಕರಗಿ ೧.೨! 


ಅನಿತರಲಿ ಖಗನರಿದು ರಾಮನ 
ವನಜ ಮುಖಮಂ ನೋಡೆ ತೋರಿದ 
ಚಿನುಮಯನು ಚಿದ್ರೂಪ ಗೀಧನಗೊಲಿಯುತಾಕ್ಷಣದಿ 
ಘನಮಹಿಮ ಪೊಂದಿದೆನು ಪುಣ್ಯವ 
ನನಘಸಿನ್ನರಘಳಿಗೆಯಲಿ ಪದ 
ವನಜ ಸೇರುವೆನಾದೊಡಾ ಜಾನಕಿಯ ಪರಿಕೇಳು 1೧೩! 


ಖಳನು ರಾವಣನೆಂಬ ರಕ್ಟಸ 
ತಳೆದು ಯತಿವೇಷವವು ವಂಚಿಸಿ 
ಸೆಳೆದು ಕೊಂಡೋಡುತಿರೆ ಸೀತೆಯ ತಡೆದೆ ಮಾರ್ಗವನು | 
ಹಲವು ಪರಿಯಲಿ ಕಾದಿ ಸರಿಭವ 
ಗೊಳಿಸಿ ತಡೆದನು ಮುರಿಯೆ ರೆಕ್ಟೈೆಗ 
ಛಿಫೆಗೆ ಬಿದ್ದೆನು ದುರುಳ ಹಾಯ್ದನು ಮುಂದೆ ವಧುಸಹಿತ 1೪! 


೪೧೪ 


ಶ್ರೀ ತುಲಸೀ ರಾಮಾಯಣ: 


ಕದ್ದು ಸೀತೆಯ ತೆಂಕಜಿಸೆಯನು 
ಹೊದ್ದಿದೆನು ಹೆರಿ ನಿನ್ನ ಸೇವಕ 
ನಿದ್ದು ಬಿಡಿಸಜಿ ಹೋಜಿ ಕೈವಿ ಸಾರಿತ್ತು ಬಲವೆನಗೆ | 
ಸಿದ್ಧ ಪುರುಷರು ಕಾಣದಾ ನಿರ 
ವದ್ಯ ರೂಪವ ಕಂಡೆ ಜನ್ಮವ 


. ಪೊರ್ದಿರಲು ಹಿತಮಾಯ್ತು ಹೋಗುವೆನೆಂದು ಖಗನುಡಿದ asl 


ಅಧಮನಾದರು ಮುಕ್ತಿಯಪು ದು 
ಪದುಮನಾಭನು ಕಣ್ಣ ಮುಂದಿರೆ 
ಬದುಕು ಪಾವನಮಾಯ್ತು ಪೊರ್ವದ ನೈಜ ಕುಲಕೋಟ | 
ಮುದದಿ ಸದ್ಗತಿ ಕಂಡುದ್ಳೆ ಹೆರಿ 
ಹೈದಯ ನಿರ್ಮಲವಾಯ್ತು ಹೋಗುವೆ 
ನುದಧಿ ಶಯನ ವಿರಾಗದಿಂದಾಣತಿಯ ನೀಡೆಂದ . ೧೬! 


ಆಯಿತ್ಛೈ ಶುಭಗತಿಯು ಖಗ ಗರು - 
ವಾಯಿಗೆಡಿಸಿದನಾರು ರಾಮನ 
ದಾಯವರಿಯದೆ ಕೆಟ್ಟಿನೇ ನಿನಗೀ ವಿಧಿಯನಿತ್ತು | 
ಆಯಿತೈ ಸನ್ಮುಕ್ತಿ ನಿನ್ನತು 
ಳಾಯತಿಕೆಯೆ!ನೆಂಬೆ ಖಗಕುಲ 
ರಾಯ ನಿನಗೇನೀಯಲಾಶಾ ಪೂರ್ಣನಾಗಿರಲು lac ll . 


ಅನಿತರಲಿ ರಾಘವನನೀಕ್ಷಿಸು 
ತನಘ ದೇಹವ ತೊರೆಯ ದುಃಖದೊ 
ಳಿನಕುಲೋದ್ಧವ ದೇಹ ಸಂಸ್ಕಾರಗಳ ನಡೆಸಿದನು | 
ವನದಿ ಖಗಕುಲದಲ್ಲಿ ಪುಟ್ಟದ 
ವಿಷಯನರಿಯದ ಹೆಕ್ಟಿಯೊಂದಕೆ 
ಘನಪದನಿ ದೊರಕಿಸಿದ ರಾಮನೆ ಕರುಣೆಯಿನ್ನೆನಿತೊ ೧! 


ಅರಣ್ಯ ಕಾ೦ಡ ೪೧೫ 


ಹರಿಯೆ ನೆನವಂ ಮರೆಯುತಾವನು 
ಮರಿತಲಂಸಟಿನಾದ ಮಾನವ 
ಮರುಳ ಭಾಗ್ಯವಿಹೀನನಂತ್ಯಜ ಪಾಹಿ ಕಡುಮೂರ್ಬ 1 
ಅರಸಿ ಸೀತೆಯೆ ನಡೆದು ಸಯಣದಿ 1 
ತರಳ ಲಕ್ಷ್ಮಣನೊಡನೆ ಪಕ್ಷಿಯ 
ಪರಮಹಿತಮಂ ಹೊಗಳಿ ಮೆಚ್ಚಿ ದನವನ ಸದ್ದುಣವ Hell 


| ಕಟ್ಟಡನಿಯಲಿ ಹೊದರು ' ತರುಲತೆ 
ದಟ್ಟ ಮಾಗಿರಲೇರುತಿಳಿಯುತ 
ಬಟ್ಟಿ ಯೊಳು ಗಜಸಿಂಹೆ ಸರ್ಸ ಕ್ರೂರ ಮೃಗಗಳಿರೆ | 
ನೆಟ್ಟಿ ನಾ ವನ ಹೊಕ್ಕು ನಡೆದಿರೆ 
ದುನ್ಹ ನಾವನೊ ಸೆಳೆದಪೊಲು ಕಂ 
ಗೆಟ್ಟು ಭೂಮಿಯೆ ತಿರುಗಿದಂತಾಯ್ತಾಗಲುಭೆಯರಿಗೆ (೨೦ 


ಇರಲು ನಿಮಿಷದೊಳಸುರನೊಬ್ಬನ 
ಕರದಿ ಕಂಡರು ತಮ್ಮ ತಿನ್ನಲು 
ತೆಕೆದ ಬಾಯನು ನೋಡಿ ಶೀಘ್ರ ದೊಳವನಸುನ ಹೀರೆ | 
ಮರಣವಾಗಲು ದುರುಳ ಜನ್ಮವು 
ಹರಿದು ವರ ಗಂಧರ್ವರೂಪದಿ 
ಹರಿಯ ಮುಂದೊಗೆಯುತ್ತಲೊರೆದನು ಪೂರ್ವಸಂಗತಿಯ 1೨೧ 


ಹಿಂದೆ ದೂರ್ವಾಸೆಮುನಿ ಶಪಿಸಿದೆ ' 
ನಿಂದು ನಿನ್ನ ನು ಕಂಡು ಪಾಪವು 
ಬೆಂದು ಮುಕ್ತಿ ಯ ಕಂಡೆನೆನ್ನಲು ಕೇಳು ಗಂಧರ್ವ | 
ಒಂದು.ನಿಮಿಸವು ಸಹಿಸೆ ವಿಪ್ರರ 
ನಿಂದೆ ವಿಪ್ರದ್ರೋಹಿಗೆಂತಾಂ 
ಬಂದು ನೆರೆಯಲಿ ಮುಕ್ತಿಯಾಗದುಯೆಂದನಾ ರಾಮ ೨೨/ 


೪೧೬ : 


ಶ್ರೀ ತುಲಸೀ ರಾಮಾಯಣ 


ಕರಣಮೂರರೊಳವರ ಸೇವೆಯ 


" ನರಿದು ಮಾಡುವ ನರಗೆ ವಿಧಿ ಶಿವ | 1 


“ಹರಿಯು ಮೂವರು ವಶರು ಸುರರಾಣತಿಯ ಕಾಯುವರು | 


ಧರುಮವಿಂತಿಹುಡೆಂಡು ಬೋಧಿಸೆ 
ಹರುಷದಿಂ ಗಂಧರ್ವನೆರಗುತ 
ತೆರಳಿದನು ನಿಜವಾಸಕತ್ತಲು ಗಗನಮಾರ್ಗದಲಿ ॥|'೨೩.1॥ 


ಮುಂಜೆ ಪಯಣದಿ ಶಬರಿಕಾಶ್ರಮ 
ದಂದವನು ನೋಡುತ್ತ ಬಹುದಿನ : 


.ದಿಂದ ಕಾಯುವ ಭಕ್ತಳನ್ನ ರಸುತ್ತಲಾತುರದಿ 


ಎಂದಿಗಹುದೋ ಶಬರಿರ್ದಶನ 
ಮೆಂದು ಸಯಣಸೊಳೋಡುತೋಡುತ 
ಬಂದು ಭಾವಿಸಿ ವನದ ಸರಮೇ ಶಬರಿ ಕಕೆಯೆಂದು ॥೨೪॥ 


 ಗುರುವೊಕೆದೆ ರಘುರಾಮ ಬರುವನು ' 

ದರುಶನವ ನೀಡುವನು ನಿನಗೆಂ | 
ದುರುತರಡೊಳುಸದೇಶ ಮಾಡಿದೆ ಹಲವು ಕಾಲಕ್ಕೆ | 

ಧರಿಸುತೀ 'ದೇಹೆವನು ನೋಡಿದೆ 

ಜರೆಯು ಹಿರಿದಾಯ್ಕೆನಗೆ ಬಾರನೆ. 

ಕರುಣವಾರಿಧಿಯೆಲ್ಲಿಹನೊ ಮರೆದಿಹೆನೊ ಶಬರಿಯೆನು ಗಿ 


ಅದುವೆ ಕಾಲಿನ ಸಬುದ ಗಗನದೊ 
ಳದಕೊ ರಾಮನ ಬಿಂಬ ಕೋದಂ 
ಡದಲಿ ಕೋಂಕೃತಿಯಾಗುತಿಡೆಕೋ ರಾಮ ಬರುತಿಹನು | 
ಮುಡುಕಿಯೊರ್ವಳ ಮನೆಗೆ ನಡೆಯುತ 


` ಪದುಮ ಚರಣವ ದಣಿಸಿ ಬರುವನು 
`ಸದಯನೆಂದಾತುರದಿ ನಾಲ್ಲೆಸೆ ನೋಡಿ ಹಿಗು ವಳು . 18೨೬೫ 


ಅರಣ್ಯ ಕಾಂಡ ೪೧೭ 


ಹರಿಯು ಬರುವವಧಿಯಲಿಯೊಂದಿನ 
ಮರಳಿತಿನ್ಸೇಂ ನಾಳೆ ನಾಡಿದು 
ಹರಿದು ಬಹೆನೆಂದಿಂತು ಕಳೆದಳು ಹಲವು ವರ್ಷಗಳ | 
ಗುರು ಮತಂಗನ ನುಡಿಗೆ. ಸಟಿಯೇ 
ತ್ವರದಿ ಬಂದನು ರಾಮ ಶಬರಿಯ 
ನರಸಿ ನಿಂದನು ಮುಂಡೆ ಕೋದಂಡನನು ಕರವಿಡಿದು ೨೭! 


ವನಜಲೋಚನ ಬಾಹುನಿಸ್ತರ 
ತನುವು ಗೌರಶ್ಯಾಮ ಶಿರದೊಳು, 
ಹೆಣೆದ ಜಟೆಯ ಕಿರೀಟ ತುಲಸೀಹಾರ ಶೃಂಗಾರ | 
ವಿನುತ ರೂಪವ ಕಂಡು ಚರಣದಿ 
ತನುವನೀಡಾಡಿದಳು ಕುಣಿಯುತ 
ಲನಘನಂ ಬಲವಂದು ಹಾರಿದಳಬಲೆ ಪುಳಕದಲಿ sell 


ಅರಿಯದೇನಂ ಬಾರಿಬಾರಿಗು 
ಚರಣಕೆರಗುತ ವಿಮಲಜಲದಲಿ | 
ಸರಿಸಿಜಾಂಭ))ಿಯ ತೊಳೆಯುತಾಸನವಿತ್ತು ಕುಳ್ಳಿರಿಸಿ | 
ಇರಲಿ ರಾಮಂಗೆನ್ನುತಿರಿಸಿದ 
ತರತರದ ಸವಿವಣ್ಲಳನು ರಘು 
ವರಗೆ .ಕಾಣಿಕೆಯಿತ್ಕೊಡಾ ಫಲಗಳನು ತಾ ಕೊಂಡು 1೨೯/ 


ಅಹಹ ಸವಿಯೆಂತಿಹೆದು ಶಬರಿಯ 
ಬಹುಮಮತೆ ಹುದುಗಿಹುದು ಧರಣಿಯ 
ಲಹುದೆ ಸವಿರುಚೆಯಿಂತು ಫಲಸಳಿಗೆಂದು ತಿನ್ನುತಿರೆ | 
ಸಹನೆವೊಡೆದುದು ಭಕ್ತಿಯುಕ್ಕಿತು 
ಮಹಿಯೊಳಾನುಂ ನೀಚಕುಲಜಳು f 
ವಿಹಿತ ಸೇವೆಯ ಮಾಡಲರಿಯೆನು- ಹೊಗಳಲರಿವಿಲ್ಲ 1೩.೦0 
27 


ಬಲಲ ' 


ಶ್ರೀ ತುಲಸೀ ರಾಮಾಯಣ 


ಅಧನು ಸಂಗದೊಳಧನು ವಧುನಾ 
ನಧಮಳಧಥಮಳು ಮಂದಮತಿಯೆನ 
ಗೊದವಿದೀ ಸೌಭಾಗ್ಯಮೆಂದಾ ಶಬರಿನುಡಿಗೇಳಿ | 
ಒದಗಿದೆನು ನಿಜಭಕ್ಕೆಗಾನೊದ ' 
ಗಿದೆನು ತಪ ಬಲ್ಮೆಯಲಿ ಕುಲಗಿಲ ಕ 
ಮದರ ಹೆಚ್ಚಿ ಗೆಯೇನು ಹುಂದೇ ನಿನಗೆ ವಂಶದಲಿ lal 


ವರಮತಂಗರು ಗುರುವು ತನದಲಿ 
ಜರೆಯಕಂಡಿಹೆ ಭಕ್ತಿ ಸೂತ್ರ ವ 
ನರಿವೆ ನೀವರನೊಲಿಸಿಕೊಳ್ಳು ವ SN | 
ಕರುಮ ಧರ್ಮದ ಮರ್ಮ ಇರಗೆತ 
ವಿರಲು ನಿನಗಾರೊಳರು ಕುಲಛಲ 
ದಿರಕೆ ಸಿಗುವೆನೆಯೆಂದ ಶಬರಿಗೆ ರಾಮನೊಲವಿಂದ 1೩,೨1 


ಯೋಗಿ ದುರ್ಲಭಮಾದ ಪದವಿಯ" 
ನೀಗ ಸಡೆದಿಹೆ ತವದೊಳನುಪಮ 
ಭಾಗಿ ದರ್ಶನವಡೆದೆ ಸತ್ಸಲ ದೊರೆಕುದೌ ತಾಯೆ | . 
ಯೋಗಿನಿಯು ನೀ ಭಾಗ್ಯಶಾಲಿನಿ 
ಬೇಗ ಪರರೂಪದಲಿ ಮಾಯನ 
ಫೀಗು ಬರೆಮುಟಿಡೂತ್ಕ UL ರಾಮ sal 


ಎನ್ನ ಚರಣವ ನಂಬಿರುನ ವಧು 
ನಿನ್ನ ನೆನೆಯುತ ನಿನ್ನ ಮಹಿಮೆಗ 
ಳನ್ನು ತಿಳಿಯುವ ನರನು ಲೋಕದಿ ಭಾಗ್ಯಶಾಲಿಯಲಾ | 
ಎನ್ನುತವಳಂ ಸ್ತುತಿಸಿ ಜಾನಕಿ 
ಯನ್ನು ತಿಳಿನೆಯ ಸುಳಿವನರಿವೆಯ 
ಪೆನ್ನಲಾ ವರಶಬರಿ ಪಂಪಾಸರದಯಿರವೊರೆದು lawl 


ಆರಣ್ಯ ಕಾಂಡ 


ತೆರಳು ಪಂಪಾಸರಕೆ ಮುನಿಜನ 
ವರರ ದರುಶನವಹುದು ಖುಸಿ 
ವರ ಮತಂಗನ ಮಹಿಮೆ ಹಿರಿದ ತಂಜಿಯಾವನದಿ 
ಸರುವ ಸಚರಾಚರವು ; ವೈರವ 
ತೊರೆದು ಹೆಗೆಗಳ ಮಮತೆಯಿಂದಲಿ 
ಕರೆದು ನೇಹವ ಬೆಳೆಸಿ ನೆಲೆಸಿಹವಲ್ಲಿ ಮೈತ್ರಿಯಲಿ 11೨.೫1 


ಅಲ್ಲಿ ಶಿಖರದಿ ವನಸುಮಂಗಳು 
`ಸಬ್ಸಲಿತಮಾಗಿಹೆವು ಖಗಮೃಗ '` 
ಮೆಲ್ಲ ನಿನಗನುಕೂಲಮಸ ದವು ತೆರಳಿ ಮುನಿಗಳಿಗೆ | 
ಅಲ್ಲಿ ದರುಶನವಿತ್ತು ಹಸ 
ದಲ್ಲಿ ಸುಗ್ರೀವಾದಿ ನಾಮಕ ' 
ಶೆಲ್ಲರಾತುರದಿಂದೆ ಕಾದಿಹೆರಲ್ಲಿಗೈ ತಹುದು 1೩೬! 


ತೆರಳು ವರಸುಗ್ರೀವನಲ್ಲಿಗೆ 
ಧರಣಿಜೆಯನರಸಿಸುವ ವಾನರ 
ರರಸ ಬಲಯುತ ಖುಷ್ಕಮೂಕದೊಳಿರುವನನವರತ | 
ಅರಿವೆ ಭಕ್ತರ ದೈವ ರಘುವರ 
ನರಿದೆ ನಿನ್ನಯ ಘನನಮಹಿಮೆಗಳ 
ಗುರು ಮತಂಗರ ಮುಖದೊಳೆಂದಳು ಶಬರಿ ಕೈಮುಗಿದು 1೩೬ 


| ನಿಲಿಸಿ ಹೃದಯದಿ ರಾಮರೂಪನ 
ಖಲನೆ ಯೋಗಾಗ್ತಿಯಲಿ ದೇಹವ 
ನಳಿಸಿ ವೈಕುಂಠವನು ಸೇರ್ದಳು ಶಬರಿ ಭಕ್ತಿಯಲಿ | 
ಹಲವು ಸರಿಯಿಸಂ ಪರರ ಕೇಡಿಂ 
ಗೊಲಿವ ಮನನುಂ ಮಥಿಸಿ ಬಂಧಿಸಿ 
ನಿಲಿಸೆ ರಾಮನ ಪಾದಮೂಲದಿ ಮುಕುತಿ ಕ್ಲೆ ಗೊಳದೆ acl 


೪೧೯ 


ಅ೪ತ 


? ಶ್ರೀ ತುಲಸೀ ರಾಮಾಯಣ 


ದುಷ್ಟ ಜಾತಿಯ ಪಾಸ ಜನುಮದಿ 
ಪುಟ್ಟಿದಾ ಬೇಡಿತಿಗೆ ಮೋಕ್ತವ 
ಕೊಟ್ಟ ಪಾವನಮೂರ್ತಿಯೊಲಿಯುತಲವಳ ನಮ್ರ್ರತೆಗೆ | 
ಕೆಟ್ಟ ಮನವೇ ಮರವೆಯೇಕೇೀ 
ಶಿಷ್ಟ ದೈವವ ಸುಖವಪೇಶ್ಷಿಸಿ 
ಸುಟ್ಟು ಹೋಗುವೆ ತಿಳಿಯೆ ಠೀನಾರೆಂದು ನೋಡದಿಹೆ 1೩೯ 


.. ಆ ವನವ ಬೀಳ್ಕೊಂಡು ಮುಂದಕೆ 
ಧಾವಿಸುತ ಪಯಣದಲಿ ಶಬರಿಯ 
ಪಾವನಾತ್ಮವ ನೆನೆದು ಜಾನಕಿ ಬಗೆಯ ಚಿಂತಿಸುತ | 
ದೇವ ದುಃಖವ -ನಓಸಿ ತಮ್ಮನ 
ಸೇವೆಯಲಿ ಸ್ಪೆರಿಸುತ ಭಕ್ತರ 
ಕಾವ ರಘುಪತಿ ನಡೆದ ಸುಗ್ರೀವನ ವಿಜಾರಿಸುತೆ ll$ 01} 


ವಿಶ್ರಾಮ ೬ 


ಸೂ ಐದಿ ಪಂಪಾಸರಸಿ ತೀರಕೆ 
ಸಾಧು ಸುರವೃಂದವನು ಮನ್ನಿಸಿ 
ಸಾಧು ಲಕ್ಷಣವೊರೆದ ನಾರದಮುನಿಗೆ ರಘುರಾಮ ॥ 


ನೋಡು ಲಕ್ಷ್ಮಣ ವನದ ಶೋಭೆಯ 
ನೋಡಿದೊಡೆ ಮನ ಚಲಿಸದಿಹುದೇ 
ಕಾಡ ಖಗಮಿಗಮಾದೊಡೇಂ ಸತಿವೆರಸಿ ನಲಿಯುವುವು | 
ನೋಡದೋ. ಮೌನದಲಿ ನಿಂದಿಸು ¥ 
ತೋಡುತಿವೆ ಕಂಡೆಮ್ಮ ಭಯದಲಿ 
ಕಾಡಿನಲಿ ಸೆಣ್ಣಳೆದ ನೀಚನನೆನ್ನನೀಕ್ರಿಸದೆ All 


ಅರಣ್ಯ ಕಾಂಡ 


ಅವುಗಳನು ನಿಲ್ಲಿಸುತ ಹರಿಣಿಯೊ 
ರೆವುದು ನೀವೇಕಿನರ ಕಂಡೋ 
ಡುವಿರಿ ಭಯವೆಳ್ಳ ನಿತು ಬೇಡಿವರಿಂದರಣ್ಯದಲಿ 
ಅವನಿಜೆಯನರಸುತ್ತ ಬಂದಿಹೆ 
ರಿವರ ಕಾಂಚನಮೃಗವು ವಂಚಿಸಿ 
ಬಷಣೆಗೊಳಿಸಿಹುದೆಂದು `ನುಡಿವುದೆ ನೋಡು ಸೌಮಿತ್ರಿ ೨! 


ಕರಿ ಕರಿಣಿ ಸಂಗದಲಿ ನಿಹೆರಿಸು 
ತೊರೆವುತಿದೆ ನೀತಿಗಳ ನೋಡಾ 
ವರವಸಂತದೆ ಬೆಡಗ ಸೂಸುತ್ತಿರುವ ಕಾಂತಿಗಳ | 
ತೊರೆದು ಪತ್ಲಿಯನಿಂತು ಸಮಯದೊ 
ಳಿರಬಹುಡೆ ಕಡುಭೀತಿ ತೋರದೆ 
ತರಳೆ ಲಕ್ಷ್ಮಣ ನಗನೆ ನೋಡಿ ವಸೆಂತ ಮಾರುತನು lls I 


ವಿರಹಶೋಕಕ್ಸೀಡು ಮಾಡುತ , 
ಲುರುವ ಸಂಕೆಟಿಗೊಳಿಸಿ ಮನ್ಮಥ 
ನೆಕೆಸುತಳಿಕುಲ ವಿಹಗ ಮೃಗಮಿಥುನಗಳ ನೆರವಿಯಲಿ | 
ಅರಸಿ ಬಂದಿಹೆನೆನ್ನ ಹೃದಯವ 
ನಿರಿನ ಸುಮಬಾಣದಲಿ ನೋಡಾ 
ವರಲತೆಯನಪ್ಪಿ ಹುದು ವೃಕ್ಷವು ಮದನನಲ್ಲಿಹೆನು : ; ell 


ಬಿಡುತ ಸುಮಶರ ನಗುತ ಸುಸ್ವರ 
ದೊಡನೆ ಸಂಗೀತದಲಿ ಮುಳುಗಿಹ 
ಮಿಡಿದು ವೀಣೆಯನಿದನು ನೋಡಿವ ನರನ ಹೃದಯದಲಿ | 
ಅಡಗಿರುವ ಸನ್ಮೋಹವೊಡೆಯವಿ 
ಡಿಸಿ ಮನುಜರನೆಂತು ಕುಸುಮಗ 
ಫೊಡನೆ ನಿಂದಿಹೆ ವಿವಿಭ ತರುರಾಜಿಗಳ ನೋಡೆಂದ 1೫1 


೪೨೧ 


೪೨೨ 


ಈ 
ಶ್ರೀ ತುಳಸೀ ರಾ ಮಾಯೆಣ 


ಕದಳಿ ತಾಳೆಧೃ ಜಪತಾಕಗ 
ಳದುಭುತವ ನಿಗ ನೋಡಡೋ ವಿಧ 
ವಿಧದ ವರ್ಣದ ಕುಸುಮ ತರುಗಳೆ ಸೈನ್ಯ ಮನ್ಮಥಗೆ | 
ಮದಿಸಿ ಬೆಳೆದಾ ನಿಟಿಸ ವೃಂದವೆ 
ಮದದ ಯೋಧರು ಸೈನ್ಯ ರಕ್ಷಕ ' 
ರದನು ನೋಡಾ ತಮ್ಮ ಭೇರಿಯು ಮಧುಕರ ಧ್ವನಿಯು lal. 


ಬರುವ ಮಂದ ಸುಗಂಧ ಶೀತಲ ` 
ಮರುತನೇ ಸೇವಕನು ರತಿಪತಿ 
ಚರಿಸುವನು ಚತುರಂಗ ಸೇನಾಸಹಿತ ಸೊರ್ಕಿನಲಿ | 
ವಿರಹಿಗಳ ದುಃಖಾಗ್ನಿಗಾಹುತಿ 
ಯೆರೆದು ಕೆಡಿಸುತ ನಲಿವನಾತನ , 


`ಘರಕೆ ಸಿಲುಕದ ಸುರನರೋರಗರುಂಟಿ ಹೇಳೆಂದ lal 


ಸ್ಮರನ ಮೈಗಾಣಿಕೆಯ ಮೋಹದ 
ಭರವ ನೋಡಿದೊಡೇನು ಸಾಲದೆ 
ನರರ ಮನದ ಸ್ಪಿರತೆಯಳಿಸುತ ಮಾನಮಂ ಸಿಲಿಸಿ | 
ಸ್ಮರಗೆ ಸತಿಯೇ ಶಕ್ತಿಯವಳಿಂ 
ಸರಿದು ಮನಮಂ ಗೆಲುವ ಧೀರನೆ 
ಪರಮ ಯೋಧನು ವತ್ಸನವನೇ ಯೋಗಸಾಧಕನು 1೮1 


ಜಗದಿ ಕಾಮಕ್ರೋಧ ಲೋಭಾ 
ದಿಗಳೆ ಹೆಗೆ ಸುಜ್ಞಾನ ನಿಷ್ಕರ 
ಮುಗುಧರಂ ಮಾಡುವುವು ತೊರೆಯುವುದಿವನು ಲೆಕ್ಕಿಸದೆ | 


` ಬಗೆಯಲಾಸೆಯೆ ಡಂಭ ಲೋಭಕೆ ಕ 


ಸಿಗುವ ಬಲಿ ವಧು ಮೋಹಕಾರಣ 
ಹಗೆಯ ಪರುಷದ ನುಡಿಯೆ ಕೋಪಕೆ ಬಲವು ಕೇಳೆಂದ 1೯॥ 


' ಅರಣ್ಯ ಕಾಂಡ ೪೨ಪ್ಲ 


ಸರುವ ಲೋಕಾಧಿಪತಿ ಮನುಮಥ 
ನುರವಣೆಗೆ ಸಿಲ್ಪಿದೊಲು ನಟಿಸುವ 
ನರರ ಭಾವನೆಯೆರಕದೋರುವ ಕಪಟ ನಾಟಕದಿ | 
ವಿರಹವೇ ಹೆರಿಗಿಂತು ಮಾಯಾ 
ಭರದ ದೇವಂಗಿರದ ಗುಣಮೇ 
ತರದು ಲೋಕಕೆ ಲೀಲೆ "ತೋರುವ ಗಿರಿಜೆ ಕೇಳಿಂದ ॥೧೦॥ 


ಕಾಮ ಲೋಭ ಕ್ರೋಧಗಳು ರಘು 
ರಾಮ ಕೃಪೆಯಿಂ ನಾಶಮಪ್ಪವು 
ರಾಮನಂ ಸೆರೆಗೊಂಬವೇ ಮಾಯಾದಿ ಜಾಲಗಳು | 
ಈ ಮಹಾಮಾಯಗಳ ನಟಿಸುವ 
ರಾಮ ಕ್ಷಪೆಗಳಿಸಿದೊಡೆ ಭಕ್ತಿಯೊ . 
ಳಾ ಮನುಜ ದಾಟುವನು ಮೋಹಾದಿ ಬಂಧನವ lai 


ಅನುಭವದ ವಾಣಿಯಿದು ಪಾರ್ವತಿ 
ನಿನಗಿದೊರೆದೆನು ರಾಮಚಂದ್ರನ 
ಗುಣವರಿತು ಭಜಿಸುವುದೆ ಸಂಪದ ಸತ್ಯ ಲೋಕದಲಿ | 
ಇನಕುಲಜನಿಂತಾ ಧರಾತ್ಮಜೆ 
ಯನು ನೆನೆದು ಪಂಪಾ ಸರೋವರ 
ವನಕೆ ಬಂದ. ಗಭೀರ ಸುಂದರ ನೋಟಿದಿಂ ನಲಿದು ೧೨1 


ಸರಳ ಹೈದಯದೊಳಾ ಸರೋವರ" 
ಮೆರೆದೆಸೆಯೆ ಸೋಪಾನಗಳ ಬಳಿ 
ಯರೆಯ ಸೊಗದಿಂ ನಾಲ್ದುದೆಸೆಯೊಳ್‌ ಸ್ನಾನಘಟ್ಟ ಗಳು 
ನೆರೆದು ಮೃಗಸಂಕುಲವು ನಿಂ 
ದಿರಲು ನೀರ್ಗುಡಿವುದಕೆ ತೀರದಿ 
ಧರುಮ ಪುರುಷನ ಮನೆಯ ಭಿಕ್ಷೆಗೆ ನಿಂದ ತಿರುಕಕೊಲು ೧೩ 


೪,೨೪ 


ಶ್ರೀ ತುಲಸೀ ರಾಮಾಯಣ 


ನೆಗೆದು ಮಾನುಗಳೊಂದುಗೂಡುತ' 
ನಗುತಲಿಹವಾ ಸೆರದಿ ಸಂತರು 
ಸೊಗದಿ ದಿವಸವ ಕಳೆಯುವಂತಾ ಮತ್ತ ತವಿಹೆವಲ್ಲಿ 
ನಗುವ ನಾನಾಪರಿಯ ಕಮಲದೊ, 


.ಳೊಗುವ ಮಧುರಸ ಸವಿವ ಭೃಂಗಾ 


ಳಿಗಳು ನೀರ್ವಕ್ಕಿ ಶುಕೆ.ಪಿಕ ಹೆಂಸಾದಿಗಳು ನಲಿಯೆ . ॥೧೪॥ 


ಏರುವ ರಾಮನ ಕಂಡು ಮತಿಸುವ 
ತೆರದಿ ದನಿಗ್ಗೆಯುತ್ತ ಲೀಸುತ 
ಏಕೆ ಖಗಾದಿಗಳತ್ತ ಪಾಂಥರ ಕರೆವಪೊಲು ವನದೆ | 
ತರು ಸಮುಚ್ಚ ಯ ತಂಸನೀಯುತ 
ಕರೆದು ಮಧುಫಲ ನೀಡುತಿಹೆವಾ 
ವಿರಹಿಯಂ ಸಂತವಿಪ ಯೋಗಿಯ ತೆರದಿ ತಮ್‌ 1೧೫1 


ಹಲಸು ಮುತ್ತುಗ ಮಾವು ವಕುಳ ಕ 
ದೆಳಿ ಕದಂಬ ತಮಾಲ ಪಾಟಿಲ ಹ 
ಹೊಳೆವ ಚಂಪಕ ತಳಿರು ಸುಮಭರದಿಂದ ಶೋಭಿಪವು | 


. ಅಳಿಯ ರಂಕೃತಿ ಖಗಗಳಿಂಚರ 


ವಳಿಸಿದುವು ಹೆರಿನಿರಹ 'ಹಂಪೆಗೆ 
ಸುಳಿದೆ ಮನುಜಂಗುಳಿವುದೇ ದುಃಖಾದಿ ಬಾಧೆಗಳು ' ॥೧೬॥ 


ಶೀತ ಮಂದ ಸುಗಂಧ ಮಾರುತ 
ನಾ ತಸೋವನದಲ್ಲಿ ಸುಳಿಯಲು 
ಮಾತನಾಡಿ ಕುಹೂ ಕುಹೊ ರವದಿಂದ ಪಿಕನಿಕರ | 
ಸೋತು ಬೆಡಗಿಗೆ ಕಂಡು ಮೌನಿ 
ವ್ರಾತ ದನಿಯಾಲಿಸುವ ಮನದಲಿ 
ಹಾತೊರೆಯರೇ ಜಗದಿ ಸಂಪಾಸರದ ಸೊಗಕೆಣೆಯೆ Ils ll 


ಅರಣ್ಯ ಕಾಂಡ 


ಸಿರಿದೊರೆಯೆ ಸಂತಂಗೆ ಬಾಗುವ 
ತೆರದಿ ಫಲಭಾರದಲಿ ಬಾಗುತ 
ಧರಣಿಗರ್ಪಿಸುತಿಹನ್ರ ನಿನ್ನೀ ರಸವ ಕೊಳ್ಳೆ ನುತ`! 
ಸರಸಿಜಾಕರದಲ್ಲಿ ರೆಫುವರ 
ವಿರಹೆನೇದನೆ ಕಳೆಯ ನಿಂದನು 


೪೨೫ 


ವಿರಮಿಸಿರಲಾ ವನಕೆ ಬಂದುದು ಮೌನಿಸುರವೃಂದ cell , 


ಸುರರು ಕೊಂಡಾಡುತಿರೆ ರಘುಸತಿ 
ಹರುಷ ಮುಖದಿಂ ಸರಸ ಕತೆಗಳ 
ನೊರೆಯುತಿರ್ದನು ಲಕ್ಷ ಡಿಗೆ ಸೋಪಾನದಲಿ ಕುಳಿತು | 
ಹೆರಿಯ ವಿರಹೆವ್ಯಥೆಯನರಿದಾ 
ಸುನಮುನಿಯು ಬಹು ನೊಂದ ಮನದಲಿ 
ಪರಿತಪಿಸಿ ನಡೆತಂದೆ ರಾಮನ ದರ್ಶನಾತುರದಿ lel 


ಶಾಸವಂಗೀಕರಿಸಿ ನೋಕದ 
ತಾಪ ಸಹಿಸಿದನೆನ್ನ ತಪ್ಪಿದು 
ಪಾಪಮೆಸಗಿದೆ ಮೋಹೆಪರವಶನಾಗಿ ಹಿಂದಾನು | 
ಶ್ರೀಪತಿಯ ನೋಡುವೆನು ದರ್ಶನ * 
ಕೀ ಪನಿತ್ರದ ಸಮಯವುಳಿದೊಡೆ 
ನಾ ಸಡೆನೆನೇ ರಫುರಾಮಸೇವೆಯನೆಂದು ಹೆರಿಕಂದ 1೨೦! 


"ಕರದ ವೀಣೆಯ ನುಡಿಸಿ ರಾಮನ ' 
ಚರಣ ಗುಣಗಾನದಲಿ ಬಂದೊಡ 
ನರೆ ನಗುವಿನಿ6ದಿರ್ದ ರಘುಪತಿ ಮೊಗವ ನೋಡಿದನು | 
ಕರೆದು ಕುಶಲವ ಕೇಳಿ ಕೂರಿಸಿ 
ಹರಿಯನುಜನಾ ಮುನಿಯ ಪಡಯೆಗ - 
ವರವ ತೊಳೆದನು ಪಾದ್ಯ ಮಧುಪರ್ಕಾದಿಗಳನಿತ್ತು... 1೨೧! 


Ke; 
ಕ ಗ 


೪೨೩೬ 


ಶ್ರೀ ತುಲಸೀ ರಾಮಾಯಣ 


'ಹೆರುಷ ಚಿತ್ಕದೊಳವನು ಕೈಕೊಂ 
ಡರರೆ ನರನಾಟಿಕವನಭಿನಯ 
ವೆರಸಿ. ತೋರುವ ಭರವಸವ ನೋಡಿದೆನು ರಘುನಾಥ | 
ಪರಮ ಸುಂದರನಗಮ ಸುಗಮನೆ 
ವರ ಮನೋರಥ ಸಲಿಸಿ ಕಾಪಿಡು 


. ನಿರುತ ನಾ ಪರಮೋಧಾರ ಗಂಭೀರ 


ನನ್ನ i ತ್ಯರನರಿವ ಗುಣ ಸಂ : 
ಪನ್ನ ನೋಡೆನೆ ಭಕ್ಕರಂ ತೊರೆ 
ದಿನ್ನ ದೈವತ್ವ ಗಳು ನಿಲುವುದೆ ನಿಜವ ನೀನರಿಯೆ | 
ಅನ್ಯ ಬಯಕೆಯದೇನು ಭಕ್ಕರಿ 
ಗಿನ್ನು ನೀಡದ ವರಮದಾವುದು 


ಸನ್ನುತನೆ ಹೊಸಸರಿಯನೆಸಗುವೆಯಿಂದು ಬೇಡುತಲಿ 


ಎಂಬೆ ನಂಬುಗೆ ಮರೆಯದಿರು ನೀ 
ನಂಬು ಮನವನು ಬಿಚ್ಚಿ ಪೇಳುವು 
ದೆಂಬ ನಿರ್ಭಯ ವಚನವಾಲಿಸಿ ದೇವಮುನಿಯೆಂದ | 
ಕಂಬುಕಂಧರ ನಾಮವೆಷ್ಟಿಹು 
ದೆಂಬುದರಿಯೆನು ನಾಮ ನಿಕರದಿ 
ನಂಬಬಹುದೇ ಒಂದರಿಂದೊಂದಧಿಕಮೆಂದೆನುತ 


ಆದೊಡೇಂ ವರಿರಾಮನಾಮನೆ 
ಶೋಧಿಸಲು ಲೋಕದಲಿ ಪಾವನ 
ಸಾಧಿಸುತಲಫಪಕ್ಷಿ ಹಾರಿ ವಿರಾಗ ಮಾರ್ಗದಲಿ | 
ಮಾಧವನು ತಲೆದೂಗಿ ಮುನಿಜನ 


`ರಾದರದೊಳೊಫ್ಪಿದರೆ ವರದೇ 


ವಾದಿಗಳು ಕೊಂಡಾಡಲಹುದೆಂದನು ರಘೂತ್ಮಮನು 


॥೨೨|| 


ll ೨all 


11೨೪1 


11೨೨|॥ 


ಅರಣ್ಯ ಕಾಂಡ ಛ.ಅಪಿ 


' ಅತಿ ಹರುಷದಿಂದಿರಲು ನಾರದ 
ನುತಿಸಿ ಕರೆಮುಗಿದೆಂದ ನಿನಯದಿ 
ಪತಿತಪಾವನನೆನ್ನ ಮೋಹೆದಿ ಕೆಡಹಿ ಮಾಯೆಯಲಿ | 
ಸತಿಯ ವಡೆವಾಸೆಯಲಿ ಮೆಚ್ಚಿಸಿ ( 
ಹಿತವ ತೋರದೆ ವಿಘ ಫೈವೊಡ್ಡು.: ತ 
ಸತಿಯ ನೀನಪಹರಿಸಿ ನಡೆದಾ ಬಗೆಯ ಗುಟ್ಟೀನು ೨೬! 


ಭಕ್ತರಿಗೆ ಗುರು ನಾನು ಭಕ್ಕರ 
ಮುಕ್ತಿಯೆನ್ನೊಳಗಿಹುದು ವಿ 
ರಕ್ತ ಗುಣಮಂ ಕೊಟ್ಟು ಕಾನ ಕೃಪಾಳುವೆನಿಸುವೆನು | 
ಚಿತ್ತವರಿಯದ ಶಿಶುವು ಕೆಂಡವ: 
ನತ್ತ ಹಿಡಿದೊಡೆ ತಾಯಿ ತಡೆಯುವ | 
ಳುತ್ತಮದ -ಮಾರ್ಗದಲಿ ಬಿಡುವೆನು ಭಕ್ತರನ್ನೆತ್ತಿ 1೨೭1 


ಪ್ರೌಢರಾಗಲು ತೊಡೆಯ ಶಿಶುಗಳು 
ನಾಡೆ ಮಾತ್ನ ಲ್ಯ ದಲಿ ನೋಡುತ 
MS ಸ ರಕ್ಷ! ಣೆಯರಿನ ನೀಡಿರಲು | 
ಹೌ ಾ_ಢರಿದೆನರಿಯುತ್ತ 80 
ನೀಡು ಸುಜ್ಞಾನದಲಿ ಸನ್ಮತಿ 
ಶಿ ಗಿ 
ನೀಡಿರಲು ಭಕ್ತಿಯನು ಬಿಡದಿರು ನಿಜವನರಿಯೆಂದ sel 


| ಜಗದಿ ಕಾಮುಕ್ರೋಧ ಮದ ಲೋ ' 

ಭಗಳು ಮೋಹೆದ ತವರು ಸಿಲುಕಿರ 

`ಲಗಣಿತದ ದುಃಖದಲಿ ಮಾಯಾನಾರಿ ಪಾಸದೆಲಿ | 
ಒಗೆಯುವಳು ಮುನಿ ನೀತಿವಂತರು 

ನಿಗಮವಿತಿಹಾಸಗಳು ನುಡಿಯವೆ 

ಜಗದ ಮೋಹಾರಣ್ಯಕೀ ವಧು ಮಧು ಸಮಯಮೆಂದು 1೨೯/॥ 


ತಿಲ 


ಶ್ರೀ ತುಲಸೀ ರಾಮಾಯಣ | 


ನಿಯಮ ಜಪತಪ ಯೋಗ ನಿಷ್ಕಾ 
ಚಯ ಸರೋವರ ಗ್ರೀಷ್ಮಯತುವೀ 
ಲಯಮ ಸ ಸಾರವನ್ನೆಲ್ಲ ಸಮ ಬೇಸಗೆಯ ನಾರಿ WM 
ಭಯದ ಕಾಮಕ್ರೋಧ ಮತ್ಸರ 
ಚಯವೆ ಕ ಕೂಲ ಜಟ 
ದಯವೆ ವನಿತಾಭ್ಯುದಯ್ಯ ಷಡ್ತ್ರೈರಿಗಳು ಬೆಳೆವುದಕ 1೩೦॥ 


ದುರುಳ ಕಾಮೋತ್ಸರುಷ ಕುಮುದಕೆ 
ಶರದಯತು ವಧು ಮತ್ತೆ ಲೋಕದ 
ಧರುಮ ಸರಸಿಜಕಿವಳು ಹಿಮಯತು ಬೆಳೆಸಿ ದರ್ಭೆಯನು | 
ತಿರೆಗೆ ತೋರುವ ಶಿಶಿರಯುತು ವಿಷ 
ಶರಧಿ ಪುರುಷಗೆ ನಾರಿಯರಿಯಾ 
ಕರುಹಿಣಿಯಂ. ತರವಲ್ಲ ವನಿತಾಮೋಹೆ ನಿನಗೆಂದೆ.. : ॥1೩೧/ 


ದುರಿತ ಗೂಬೆಗೆ ರಾತ್ರಿ ಮತಿಬಲ 
ಪರಮ ಸತ್ಯ ಸುಶೀಲ ಮತ್ಸ ತವ 
ನರೆವ ಯೆಂತ್ರವೆ ನಾರಿಯೆಂಬರು ಸುಜ್ಜರಿದನರಿದು | 
ನರನ ದುಃಖದ ಮೂಲ ಕಾಮದ 
ಸೆರೆಯು ಮುಕ್ತಿಯ ಮರೆಯು ನರಕದ 
ಕರೆಯು ಮೋಹದ ನೆಲೆಯು ಮರುಕದ ಖನಿ ನಿತಂಬಿನಿಯು ೩೨1 


ಇದೆ ನಿವಾರಿಸಲಾನು ನಿನ್ಹಾ 
ವಧುವಿನಾಸೆಯ ತೊಡೆಡೆ ನಾರದ 
ಮದುವೆ ಬೇಕೇ ನಿನಗೆನಲು ಕೋಮಂಚನದಿ ಮಾ | 
ಉದುಭವಿಸೆ ಕಣ್ಣಿ €ರು ರಾಘವ 
ನದುಭುತದ ವಾಣಿಗಳ ನೆನೆಯುತ 
ಹೈದಯ ವಿಕಸಿತೆಮಾಗೆ ನಾರದನೆಂಡನಿಂತೆಂದು | laa ll 


ಅರಣ್ಯಕಾಂಡ ` ಸ ೪೨೯ 


| ಸೇವಕರೊಳಿಸ್ಟೊಂದು ಮನುತೆಯ 

ನಾನ ತೋರ್ನನು ಬೆನೆಯ ಮರೆಯುತ 

ಲಾವ ಮಾನವ ಭಜಿಸದಿಹನೋ ಮೂರ್ಹನವನಹುದು | 
ಭಾವ ಶೂನ್ಯನು ಭಾಗ್ಯಹೀನನು 

ದೈವದೂರನು ನೀತಿರಹಿತನು 

ದೇವ ನಿನ್ನೀ ಗುಣಗಳರಿಯದ ನರನು ಮಾಠವನೆ 1 ೪॥ 


ಸಕಲ ಶಾಸ್ತ್ರದ ಶೈವ ಕರುಣಿಸು 
ಮುಕುಶ ಪುರುಷರ ಲಕ್ಷಣನನೊರೆ 
ಭಕುತ ಹೈದಯ ರಹಸ್ಯ ವೆಂತಿಹುಜೆನಗೆ ಸೇಳೆನಲು | 
ಮುಕುಶ ಭಕುತರ ಗುಣನ ಕೇಳ್ಳ 
ಸಕಲ ರೂಪದೊಳವರ ಹೃದಯದಿ ಸ 
ವಿಕಸಿಸುವೆ ನೆಕೆದಂತೆ ಮೂಡುವೆನನರ ಬುದ್ಧಿ ಯಲಿ ಗ 


ತೊರೆದು ಡೆ ಕ್ರಿರಿಗಳನಿಂದ್ರಿ ಯ 
ಭರವ ನಿಲಿಸುತ ಭಜಿನ ನಿಶ್ಚಲ 
ನಿರುಮಲನು ಸುಖಧಾಮನನಫನಕಾಮ ಮಾನದನು | 
ಅರೆದು ಭನದುಃಖಗಳ ಸದ್ಗುಣ 
ಶರಧಿ ಧೀರೋಧಾರ ಶಂಕರ 
ಚರಣ ಕಮಲಸಪ್ರಿಯನು ಸಂಶಯರಹಿತ ನಿಜಭಕ್ತ lal 


ದೇಹಗೇಹೆ ಪ್ರೇಮುನರಿಯನು 
ಮೋಹ ಗೊಳ್ಳ ನು ನಿಜಗುಣ ಶ್ರವನ 
ಣಾಹಿ ಹು ಚಳ ಸನ ನನು ಹರ್ಷದಲಿ | 
ಮೋಹೆ ಸದದಿ ಕ್ಷಮೆ ನಿರಂತರ 
ದಾಹ ಕರಣಾ ಭಕ್ತಿ ಶ ದ್ಧಾ 


[ wed. Ny) 
ಕೋಹಿಯೊಸ್ಸುನ ಮೆಕೆದು ಸೊಗಸಿದೆ ಸತ್ಪುರುಷವೃಂದ 1೩೭! 


೪೦ 


ಶ್ರೀ ತುಲಸೀ ರಾಮಾಯಣ 


ವಿನಯ ವಿರತಿ ವಿವೇಕ ನೀತಿಯ 
ಮನನ ವೇದ ಪುರಾಣ ಸಂಗತಿ 
ಯನು ವಿಚಾರದೊಳರಿತು ಮದಮಾತ್ಸ ರ್ಯ ದಂಭಗಳ | 
ಕೆನೆಯಕ್ಕೆ ಮರೆದಾಡರಿದನೀ 
ಮನುಜ ಸಂಕುಲ ಗಾನ ಮಾಡುತ 
ಲನು ದಿನವು ನಿಜಲೀಲೆಗಳ ನಿಷ್ತಾಮದಲಿ ನಲಿದು 1೩೮॥: 


ನುಡಿಯಲಳವೇ ಸಂತಪೈದಯಜೊ 
ಳಡಗಿರುವ ಗುಣವಿಷ್ಟೆಂದು ವಾಣಿಯ - 
ನುಡಿಗೆ ನಿಲುಕದು ವೇದವರಿಯದು ಸಾಧು ಲಕ್ಷಣವ''! 
ಕೆಡುವರಿದನರಿಯದರೆ ನರರೆನ 
ಲಡಿಗೆರಗಿ ನಾರದನು ಗದ್ದದ 
ನುಡಿಯೊಳೊರೆದನು ವಿನಯಮತಿ ತಳೆವಾಗಿ ಕೈಮುಗಿದು lal 


ಧನ್ಯನಾಜಿ ಪ್ರಭುವೆ ಗುಣಸಂ 
ಪನ್ನರಿರಗಳನರಿದೆ ಮರೆದೆನು 
ಮುನ್ನಿನಷ್ಹಾ ನಗಳ ನಿನ್ನ ವಿವೇಕ ನುಡಿಗಳಲಿ | 
ನಿನ್ನ ಭಕ್ತರ ರ ಗುಣವ ನೀನೇ 
ಮಾಕ್ಯವೆನ್ನಿಸುತಣುವನಗಣಿತ 
ವೆಶ್ಸಿಸುವೆ ಹರಿ ನಿನ್ನ ಮಹಿಮೆಯನರಿವರಾರೆಂದ 1೪೦1 * 


'ಜೀವರಾಮನ ಕೀರ್ತಿಗಾನವ 
ನಾವ ಮಾನವನಚಲ ಭಾವದಿ 
ಗೈವನೋ ಸುಶ್ರವಣ,ಮಾಡುವನಾ ಮನುಜ ಧನ್ಯ | 


" ಪಾವನದ ವೈರಾಗ್ಯ ಯೋಗ ಜ 


ಪಾವಳಿಯ ಮಾರ್ಗದಲಿ ಪಡೆಯುವ 
ನಾ ವಿರಾಗಿಯು ರಾಮಭಕ್ತಿಯ ನೈ ಜಶೀಲದಲಿ val 


ಟ್ಛ ಕಂಡ ಲಕ್ಮಣ 


ಯುವತಿ ದೀಪ ಸ ಜ್ಯೋತಿ ಹೊಳವಿಗೆ 
ತೆವಳವಾಗದಿರೆಲೆಕೆ ಮನವೇ 


ಸವೆಯದಿರು ಕೆಡದಿರು ಪತಂಗದ ರೂಪ ತಾಳದಿರು 

ಅನನ ಭಜಿಪುದು ಕಾಮ ಮದ ಬಿಡು 

ತವನ ಭಕ್ತರ ಸಂಗದಲಿ ನಲಿ 

ದವರ ಸೇವೆಯಮಾಡು ಜೀವನ್ಮುಕ್ತ ನೀನೌಗು 1೪.೨1 


ಸಕಲ ಕಲಿಮಲಹಾರಿ ಭಕ್ತರ 
ಮುಕುರ ಮುಕ್ತರ ಶಿಖರ ಸನ್ಮತಿ 
ನಿಕರ ರಘುಪತಿ ವಾಣಿ ತುಲಸೀದಾಸ ಸತ್ಕೃತಿಯು | 
ಸುಖದಿ ರಘುವರ ಚರಿತ ಮಾನಸ 
“ಭಕುತ ಬ ಂದೆಕ್ಕೊರೆದು ಹಾಡುತ 


ಷಕಲ ಜಗಕಾನಂದವೆನಿಸಿದ ಕರುಣಿ ಗೋಸ್ತಾಮಿ 1೪೩.1 


i ನಾನಾ ಮಾ ಮಾಲಿ 


ಕಿಷ್ಣಿಂ ಧಾಕಾಂಡ 


ವಿಶ್ರಾಮ ೧ 


ಸೂ। ಪಯಣ ನತಿಯಲಿ ಯುಷ್ಕಮೂಕಾ 
ದ್ರಿಯಲಿ ಹೆಮುಮನ ಕಂಡು ಕೀಶಪೆ 
ತಿಯೂಳಂ ಮೈತ್ರಿಯ ಬೆಳೆಸಿ ವಾಲಿಯ ಕೊಂದನಾ ರಾಮ 


ಶ್ರೀಕರಾಂಫ್ರ ಸರೋಜ ರಾಮ ಕ್ಸ 

ಪಾಕರೋತ್ಮಮ' ರಂಗಧಾಮ ಪಿ 

ನಾಕಪಾಣಿ ಸುರಾದಿನುತ ಗಂಭೀರ ಧುರವೀರ | 

ಲೋಕಪಾಲನ ಕರ್ತೆ ಸಹೆಸಾ 

ನೇಕರೂಪ ವಿಶಾಲ ಶೀಲ ಗು ‘9 

ಣಾಕರನೆ ರಘುರಾವ:ಚಂದ್ರ ಸುನೀಲ ಸಲಹೆಮ್ಮ lal 


ಕುಂದ ನೈದಿಲೆಯಾತೆ ಶೋಭಾ 
ಸುಂದರರು ಭುಜಬಲರು ಭೂಸುರ 
ವೃಂದ ಗೋಪ್ರಿಯ ನಿಗಮನುತ ವಿಜ್ಞಾನ ಧನ್ವಿಗಳು | 
ಸಂದ ಭಕ್ತಿಪ್ರದರು ಮಿಥಿಲಾ 
ನಂದನಾನ್ರೇಷಕರು ಜನಕಾ 
ನಂದರೂಪರು ಧರ್ಮಕರ್ಮರು ಮನುಜರೂಪಿಗಳು lls} 


ಕಲಿಮಲ ಪ್ರಧ್ವಂಸೆ ಭನರುಜೆ, 
ಗಳಿಗೆ ಮಧುರೌಷಧವು ಶಿವಮುಖ 
ನಳಿನ ಸಂಶೋಭಿತನು ವೇದಾಂ-ಭೋಧಿ ಭವನಜನು | 
ಇಳೆಯ ಕುವರೀ ಜೀವನವು ರವಿ 
ಕುಲಜ ನಾಮಾಮೃತವನೀಂಟಿ 
ಲ್ವೊಲನಿನಿಂದವನೇಸು ಧನ್ಯನೊ ಪುಣ್ಯಮಾನುಷನು la IB 


ಹಿಂಥಾಕಾಂಡ , ೪ತ್ಲಿ ೩ 


ಮುಕ್ತಿನೆಲೆ ಸುಜ್ಞಾನಕಾಕರ 
ನಕ್ತರಘಮಂ ಕಳೆನ ಭೂಮಿ ವಿ 


ಸಯಣಗತಿಯಲಿ ಖುಷ್ಯಮೂಕಾ 
ದ್ರಿಯನು ಸೇರಲು ರಾಮ ಸೌಖು 
ತ್ರಿಯರನಲ್ಲಿಹ ನಾನರಂ ಸುಗ್ರೀನ ನೋಡಿದನು | 
'ಭಯಶದೊಳೆಲೆ ಹನುಮಂತ ಸುಂದರ 
ನಯನ ಭುಜಬಲನಿಲಯರಿರ್ವರ 
ನಯದೊಳರಿಯುತ ನಿಜವ ತಿಳಿಯೆ ಸ ವಿಪ್ರಬೇಷದಲಿ 
ವಾಲಿ ಕಳುಹಿರಲಿವರನಿಲ್ಲಿಗೆ 
ಕಾಲದೆಗೆವೆನು ಗಿರಿಯ ತೊರೆವೆನು 
ಕೇಳೆನಲು ಹೆನುಮಂತನೈದಿದ ವಿಸ್ರರೂಸದಲಿ 
ಪೇಳಿ ನೀವಾರೇಕೆ ಹಳುವದಿ 
ಬಾಳುವಿರಿ ಭುಜಶೌರ್ಯ ಶಕ್ತರು 
ನೀಲ ಗೌರ ಶರೀರಿಗಳು ನೀರಕ್ಷತ್ರ ರೂಪಿಗಳು 


ಸ್ವಾಮಿ ವನಸಂಜಾರಮೇಕಿದು 
ಭೂಮಿ ಕಲ್ಮುಳ್ಳಿಡಿದ ಕರಿನಾ 
ಇವು ಪದ ಮ್ಳ ದು ಸಹಿಸಲೆಂತೀ ಬಿಸಿಲು 
ಭೀಮ ವಿಕ್ರ ಸಕು ಗೌರೀ 
ಪ್ರೇಮಧಾಸುಕೊ ನಿಧಿಯೊ ಲಕ್ಷ್ಮೀ 
ಕಾಮನೆಯ ವರಹರಿಯೊ ಚ] ಣರೊ ನೀವು ೩ 
28 


4 ಷ್ಟ 


೪ತ್ನಿ೪ 


ತುಲಸೀ ರಾಮಾಯಣ 


ಜಗಕೆ ಕಾರಣ ಭವಕೆ ತಾರಣ 
ಜಗದ ಭಾರವ ತೊಡೆವ ದೇವೆರೊ 
ಜಗದೊಡೆಯೆರೋ ಮನುಜರೂಪಿಗಳಾರು ನೀವೆನಲು | 
ನಗುತ ರಘುಕುಲನಾಥನೊರೆದನು 
ಬಗೆಯಲೆಂತೋ ಹಣೆಯ ಲಿಖತವ 
ನುಗಿಯ ಬಲ್ಲವರಾರು ವಿಧಿಮಾರ್ಗದಲಿ ಬಂದಿಹೆವು 1೮1 


ವಸುಮತಿಯೊಳಾ ಕೋಸಲೇಶ್ವರ 
ದಶರಥಾತ್ಮಜರಾವು ಬಂದೆವು 
ವಸುಮತೀ ಸುತೆವೆರಸಿ ವಿಪಿನಕೆ ಪಂಚವಟಿಯಲಿರೆ | 
ನಿಶಿಚರನು ಕದ್ದೊಯ್ದ ಸೀತೆಯ 
ನುಸುಳುಗಾಣದೆ ಬಂಡೆನರಸುತ 
ವಸುಮತೀಸುರ ಪೇಳು ನೀನಾರೆಂದು ತಿಳುಹೆಮಗೆ lel 


ಅರಿತು ಸತ್ಯವ ಹನುವು ರಾಮನ . 
ಚರಣದಲಿ ಮೈಮುರಿದು ಹೊರಳುತ 
ಪರಮ ಸುಖದಲಿ ತನ್ನ ಮರೆದನು ತಿಳಿವರಾರದನು | * 
ಬರದಿರಲು ಮಾತುಗಳು ರಾಮನ 
ಪರಮ ರೂಪಾತಿಶಯ ರಚನೆಯ 
ನರಿತು ರೋಮಾಂಚನವ ಪೊಂದಿದ ನಿತ್ಯದರ್ಶನದಿ lAoll 


ಮನದಿ ಥೈರ್ಯವ ತಳೆದು ಹೊಗಳುತ 
ಹೆನುಮನರಿತ ಸ್ವಾಮಿಯೆಂಬುದ 
ನನಘ ಸಂತಸವಡೆದು ತಿಳಿಯದೆ ನಿಮ್ಮ ಕೇಳಿದೆನು | 
ಮನುಜರೊಲು ನೀನೊರೆವೆ ಕೇಳುವೆ 
ಮನ ನಿಮೋಹಕ್ಕೆರವು ಮಾಯದೊ 


`ಳನುವ ಮರೆಯುತ ನಿಮ್ಮನರಿದೆನೆ ದೇನರೆಂಬುದನು.. ॥೧೧॥ 


ಕಸಿ ಿ೦ಧಾಕಾಂಡ ಬ ೫ 


ಕೋಡಗನು ಕಡುನೂರ್ಯ ಭಕಯ 
ಜಾಡನರಿಯೆ ಕುನೋಹೆ ಜಡನಂ 
ನೋಡದೇತಕೆ ಮರೆತೆ ರಾಘವ ದೀನಜನ ಶಶಣ | 
ಮೂಡಿಹುದು ದುರ್ಗುಣನ್ರ ತೊಕಿಯುಬಿ 
ನೋಡ ಬಯಸಿದೆ ನಿನ್ನ ಮಾಯದೊ 
ಳಾಡುತಿಹುದೀ ಜೀವ ನನುದ್ಧ ರಿಸೆನ್ನ ಬೇಗೆ 


ಯಿತ್ತು ಸಲಹೆ ವ ನಿಮ್ಮ ನಂಬಿಹೆನು 
ತೊತ್ತು ರಿಮಗಾನೆಂದು ಕಾಲ್ಲಳಿ 

ಗೊತ್ತಿ ತಲೆಯಂ ನಮಿಸೆ ರಘುವರ 

ನತ್ತು ತಾಲಿಂಗಿಸಿದ ಬಾಷ್ಟನ ಮಿಡಿದ ಮುದದಿಂದ 


ಹನುಮ ಬಿಡು ಮನದೂಣೆಯಂ ನೀ 
ನೆನಗೆ ಲಕ ಕ್ಷ್ಮಣಗೆರಡು ಮಡಿ ಹಿತ 
ನನಘ ಜನ ಸಮದರ್ಶಿಯೆಂಬರು ಕೋಕೊ ಳಗೆನ್ಸ 
ಎನಗಧಿಕನನ್ಯಗತಿಗಾಣದ 
ಘನಮಹಿಮ ಸೇವಕನು ನಿರುತನ 
ನನ್ಯ ಭಕ್ತನೆ ಧ್ವಢಮತಿಯು ನಿಶ್ಚಲನು ನಿಜನೆ:ಂದ ಲ| 


ಪರಮ ಸೇವಕ ತಾನು ಸಚರಾ 
ಚರವೆ ಭಗನದ್ರೂಸಮೆನುತಿರ 
ಬರಿತ ಮಾರುತಿ ರಾಮ ಶನುಗನುಕೂಲಮೆಂಬುದನು | 
ಕರಮುಗಿದು ಮತ್ತೊರೆದ ನಾಥನೆ 
ಗಿರಿಯೊಳಿಹ ಸುಗ್ರೀವ ಕಸಿಸತಿ | 
ಚರಣದಾಸನು ನಿನಗೆ ನೀನ್ನ ತಂದು ನೋಡನನ (೧೫ 


೪ಕ್ಕಿ೬ 


ತುಲಸೀ ರಾಮಾಯಣಂ 


ಅವನನಾಥನು ನೀಡುತಭೆಯವ 


'ನವನ ಸಲಹೈ ಹುಡುಕಿಸುವನವ 


ನವನಿಜಾತೆಯ ಕೋಟ ಮರ್ಕಟ ಪಡೆಯನಟ್ಟುತಲಿ | - 
ಅವನಿಗೊರೆದು ಸಮಸ್ತ ಚರಿತೆಯ 

ನವೆದ ಕಪಿಸತಿಯೆಡೆಗೆ ನೆಗೆದನು 

ಜವದೊಳುಭಯರ ಪೆಗೆಲೊಳೇರಿಸಿ ಸೇರ್ದ ಗಿರಿಯನ್ನು ೧೬ 


ಬಂದು ರಾಮನ ಕಂಡು ಕಸಿಪತಿ 
ಯಿಂದು ಜನಮ ಪವಿಶ್ರಮಾದುದು 
ತಂದೆ ದರುಶನದಿಂದಲೆಂದೆರಗಿದನು ಪದತಲದಿ | 
ಬಂದು ಸೇರಲ್ಯನುಜ ಸಹಿತ ಕ 
ಬಂಧಸೂದನ, ಮನಕೆ ಸಂದೆಗ 
ದಂದನಾ ಸುಗ್ರೀವ ಹಿತರೇನಿನರು ತನಗೆಂದು [೧೭॥ 


ಹನುಮನುಭಯರ ಕಥೆಗಳೊರೆಯುತ 
ಲನಲ ಸಾಕ್ಷಿಯೊಳವರ ಮೈತ್ರಿಯ 
ಲನಘ ಮಾಡಿಸುತುಭಯರ ಕ್ಷೇಮಗಳನವರವರು 
ಮನದರಲು ಲಕ್ಷ್ಮಣನು ಮಿಥಿಲಾ 
ತನಯೆ ಹರಣವರೊರೆಯೆ ಕೇಳುತ 
ಕಣುಗಳಲಿ ಜಲಮಿಡಿದ ವಾನರಯೂಥ ಸುಗ್ರೀವ 11೧೮1 


ಅನಘ ನಿನ್ನಯ ದುಃಖಮೆನ್ನದು 
ಜನಸಸುತೆ ಸಿಕ್ಳುವಳು ರಾಕ್ಷಸ 
ಹನನ ಕಾರ್ಯೆದಿ ಗೆಲುವೆ ಸೀತೆಯರೊಂದು ದಿನ ನಾನು | 
ಘನವಿಚಾರದೊಳಿರಲು ನಭದಲಿ 
ವರಿತೆಯೊರ್ವಳು ಚೀರಿ ಸೆರಗಿನ 
ಹೊನೆಯ ಹರಿದಿದ ಹಾಯ್ಯಿದಳು ನೋಡೆಂದು ನೀಡಿದನು ೯! 


ಕಿಪ್ಟಿಂಧಾ ಕಾಂಹ ಳೂ 


ರಾಮ ಹಾಹಾ ರಾಮನೆನ್ನುತ 
ಕಾಮಿವೀಮಣಿ ಮೊರೆಯಿಡುತ್ತಿರೆ 
ನಾ ಮನೋವ್ಯಥೆಯಿಂದ ನೋಡಲು ಬಿಸುಟಿಳಿದನೆನಲು 
ರಾಮನಾ ವಸ್ತ್ರ ವನು ಕೈಗೊಂ 
ಡಾ ಮನೋಹರೆಯನ್ನು ನೆನೆಯುತ 
ಮೈಮರೆಯುತೆಳ್ಳತ್ತು ಹೈದಯದೊಳಪ್ಪಿ ದನು ಮರುಗಿ 50 


ಬಿಡು ಮನೋವ್ಯಥೆಯೇಕೆ ಸೀತೆಯ 
ಹುಡುಕಿ ತರುವೆನಿದೇಕೆ ಶೋಕವಿ 
ದೊಡೆಯ ಕಿಂಕರನಾನು ಸೇವೆಯ ಸಲಿಸಿ ಬಾಳುವೆನು | 
ಪೊಡವಿ ಪಾತಾಳ ನಭ ನಾಕದಿ 
ಪೊಡವಿ ಮಗಳೆಲ್ಲಿರಲಿ ವಾನರ 
ಪಡೆಗೆ ಕಷ್ಟವೆ ತರುವೆ ನಿವಿಸದಿ ಸೀತೆ ನಾರ್ತೆಯನು "೯ 


ಎಂದ ಮಾತಿಗೆ' ನಗುತ ಮರು ಪೂ 
ತೆಂದು ಹೊಗಳುತ ಹಿಂದೆ ಶಬರಿ ಕ 
ಬಂಧರೆಂದುದನೊರೆದು ತಾನೈತಂದ ಬಗೆಪೇಳ್ದು 
ತಂದೆ ಕಡುಗಲಿಯಾಗಿ ಭೀತಿಯೊ 
ಳಿಂದು ಮಿಗದೊಲು ವನದೊಳಿಹೆಯೇ 
ಕೆಂದು ಕೇಳ್ದೊಡೆ ಬಂದ ಕಷ್ಟ ರಿವೇದಿಸಿದ ಸದದಿ ೨.೨!| 


ವಾಲಿಯೆನಗಗ್ರ ಜನು ರಾಜ್ಯವ 
ನಾಳುತಿರೆ ಮಾಯಾವಿ ಮಯಸುತ 
ಕಾಳಗಕೆ ಮೈಯೊಡ್ಡಿ ಬಂದನು ಮಧ್ಯರಾತ್ರಿಯಲ 
ಆಲಿಸುತ ಘರ್ಜನೆಯ ಕೋಪದಿ 
ವಾಲಿಯೋಡಿದನವನ ಪಿಡಿಯೆಲು 
ಕಾಲ ತೆಗೆದನು ದುರುಳನಲ್ಲಿಂದಡವಿ ಮಾರ್ಗದಲಿ 5೩.1 


ಅಫ್ಲಿಟ್ರಿ 


ತುಲಸೀ ರಾಮಾ ಯಜಟಿ 


ಹಿಂದೆ ನಾನೋಡುತಿರೆ ರಕ್ಕಸ 
ನೊಂದು ಗುಹೆಯೊಳೆ ಹೊಗಲು ವಾಲಿಯು 
ಬಂದು ತಾನೊಳಪೊಕ್ಳ್ಟು ಕೊಲುವೆನಿವನ ನಿವಿಸದಲಿ | 
ಇಂದಿಗಾಂ ಹನ್ನೆರಡು ದಿನದಲಿ 
ಬಂದು ನೋಡುನೆನಿಲ್ಲಡೊಡಳಿದ 
ನೆಂದು ಭಾವಿಸು ಮರಳಿ ಹೋಗುವುದೆನುತಲೊಳ ಹೊಕ್ಕ ೨೪ 


ದ್ವಾರದೊಳಗಾನಿರಲು ಮಾಸವು 
ನಿನಾರಿದುದು ರುಧಿರಪ್ರವಾಹವು 
ಘೋರತರದಿಂದುಕ್ಟು ತಿರೆ ಭಯದಿಂದ ನಡುಗಿದೆನು | 
ಮಾರಣಕ ಹೋರಾಟದೊಳಗಸು 
ಜಾರಿದುದು ಹಿರಿಯಣ್ಣ ಗೆನ್ನುತ 
ಪಾರ ದುಃಖದಿ ನೊಂದೆ ರಘುವರ ವಿಧಿಯ ಬಗೆ ನೆನೆದು 1೨೫1 


ಅಳೆಯಲಳವೇಂ ವಾಲಿಭುಜಬಲ 
ಫಛನೊಳಗೆ ಕಾದಾಡಿ ಬದುಕುವ 
ಛಲವೆ ಥೈರ್ಯಮದಾವ ವೀರನಿಗಿಹುದು ಜಗದಲ್ಲಿ | 
ಅಳಿದನಾದೊಡೆ ವಾಲಿ ರಕ್ಕಸ 
ಖಳರು ಬಿಡುವರೆಯೆವ್ನ ಕೊರಳನು 
ಕಳಚಿಕೊಲ್ಲದೆ ಮಾಣ್ಸರೇ ಹಾಯೆಂದು ಚಿಂತಿಸಿದೆ ೨೬! 


ಆ ಗುಹೆದ್ವಾರವನು ಬಂಧಿಸು 


ತಾ ಗಿರಿಯ ಕಲ್ಲಳಲಿ ಮುಚ್ಚುತ 
ಸಾಗಿದೆನು ಬಹುಪರಿಯ ಚಿಂತಾನಲನ ಬೇಗೆಯಲಿ | 


ಆಗ ಪಂಪಾಪುರದಿ ಸಚಿವರು 


ಬೇಗ ಪಟ್ಟವನಿತ್ತು ಭೂಪತಿ 
ಯಾಗಿ ಮಾಡಿದರೆನ್ನ ಕಹ್ಟಿಂಥಾಖ್ಯರಾಜ್ಯದಲಿ sell 


ಿಷ್ಕಿಂಧಾಕಾಂಡ ೪4೯ 


ಅತ್ತ ವಾಲಿ ಸಮಸ್ತ ದನುಜರ 
ಮೊತ್ತವಳಿಸುತ ಬಂದ ಪುರವರ 
. ಕತ್ತ ಸಿಂಹಾಸನಡೊಳಾನಿರೆ ಕಂಡು ಕೋಷದಲಿ | 
ಸತ್ತುದಾಗಳೆ ಸಹೆಜ ನಲುಮೆಯು 


ಜಾರ 


ಫಿತ್ನ ಕೆರಳಿತು ಕೋಪಮೂಡ 


ಹ 


ಲೈತ್ತರೋ ಬೆನ್ನಿತ್ತು ಸಾರ್ದುದು ಪೂರ್ವವಾತ್ಸಲ್ಯ 13೮ 


ವೈರಿಯೊಲು ದಂಡಿಸುತ ರಾಜ್ಯ 
ದ್ವಾರದಿಂ ಹೊರವಡಿಸಿ ನಿಜಧನ 
ದಾರಮೈಶ್ಚರ್ಯಗಳ ಕೊಂಡನು ವಾಲಿ ಕೋಷದಲಿ | 
ಜಾರಿದೆನು ಭಯದಿಂದ ಕರುಣೆಯು ' 
ಬಾರದಾ ಕಪಿಪತಿಗೆ ಶಾಪದ 
ಭಾರದಿಂ ಬರನಿಲ್ಲಿಗೆಂದಾನಿಹೆನು ಗಿರಿಯಲ್ಲಿ 137i 


ಎನುತಲೆರಗಲು ನೊಸಲ ನೆಗಹಿದ 
ನನಘ ಬಿಡು ಬಿಡು ಮಃಖಮೋಡಿತು 
ಹನನವಾದನು ನಾಲಿಯಿನ್ನೇ ನೊಂದೆ ಬಾಣದಲಿ | 
ವಿನುತ ಹರ ನಿಧಿ ಬೆನ್ನ ಬಿದ್ದರು 
ತನಗೆ ಬಂದೀ ವಿಸತಿಯಳಿಯದು 
ನೆನೆಯಲಾರನುಷಾಯ ಜಯೆಸಿರಿಯೊಲಿವಳಿನ್ನೇನು ila of! 


ಮರುಗದಿಹರೇ ಸಖನ ದುಃಖಕೆ 
ದುರುಳರವರನು ನೋಡಲಾಗದು 
ಪರರ ದುಃಖನೆ ಮಿಗಿಲು ತನ್ನಯ ಕಷ್ಟ ನೆಳ್ಳನಿತು 
ಸರುವತಕೆ ಸಮ ಮಿಶ್ರ ಶೋಕಂ 
ಸರಿಹರಿಸ ಮಾರ್ಗವನೆ ಚಿಂತಿಸ 
ನರನೆ ನೇಹಿಗ ಸತ್ಯ ಧರ್ಮನಿದೆಂದನಾ ರಾಮ laall 


ಳಳಂ 


ತುಲಸೀ ರಾಮಾಯಣಿ 


ರೂಢಿಯಿಂದಿದನರಿಯಲಾರದ 
ಮೂಡಗೇತಕೆ ಮೈತ್ರಿ ಗೆಳೆಯನ 
ಮೂಢಮೂರ್ಗವ ತಿದ್ದಿ ಸತ್ಸಂಥದಲಿ ನಡೆಸುವುದು | 
ಹಾಡುವುದು ಸುಗುಣಗಳನವಗುಣ 
ಗೂಢದಿಂ ದೊರೆಯುವುದು -ಮಿತ್ರನ 
ಗಾಢಮಾರ್ಗವು ಕೀಶಸತಿ ಸಹಜಮಿದು ಸರ್ವರಿಗೆ !1೩..೨1| 


ಕೊಡುವ ತೆಗೆಯುವ ಶಂಕೆದಾರದೆ 
ಕಡು ಹಿತನ ಬಗೆಯುವನು ಕಷ್ಟದಿ | 
ಬಿಡದೆ ನೂರ್ಮಡಿ ಗುಣದಿ ಮೈತ್ರಿಯ ಬೆಳೆಸುವನು ಸುಗುಣಿ 
ನುಡಿಯುತೊಳಿ,ತ ಸಮ್ಮುಖದಿ ಮ 
ತ್ರೊಡನೆ ಬೆನ್ನೊಳು ಕಪಟಮೆಸಗುನ 
ಸುಡುಮೊಗದ ನೇಹಿಗರ ತೊರೆವುದೆ ಸರನು ಹಿತವೆಂದ 1೩೩! 


ಪ್ರೀತಿಸುವ ಸಖ ವಿಮಲ ಹೃದಯೆದೊ 
ಛಾತುರದೊಳಿನ್ಸ್ನೇನ ನೆನೆಯನು 
ಪಾತಕವ ಬಗೆಯುತ್ತ ಮರೆಮಾಜುವನು ಕಪಟಸಖ | 
ದೂತ ಶಠ ನೃಪ ಕೃಪಣ ಮಿತ್ರ 
ವ್ರಾತ ಪಾತಕ ನಾರಿ ದುರ್ಮತಿ 
ಜಾತಿಯಾದೊಡೆ ಶೂಲಸಮ ತೊರೆಯುವುದೆ ಹಿತವೆಂದ ೩೪ 


ಆಲಿಸಾದೊಡೆ ರಾಮ ಬಲಯುತ 
ಇಲಿ ಶರವೊಂದರಲಿ ಕೆಡಹುವ 


`ತಾಲ ವೃಕ್ಷವನೊಂದ ಮತ್ತೀ ದನುಜ ದುಂದುಭಿಯ | 


ಲೀಲೆಯಿಂ ಕೊಂಡೊಡನೆ ಬಿಸುಟು 
ವಾಲಿ ಬಲವಿಂತೆಂದು ನುಡಿವೊಡೆ 
ಸಾಲದೆನ್ನಯ ಮಾತು ಕೊಲ್ಲುವ ಬಗೆಯ ನೀನರಿಯ ೩೫ 


ಕಿಪ್ಟಿಂಧಾ ಕಾಂಡ ೪೪೧ 


`ಉಂಗುಟದೊಳೆತ್ತಿದನು ದುಂದುಭಿ 
ಯಂಗ ಬೀಸಾಡಿದನು ನಭದಲಿ 
ಭಂಗವಡೆಯುತ ಹೆತ್ತುಯೋಜನ ಹಾರಿದುದು ಮೇಲೆ | 
ತುಂಗ ವಿಕ್ರಮ ಬಾಣವೇರಿಸು 
ತಂಗವಣೆಯಿಂ ಸಪ್ಮತಾಲವ 
ಭಂಗವೆಡಿಸಿದೆ ಚಣದೊಳಚ್ಚರಿಯಾಯ್ತು ಕಥಿಪಕಿಗೆ ಗ 


ವಾಲಿಗಿಂದೇ ಮರಣವಡವಿಯ 
ಬಾಳು ಮುಗಿದುದು ಹಲದಿನದ ಹಗೆ 
ಕೋಳುವೋದುದು ಸತಿಯ ದುಗುಡದ ಬೇಗೆಯಾರಿದುದು | 
ತಾಳ ವೃಕ್ಷಗಳೇಳನೊಂದೇ 
ಕೋಲನಮೊನೆಯಲಿ ಮುರಿದ ರಘುಪತಿ 
ಯಾಳುತನಮಾರ್ಗುಂಟು ವಾಲಿಯ ಜೀವಮಾರಿದುದು 1೩೭! 


ಅಡಿಗಡಿಗೆ ವಂದಿಸುವ ದೇಹವ 
ಕೆಡೆಯುತೆಡಬಿಡದೀಕ್ಷೆಸುತ ಮೃಡ 
ನೊಡೆಯ ಸುಸ್ಲಿರಮಾಯ್ತು ಮನವೆನಗಿಂದು ಶಾಂತಿಯಲಿ | 
ಬಿಡುತಲಭಿಮಾನ ಸುಖ ಸರ್ವವ 
ನಡಿಯೊಳರ್ಪಿಸುತೆನ್ನ ದೇಹನ 
ನಿಡುಗೆಡೆದು ಪದಯು ಗದಿ ಸೇವೆಯಗೈವೆ ಕರುಣಿಪುದು 1೩೮! 


ಅಣ್ಣನಹಿತವೆ ತನಗೆ ಹಿತಮಾ 
ಯ್ಲಿನ್ನು ದೇವರ ಕಂಡೆ ಮೈತ್ರಿಯೊ 
ಳುನ್ನತನು ತಾನಾದೆ ಮಾಯಾರಾಧನೆಯು ತರವೆ | 
ಬನ್ನ ಸುಖದುಃಖಗಳ ಮಿಶ್ರಣ 
ತನ್ನ ತಾನರಿನನಿತು ಬುದ್ಧಿಯ 
ಕಣ್ಣು ಕೆಡುವುದು ದೈವ ದೂರವಿದಹಿತ ಮಾನವಗೆ lal 


ಅಳ.೨ 


ತುಲನ: ರಾಮಾಯಣ 


ಕೊರಳ ಕೊಯ್ದೊಲು ಕನಸುಗಾಣುತ 
ಲರಿಯುತೆಳ್ಳರವಡೆದು ಚಿಂತಿಸಿ 
ಮರುಗುವುದು ಮಾಯಾ ಪ್ರಪಂಚದ ಮೋಹೆದೊಂದೆಸಕ | 
ಪರಮ ಘನ ನಿಸ್ಸೀಮ ನಿನ್ನಯ 
ಚರಣ ಭಕ್ತಿಯ ನೀಡು ಲೋಕೋ | 
ದರನೆ ಹರಿ ಸಲಹೆಂದು ವೈರಾಗ್ಯದಲಿ ಬೇಡಿದನು liv oll 


ಸತ್ಯ ನೀನೆಂದಮಲ ವಚನಗ 
ಳುತ್ತಮವು ಮೇಣಾನುಮೊರೆದಾ 
ಸತ್ಯ ನಿತ್ಯವು ಭಕ್ತಿಯೇ ಪರಮಾರ್ಥ ಕೇಳೆನುಶ | 
ಸತ್ಯ ಕಾಮನು ನಡೆದ ಕಪಿಯೊಡ 
ನತ್ತ ಕೋದಂಡವನು ಜೇವಡೆ 
ಯುತ್ತ ಕರೆ ವಾಲಿಯೆಮ ಯುದ್ಧ ಕೆ ಬೇಗ ಸುಗ್ರೀವ ol 


ಕರೆಯಲಾ ವಾಲಿಯನು ಕಪಿಪತಿ 
ಯುರುಬಿ ಘರ್ಜಿಸೆ ಕೇಳ್ದು ದನಿಯನು 
ಉರುವ ಕೋಪದಿ ವಾಲಿಪೊರಡಲು ತಾರೆ ತಡೆಯುತಲಿ | 
ಸರಿಯದರು ಧುರಕೆಂದು ಗಿರಿಯಲಿ 
ರಿಯ ತಮ್ಮನು ನೀರರಿರ್ವರ 
ಕರದ ಬಲದಿಂದುಬ್ಬ ಕರೆವನು ನಿನ್ನಸುವನುಗಿಯೆ || _೨| 


ಧುರ ಭಯಂಕರರವರು ಕೋಸಲ 
ನರಪ ತನುಜರು ರಾಮಲಕ್ಷ್ಮಣ 
ವರರು ಹೃದಯದೊಳವರ ಜಾನಿಸಿ ಮೋಹ ಮರೆಯೆನಲು | 
ತರುಣಿ ಭಯಮಿಂತೇಕೆ ರಾಘವ 
ನಿರುತ ಸಮದರ್ಶಿನಿ ನಿರಾಮಯ 
ಧುರದಿ ಕೊಂಡೊಡೆ ನೀಗಿ ಭನಮಂ ಮುಕ್ತಿ ಗೇರುವೆನು. 1೪೩॥ 


ಹ 


ಕಿಷ್ಕಿಂಧಾ ಕಾಂಡ 


ಅತ್ತ ನಡೆಯುತ ದೂರದಲಿ ಕರೆ 
ಯುತ್ತ ನಿಂದಿರಲನುಜ ಕಂಡನು 
ಮತ್ತ ಗಜದೊಲು ಧಾವಿಸಿದ ಕಡುರೋಷದಿಂ ವಾಲಿ ! 
ಮತ್ತೆ ಖಾಡಾಖಾಡಿಯಲಿ ಕಲೆ 
ಯುತ್ತ ಕ್ಸ ಗಳಚುತ್ತ ತಮ್ಮನ 
ಓತ್ತ ತ ನೆತ್ತಿಂ ಯಪ ದಳಿಸುತ್ತ ಮರಗಿದನು [ell 


ನೊಂದು ತಡೆಯದೆ ಯುದ ಮರೆಯುತ 
ಲಂದು ಕಾಲೆಗೆದತ್ತಲೋಡಿದ 
ಬಂದು ಸೋದರನಿಂದಲೊಮ್ಮೆಗೆ ಬದುಕಿದೆನು ತಾನು ! 
ಎಂದ ಮಾತಿಗೆ ಮರುಗಿ ರಘುವರ 
ನೊಂದ ಮೈಯನು ಸವರೆ ನೀಗಿದ 
ನಂದು ದೇಹಾಯಾಸ ಶಕ್ತಿಯ ಪಡೆದ ಮುನ್ಲಿನೊಲು 1೪೫ 


ಎಲೆಲೆ ಕಪಿಸತಿ ನೀನು ವಾಲಿಯು 
ಕಲೆತಿರಲು ಕುರುಪಾಗಲೊಲ್ಲದು 
ತಿಳಿಸದಿರೆ ನೀ ಯಮಳರೆಂಬುದನೆಮುಗೆ ಪೂರ್ವದಲಿ | 
ಹೊಳೆಯಲಿದೆಕೋ ಪುಷ್ಪಹಾರವು 
ತಿಳಿವೆ ನೀನಾರೆಂದು ವಾಲಿಯ 
ಕೊಳುಗುಳಕೆ ಕರೆ ಕೊಲುನೆನೀಗಳೆ ಹಗೆಯ ತೋರೆಂದ ೪೬! 


ಕರೆದು ವಾಲಿಯ ಮತ್ತೆ ಕಲೆತನು 
ಹರಿಯ ಕರಬಲ ಕೆಚಿ ಸಿನಿಂದಲಿ 
ಹುರದ ಮರೆಯೊಳು ಆಡ! ನೋಡುತಲಿರ್ದನಾ ರಾಮ | 
ಗರುವದಲಿ ಕಾದಿದರು ಛಲದಿಂ 
ಪರಚುತೊದೆಯುತ ಗುದ್ದುತಿರಲಾ 
ಒರಿಯನಾಘಾತದಲಿ ನೋಯುವ ನೆನೆದು ರಾಘವನ |೪೭!| 


ಅಲ್ಲ 


ಭಳ 


ತುಲಸಿ: ರಾಮಾಯಣ 


ಹೊಡೆಯನೇತಕೆ ರಾಮನೆಂದಡಿ 
ಗಡಿಗೆ ನೋಡುತಲಿರಲು ಕಾರ್ಮುಕ 
ವಿಡಿದು ಸೆಳೆದಾಕರ್ಣಬಾಣನು ವಾಲಿಯೆಡೆಗೆಸುತ | 
ಕೆಡಿಹದನು ನಿಐಸದಲಿ ಹೊರಳುತ 
ಪುಡಿಯೊಳುರುಳಿದ ವೀರ, ಶರಮಿದ 
ಹೊಡೆದನಾವನೊಯೆಂದು ಕಂಡನು ರಾಮಚಂದ್ರಮನ [೪೮1 


ಶ್ಯಾಮಗಾತ್ರನು ಸರಸಿಜಾನನ 
ರಾಮ ಕೋದಂಡವನು ಸಿಡಿದಭಿ 
ರಾಮ ನಿಂದಿರೆ ಚರಣ ಕಮಲದಿ ಚಿತ್ತವಿರಿಸುತ್ತ | 
ಭೂಮಿಯೊಳು ಹೊರಳಿದನು ಪಾಪ ವಿ 
ರಾಮವಾಯ್ತೆಂದನನ ನೋಡುತ 
ಲಾ ಮಹಾ ಕಪಿವೀರ ಪೇಳ್ದನು ರಘುನರನ ನೋ ||೪೯| 
ಧರುಮಕಾಯ್ತನತಾರ ರಘುಪತಿ 
ಮರೆಯೊಳಿರ್ದು ವ್ಯಾಥನಂದದೊ 
ಳಿರಿದೆ ಶರದಿಂದಾನ ಕಾರಣ ಹೆಗೆಯ ಸಾಧಿಸಿದೆ | 
ಕಿರಿಯನೊಳು ಕಳೆ ಹಿರಿಯನೊಳು ಹಗೆ 
ತಿರೆಯ ಪಾಲಕ ನಿನಗೆ ಭೇದವೆ 


ಧರುಮಸಗೆಲ್ಲಿಯ ನೀತಿ ತೋರಿದೆ ದೇವ ಹೇಳೆಂದ ll oll 


ಅನುಜವಧು ಸುತನರಸಿ ಮಿತ್ರನ 
ವನಿತೆ ಭಗಿನೀ ಕನ್ನೆಯೆರು ಸಮ 
ನೆನೆನರೇ ಸುಖಮಿವರ ಚೋಗಿಸೆ ತರವೆ ಧರುಮದಲಿ | 
ಅನುಜಸತಿಯಪಹರಿ% ಸತ್ತವ 
ಗನಲಗಾಹುತಿಯಿತ್ತೆ ಮರಣವೆ 
ನಿನಗೆ ಪ್ರಾಯಶ್ಚಿತ್ತ ತಮ್ಮನ ಕೊಲ್ಲಲೆಳಸಿದಗೆ 1೫೧1! 


ಕಿಷ್ಕಿಂಧಾ ಕಾಂಡ ೪೪೫ 


ಸ್ವಾಮಿ ನಿನ್ನೊಳು ತರ್ಕನೇ ತವ 
ನಾಮ ಇಜಪಮಾಯ್ಕೆನಗೆ ಪಾಪ ಏ 
ರಾಮವಲ್ಲವೆ ನೀನೆ ದರ್ಶನೀಯಲಂತಿಮದಿ | 
ರಾಮ ಕೋಮಲನಾಣಿಯಿಂದಾ 
ಭೀಮ ಬಲನಂ ತಲೆಯ ಸವರುತ 
ನೀ ಮಹಾ ನಿಶ್ಚಲದ ಪದವಿಯ ಹಡೆದೆ.ತಿಳಿಯೆಂದ 1೨85: 


ಜನುಮ ಜನುಮದಿ ಯತ್ನ ಮಾಳ್ಬರು 
ಮುನಿಜನರು ತಮ್ಮಂತ್ಯಕಾಲದಿ 
ನೆನೆಯೆ ನಾಮವ ನಾಮ ಬಲದಲಿ ಶಿವನು ಕಾಶಿಯಲಿ | 
ಜನಕೆ ಮೋಕ್ಷವನೀವ ಸಮಯದೊ 
ಳನಘ ತಾನೇ ಬಂದು ತೋರಿದ 
ನೆನಗೆ ಮಂಗಳರೂಪ ಕರುಣದಿ ಜೋಷಸನರಿಹೆರಿಸಿ 1೫೩ il 


ಎನ್ನ ಕಣ್ಮುಂದಿರುವ ದೇವನ 
ನುನ್ನುತದ ಮೇದಗಳು ಹೊಗಳುವ 
ನಿನ್ನು ಮುನಿಜನಯೋಗಿ ಸಿದ್ಧರು ಜಯಿಸುತಿಂದ್ರಿಯೆನ | 
ನಿನ್ನ ಮೂರ್ತಿಯನಿರಿಸಿ ಹೃದಯದಿ 
ನಿನ್ನ ಕೀರ್ತಿಯ ಹಾಡಿ ನಲಿವರು | | 
ರನ್ನ ಸುರತರುವಿರಲು ಶಾಲ್ಮಲಿಯೇಕೆ ತನುನೇಶೆ 55 $1 
ಹರಿಯೆ ಕರುಣದಿ ನೋಡು ಭಕ್ತನ 
ಕರೆಗೆ ಬಂದಿರೆ ಮುಂದೆ ನಿನ್ನಯ 
ಚರಣ ಭಕ್ತಿಯ ನೀಡು ಶುನುತಿಯ ಸಲಹು ಶೀರೊಲಿದು ! 
ತರಳನಂಗದನೆನಗೆ ಸಮಬಲ 
$ರುವರೆಯನಾತನನು ನಿನ್ನಯ ೨, 
ಚರಣದಾಸನ ಮಾಡಿಕೋ ಕೈವಿಡಿದು ಸಲಕಹಂದ 19191 


ಅಹ 


ತುಲಸೀ ರಾಮಾಯಣ 


ಸಲಿಸುತೀ ಕಡೆನುಡಿಯ ರಘುಪತಿ 
ಸಲಹೆನುತ ನೆನೆಯುತ್ತ ರಾಘವ 
ನೊಲವಿನಭಯವ ಹಡೆಯುತಸು ನೀಗಿದನು ಕಪಿಯೂಧ | 


'ಸಲಗ ಮಾಲೆಯು ಬೀಳ್ತುದರಿವುದೆ 


ಸುಲಭದಿಂದ ಕ್ಲೇಶಮಿಲ್ಲದೆ 
ತಳೆದ ಮುಕ್ತಿಯೆ ರಾಮಚಂದ್ರ ಶೃಪಾಪ್ರ ಸಾದದಲಿ [sal 


ವಿಶ್ರಾಮ ೨ 


ಸೂ ತಳೆದ ಕೆಪಿಪತಿ ರಾಜ್ಯಭಾರವ 
ಈಳೆದು ವರ್ಷಾಕಾಲ ರಘುವರ 
ತೆಳುಹಿ ಸೌಮಿತ್ರಿಯನು ವಾನರಪತಿಯ ಕರೆಯಿಸಿದ ॥ 


ವಾಲಿಯಗಲಿದೆ ವಾರ್ತೆ ಹರಹಿತು 
ಹೇಳಿ ಪುರವಾಸಿಗಳು ನೊಂದರು 


, ತಾಳಿ ದುಃಖವ ತಾರೆ ಬಿಚ್ಚಿದ ಜೇಶರಾಶಿಯಲಿ | 


ವಾಲಿಯಂ ಬಿಗಿದಪ್ಪಿ ಮರೆತು ಮ 
ರಾಳಗಮನೆಯು ಮುಖವನೀಕ್ಷಿಸಿ 
ನಾಲಿಗೆಯ ಹೊರಚಾಚುತತ್ತಳು ಬಡಿಯುತೆಡೆಯನ್ನು 


ಎಲೆ ರಮಣನೊಳ್ಳುಡಿಯ ಕೇಳದೆ 
ಸುಳಿಗೆ ಸಿಲ್ಫಿದೆ ಕಾಲವಶದಿಂ 
ತಿಳುಹೆದಂಗದಗೀಗ ಸುರಪುರ ಪಯಣಕೆಯ್ದುವರೆ | 
ಅಳುತಿರುವ ತಾರೆಯನು ಸಂತವಿ 
ಸಲಘುಮತಿ ಸುಜಾ ನವೊರೆಯುತ 
ಲಳಿಸಿ ಮಾಯೆಯನೊರೆದ ರಾಘವ ತತ್ರಮಾರ್ಗಗಳ loll 


ಕಿಷ್ಕಿಂಧಾ ಕಾಂಡ ಅಭಿ 


ಜಲ ಸಮಾರ ಕ್ಲಿತಿಖ ಪಾನಕ 
ಮಿಲನದಿಂದಾಯ್ತಾ ಶರೀರವು 
ಮಲಗಿಹುದು ಕಣು ಒಂದೆ ನಿತ್ಯನ: ಜೀವ ಸಾಯುವನೆ | 
ಅಳುವುದಾರ ನಿಮಿತ' ಸೀಳಿನ 
ಲಲನೆ ಸುಜ್ಜ ತೆಯಿಂದಶೆರಗುತ 
ಜಲಜನಾಭನ:ಭಕ್ತಿಯಂ ಬೇಡಿದಳು ವಿನಯದ ‘al 


ಗಿರಿಜೆ ಕೇಳಾ ದೇನ ಹಾಹೆಯೆ 
ತೆರದಿ ಕುಣಿಸುವ ಜಗನ ನಡೆಸುವ 
ನೊರೆದ ಸುಗ್ರಿ ೀವಂಗೆ ಸಂಸ್ಕಾರಗಳ ಮಾಡಲೆ | 
ಪರಯ ಯೊಳಂದು ಕಣ್ಣೀ 
ರ್ಗರೆಯುತಣ ನನ ತನುವ ಚಿತೆಯೊಳ 
ಗಿರಿಸಿ ಕರ್ಮನ ಮುಗಿಸಿ ಹಿರಿಯನ ನೆನವುತಿರುತಿರ್ದ |ಲ|| 


ತೆರಳು ಸಂಪಾಪುರಕೆ ಲಕ್ಷ್ಮಣ 
ಭರದಿ ನೀ ರಾಜಾ ್ಯಾಭಿಷೇಕವ 
ಕರಡಿ ಕಪಿವೆರಸ ಜು ಸುಗ್ರೀವಂಗೆ ನಹಿಲದಲಿ | 
ವಿರಚಿಸ್ಸೆ PR *ೌಯಿಸಿ 
ಪುರಜನರ ನಿಪ್ರರನು ವಾನರ 
ವರಗೆ ರಾಜ ವಿತ್ತು ನಿಂಹಾಸನದಿ ಮೆರೆಯಿ ಸದೆ 11911 


ಭರದಿ ಯುವರಾಜ್ಯಾಭಿಷೇಚನ 
ತರಳನಂಗದನರಗೆ ಮಾಡಿದ 
ಹರಿಗೆ ಸಮಹಿತರಾರು ಸೋದರ ಬಂಧು ನರ್ಗದಲಿ | 
ಪೊರೆವ ತಾಯ್ಕಂದೆಯರು ಗುರುಪಿತ್ಛ 
ವರರು ನೋಳ್ಪಕೆ ದೇವ ಕರುಣದಿ 
ಬೆರೆದು ಭಕ್ತರ ಕರೆಗೆ ಕಾಣಿಸಿಕೆಇಂಡು ಸಲಹುವನು || 


ಅಲ 


ತಂಲಸೀ ರಾಮಾಯಣ 


ಒಲಿವರಲ್ಲವೆ ಕಾರ್ಯಸಾಢಧಿಸೆ 


. ಸುಳಿವರೇ ಜನ ಮತ್ತೆ ದೇವನ 


ನಳಿನ ಪದವ ಸ್ಟಾರ್ಥಕೋಸುಗ ಬಳಸುವರು ಜನರು | 
ಅಲೆಯುತಿರ್ದನು ವಾಲಿ ಭಯದಿಂ 
ಹಳುವದಲಿ ಸುಗ್ರೀವ ಕರುಣದೊ 
ಳೊಲಿದು ರಾಜ್ಯವನಿತ್ತು ಸಲಹಿದ ಬಂದು ರಾಘನನು 


ನೊಂಡೊಡೇನಚ್ಚರಿಯೆ ಭಜಿಸದ 


ಮಂದಿ ರಾಮನ ಮಹಿಮೆಯರಿಯೆದೆ 


ನಿಂದಕರು ಬಿಳದಿಹರೆ ಕಷ್ಟದಿ ಗಿರಿಜೆ ಹೇಳೆನುತ | 
ಅಂದು ಕಪಿಯೆಂ ಕರೆದು ಧರ್ಮವ 

ನಂದದಲಿ ವಿವರಿಸಿದ ಜನುಮದ 

ಬಂಧನದ ಮುಕ್ಕಿಗಳೆನೊರೆದೆನು ರಾಜನೀತಿಯನು 


ಹೊಳೆವ ವಿಮಲ ಸ್ಫಟಕ ಶಿಲೆಯಲಿ 
ಕುಳಿತು ಮಾತಾಡುತಿರೆ ಕೇಳ 
ಲ್ವೊಲನಿನಿಂ ಮೃಗಪಕ್ಷಿ ಸಷಟ್ಟದ ರೂಪದಿಂ ಸುರರು | 
ನಲಿಯುತಿರೆ ಸಿದ ಜನ ರಾಮನ 
ನಳಿನಪದ ಸೇವೆಯಲಿ ನಿಂದರು 
ತಿಳಿಯೆ ಸುಜ್ಞಾನಗಳ ನಿನರವ ರಾಜನೀತಿಗಳ 


ಅನುಜಗೊರೆವನು ಭಕ್ತಿ ವಿರತಿಯ 
ನನಘ ಧರ್ನ್ಮುಪುರಾಣ ಸಂಗತಿ 


೭ 


|೮| 


le 


ಯನುನಯಶೊಳಿಂತಿರಲು ಬಂದುದು ಮುಂದೆ ಮಳೆಗಾಲ | 


"ಮಿನುಗಿ ಕೋಲ್ಮಿಂಚುಗಳು ಖಡಖಡ 


ದನಿಯ ಸಿಡಿಲೊರೆಯುತಿರೆ ಗಳಗಳ 
ಜಿನುಗಿ ಮಳೆಗರೆಯುತ ವರ್ಷಾಕಾಲ ರಭಸದಲಿ 


lo 


ಶಹ ಾ೦ಧಾ ಕಾಂಡ ೪೯ 


ಗುಡುಗುಗಳ ತಾಳಕ್ಕೆ ನವಿಲುಗ 
ಳಡಿಯಿಡುತ ನರ್ತಿಸಲು ಮೇಳದ 
ಗಡಣಮಂ ನೋಡುತಲಿ ಸಲಿವುವು ಸವ ತಾಳಿ | 
ಸಡಗರದಿ ಹೆರಿಭಕ್ತ ದರ್ಶನ 
ಹೊಡೆ ಗ್ಭ್ರ ಹಸ್ತ ನು | ನಲಿನ ತೆರದೊಳು 
ಪಡೆದು ಹರವ ಕುಣಿನ ಶಿಖಿಗಳ ವತ್ಸ ನೋಡೆಂದ ೧೧/1 


ನಡೆಯುತಿವೆ ಮೇಘಗಳು ಸಿಡಿಸಿಡಿ 
ಸಿಡಿಲು ಘರ್ಜಿಸಿ ವಿರಹವೇದನೆ 
ನೊಡೆಯುತಿದೆ ಹೈದಯವನು ಸೀತಾರಮಣಿಯನು ತೋರಿ | 
ನಡೆಯುತಡಗುತ" ಬಹಳು ದಾಮಿನಿ 
ಕೆಡಹಿ ಲೋಕವ ಭಯದಿ ದುರ್ಮತಿ 
ಪಡುವನೇ ಭಯಮದರ ತೆರದಿಂ ಮಿಂಚುಹೊಳೆವುತಿದೆ. ॥೧೨॥ 


ಸರಿಸರಿದು ಕಾರ್ಮೋಡ ಮಳೆಯನು 
ಸುರಿಯುವುದು ಭೂಮಿಯಲಿ ಕೋವಿದ 
ಪರಮ ಪಾಂಡಿತ್ಯದಲಿ ನಮ್ರತೆವಡೆನ ರೀತಿಯಲಿ | 
ಗಿರಿ ಶರಾಘಾತವನು ತಡೆಯುತ 
ದುರುಳ ನುಡಿಗಳ ಸಾಧು ಸಹಿಸುವ 
ತೆರದಿ ಬಗೆಯದನುಚಿತ ನಿಂದಿಹನರರೆ ವಿನಯದಲಿ laa ll 


ಧನಮದದ ಧನಿಕನೊಲು ಕರುವದ 
ಘನತರದೊಳುಕ್ಕುತಲಿ ಹರಿವುದು 
ಘುನತೆಯನು ನೀಗುವುದು ನಿವಿಸದಿ ಪೆರ್ಮೆಯನ್ನು ಳಿದು | 
ವನ ಸರೋವರ ಹೊಗಲು ಘರ್ಜನೆ 
ಘನತೆಯೆಳಿವುದು ಸಾಧು ಸ ಸದ್ಗುಣ 
ವಿನಯಶೀಲ ವಿಜಾರ ಸುಜ್ಞಾನದಲಿ ನಲಿವಂತೆ 1೧೪! 
29 


೪೫೧೦ 


ಶ್ರೀ ತುಲಸೀ ರಾಮಾಯಣ 


ಹರಿದು ನದಿನದ ಸೇರಿ ವಾರಿಧಿ 
ಗರುವ ಮರೆವೊಲು ಮುಕ್ತ ಪುರುಷರು 
ಹರಿಯ ಸಾಯುಜ್ಯದಲಿ ಸೇರುತಲಚಲರೆನಿಸುವರು | 
ಧರೆಯ ಮುಚ್ಚಲು ಹೆಸುರು ಹುಲ್ಲುಗ 
ಳರಿಯಲಪ್ಪುದೆ ಹಾದಿಯದರೊಲು 
ದುರುಳವಾದದಿ ಲುಪ್ತಮಪ್ಪ್ಪದು ವಿದಿತ ಸದ್ಸ್ರಂಥ 1೧೫! 


ಕೇಳುತಿದೆ ಕಪ್ಪೆಗಳ ದನಿ ವೇ 
ದಾಳಿ ಮಂತ್ರವನೊರೆವ ವಟುವೊಲು 
ಮೇಲೆ ಮೇಲೆ ವಿವೇಕ ಸಾಧಕ ಪಹಡೆವಮೊಲು ತಳಿರು | 
ಸೀಳಿ ವೃಕ್ಷವ ಬರುತಿಹುದು ಮತ್ತಾ 
ತಾಳೆ ಮೇಣರ್ಕದೊಳಗೆಲೆಗಳು 
ಬಾಳಲಾರದ ತೆರದಿ ನಡೆಯದು ದುಷ್ಟರುದ್ಯಮವು loll 


ದೊರೆವುದೇ ಪುಡಿ ತೊಡೆದು ಹೋಗಿರೆ 
ಧರುಮ ಕಾಲೆತ್ತುವುದು ಕೋಪದ 
ನೆರೆಗೆ ಸಿಲ್ಫುತ ಮತ್ತೆ ಸಸಿಸಂಪದವು ಪೆರ್ಚುವೊಲು | 
ಧರೆಯೊಳುಪಕಾರಿಗಳು ಮೆರೆವರು 
ದುರುಳ ಪಾಹಂಡಿಗಳು ನಲಿವರು 
ಚರದಿ ಮಿಂಚುಂಬುಳುವು ನಿಶಿಯೆಲಿ ಹೊಳೆವ ಪರಿಯಂತೆ ೧೭ 


ಹೊಲದ ಕೊೋಟರವಧಿಕ ಮಳೆಯಲಿ 
ಕಳೆದು ಹೆಸರಡಗುವೊಲು ನಾರೀ 
ವಲಯ ಕೆಡುವುದು ಪಡೆಯುತ ಸ್ವಾತಂತ್ರ 5 ಜಗದಲ್ಲಿ | 
ಹೊಲದ ಕಳೆಗಳನರಿತು ಕಾಲವ 
ಕಿಳುವ ರೈ ತನ ತೆರದಿ ಬುದಜನ 


ಹೆಳೆವು ಮಾನಮದಾದಿ ತೊರೆವನು ಸುಜ್ಜ ತೆಯ ಬಲದಿ -॥೧೮! 


! 


ಕಿಷ್ಕಿಂಧಾ ಕಾಂಡ ೪೫೧ 


ನೋಡೆಸಿಗದು ಚಕೋರಮದರೊಲು 
ಬಾಡದೇ ಸದ್ಧ ರ್ಮ ಕಲಿಯೊಳು 
ಮೂಡದ್ಳೆ ಮರುಭೂನಿಯೊಳು ತೃಣಮದರ ತೆರನಂ 
ಕಾಡದಾಸೆಯು ಸಾಧು ಹೃದಯವ 
ಕಾಡು ಮೆರೆವುದು ಜಂತು ಸಂಕುಲ 
ಗೂಡಿ ಸೂನೃಪ ರಾಜ್ಯ ಸತ್ರ ಜೆಯಿಂದ ಸೆರ್ಚುವೊಲು 


ಮಳೆಯ ದೆಸೆಯಿಂ ಪಾಂಥದಣಿಯುಕ 
ನಿಲುವವೊಲು ದಣಿದಿಂದ್ರಿಯಂಗಳು 
ತಿಳಿವಡೆದು ವೈರಾಗ್ಯ ವರ್ಷದಿ ಶಾಂತಮಾಗುವುವು | 
ಬೆಳಕಳಿಸೆ ಮೋಡದಲಿ ರವಿಯಿಂ 
ಬೆಳಕು ಮೂಡ್ಮುವ ತೆರದೊಳಳಿವುದು 
ತಿಳಿವು ಮತ್ತಾ ಸುಜನ ಸಂಗದಿ ಮೆರೆಯೆ ಸುಜ್ಞಾನ soll 


ಮಾರುತಾಘಾತದಲಿ ನೀರದ 
ಹಾರಿ ಹೆರಿದೋಡುವೊಲು ಕುಲದಲಿ 
ಸಾರುವುದು ಧನಧರ್ಮ ನೀತಿಯು ದುಷ್ಪ ಮಗನಿಂದ | 
ಆರೆ ವರ್ಷಾಕಾಲ ಶರದೃತು 
ನೇಕರೆ ವಿಕಸಿತ ಪುಷ್ಪಚಯದಿಂ 
ಭೂರಿ ಕೋಚಿಯೆ ಸೂಸುತಿರುವುದ ನೋಡು ಸ”ಮಿತ್ರಿ ೨೧1 


ಉದಯಮಾದುದಗಸ್ತ್ಯ್ಯ ನೀರೊಣ 
ಗಿದುದು ಮಾರ್ಗದಿ ಲೋಭಿ ಸಂತಸ 
ಹುದುಗಿದೊಲು ಜಲವಾರಿ ನಿರ್ಮಲಮಾಯ್ದು ನೆಲನೆಲ್ಲ | 
ನದಿ ಸರೋವರಮಿಹವು ವಿಮಲ ಜ 
ಬದಲಿ: ತುಂಬುತ ಸಾಧುಸಂತರ 
` ಹೃದಯ ಮುಡಮೋಹೆಗಳ ತೊರೆವಂತೆಸೆದು ಶೋಳಿನವು 1೨೨! 


ಅಹ್‌ 


ಶ್ರೀ ತುಲಸೀ ರಾಮಾಯಣ 


ಸರಸಿ ನದಿಜಲ ಮೆಲ್ಲಮೆಲ್ಲನೆ 
ಕರಗುವೊಲಹಂಕಾರ ಬಿಡುವರು 
ಪರಮ ಸುಜ್ಞಾನಿಗಳು ಮತ್ತೀ ಶರದಯತು ಶೋಭೆ | 
ಮೆರೆವವೊಲು ಸುಕೃತಂಗಳಿಸೆವುದು 
ಧರೆಯು ಮೆರೆವುದು ವತ್ಸ ನೋಡೀ 
ಶರದ ಕಾಲದ ಸೊಬಗು ದೆಸೆದೆಸೆಯಲ್ಲಿ ಜೆಲ್ಲಿಹುದು ||೨೩. 


ಧೂಳು ಕೆಸರಿಲ್ಲದಿರೆ ಭೂಮಿ ವಿ 
ಶಾಲ ನಿರ್ಮಲಮಪುವೊಲು ಭೂ 
ಪಾಲ ಮತಿಯುತನಾಗೆ ಕೀರ್ತಿ ವಿಶಾಲನಾಗುವನು | 
ಸೊಲದೇ ರುಷ ನೀರು ಬತ್ತಲು 
ಬಾಳಿನಲಿ ಬಹುಸುತರ ಮೂರರ _ 
ನಾಲಿನಲಿ ನೋಯುವ ಕುಟುಂಬಿಯು ಪರಮದುಃಖದಲಿ!೨೪॥ 


ಮೋಡವಿಲ್ಲದ ಗಗನ ನಿರ್ಮಲ 
ಬೀಡಿನಂತಿಹ ತೆರದಿ ಭಕ್ತರು 
ದೂಡುತಾಶಾದಿಗಳ ಕೀರ್ತಿಯ ಮೆರೆವರೀ ತೆರದಿ | 
ನೋಡಲಪರೂಪದಲಿ ಮಳೆ ಬಂ 
ದೋಡುವಂತಶೀ ತಿರೆಯ ಜನರೊಳು 


'ಮೂಡುವನು ಸದ್ಭಕ್ತ ನೊರ್ವನೆ ವಿಮಲ ಮಾನಸನು ೨೫ 


ಪುರವ ಬಿಡುತಲಿ ವಣಿಕ ತಾಪಸ 
ನರಪ ಮೇಣು ಭಿಕಾರಿ ಹರುಷದಿ 
ಪೊರಮಡುವವೊಲು ರಾಮಭಕ್ಕರು ಪರಮ ಸಂತಸದಿ | 
ಅರಿಯಲಾಶ್ರಮ ಧರ್ಮ ನಡೆವರು 
PERE ಶ್ರಮಗಳನು ಪರಸುಖ 


ಸರದಿ ಮಜ್ಜ ಸ್‌ ಮಾಳ್ಸರೀ ಭೂಮಿಯಲಿ ನಲಿಜೊಲಿದು ೨೬. | 


ಕಿಪ್ಟಿಂಧಾಕಾಂಡ | 


ಹರುಷವಡೆವುದು ಮತ್ತೆ 5 ತಾನಿರೆ 
ಶರದ ಮಧ್ಯದೊಳದರ ಪರಿಯಲಿ 
ಹರಿಯ ಶರಣರು ಬಾಧೆ ವಡೆಯರು ಆನ ಬಗೆಯಿಂದ | 
ಸರಸಿಜಾಕರ ಕಮಲ ವೃಂದದಿ 
ಮೆರೆವವೊಲು ಹೆರಿಯಿರುವ ತೋರುವ 
ಸರಮ ನಿರ್ಗುಣ ಬೊಮ್ಮ ಸಗುಣ ಬ್ರಹ್ಮೆರೂಸದಲಿ ೨೭! 


ಮೊರೆದು ಷಟ್ಟದ ವೃಂದ ಖಗಗಣ 
ಮೆರೆದು ರಾತ್ರಿಯು ಬರಲು ಕೊರಗುತೆ 
ಲಕಿ ಚನೋರಿಯು ಪರರ ಸಂಪದದಿಂದ ಕರುಬವೊಲು ॥ 
ಸೊರಗಿ ಬಾಯಾರುತ್ತೆ ಚಾದಗೆ 
ತೆರದ ಬಾಯಲಿ ನವೆಯುವೊಲು ಬಲು 
ನರಳುವರು ಶಿವ ವಿಮುಖ ಮನುಜರು ಸುಖನನರಿಯದೆಯೆ1೨೮॥ 


ಶರದ ಬೇಗೆಯ ತೊಡೆವ ರಿಶಿಶಶಿ ` 
ಹರಿಯ ಭಕ್ತರ ದರ್ಶನದಿ ನಿಜ 
ದುರಿತ ಹರಿವುದು ರೂಢಿ ಲೋಕದ ಧರ್ಮ ಕರಿಭಜನೆ | 
ನಿರುಕಿಸುತಲಿ ಚಕೋರ ಚಂದ್ರನ 
ಹರುಷಗೊಂಬುಡು ಸಾಧು ಮುನಿಜನ 
ಚರಣ ದರ್ಶನದಿಂದ ಸಂತೋಷವನು ಸೊಂದುವರು 1೨೯8 


ವಷ ಮಶಕಗಣ ಶರದ ಶೀತಕೆ 
ಮಸಗುವೊಲು ಭೂಸುರರ ನಿಂದಿಸಿ 
ನಶಿಸಿಕೊಂಬರು ಕುಲವ ದುರ್ಜನ ವೃಂದ ನಿಜ ಗುಣದಿ | 
ನಶಿಸುವುವು ವಿಷಜೀನಿ ಸಂಕುಲ 
ವುಸುರು ದೊರೆಯುತ ಶರದೊಳದರೊಲು 
ನಶಿಸುವುವು ಸಂದೇಹ ಸದ್ಗುರು ಮಿಲನದಿಂದೆಮುಗೆ ೩೦1 


ಭ೫ಳ 


ಶ್ರೀ ತುಲಸೀ ರಾಮಾಯಜಣಿ 


ಸರಿಯೆ ವರ್ಷಾಕಾಲ ನಿರ್ಮಲ 
ಶರದ ಯತು ಬರವಾಯ್ಕು ಕಾಣೆನು 
ಧರಣಿಜೆಯ ಠಾವನ್ನು ಕುಶಲನನರಿಯೆ ನಾನಿನ್ನು | 
ಅರಿದೆನಾದೊಡನೊಂದು ಬಾರಿಗೆ 
ಸರಿದು ಮೃತ್ಯುವ ನಿಮಿಷದಲಿ ತುಂ 
ಹರಿಸಿ ಸೀತೆಯ ತೆರುವೆನೀ ಕೋದಂಡಕಿದಿರಾರು lal 


ಜೀವದಿಂದಿರೆ ಸೀತೆ ಕರೆತಹೆ 
ನಾವ ಬಗೆಯಿಂ ದಾದೊಡಂ ಸು 
ಗ್ರೀವ ಪುರ ಸತಿ ರಾಜ್ಯಕೋಶವ ಪಡೆದು ಮರೆತಿಹನು | 
ಈ ವಿಶಿಖ ವಾಲಿಯನು ಕೊಂದಂ 
ತಾ ವಿಕಳನಂ ಕೊಲದೆ ಬಿಡುವುದೆ 
ಜೀವದಜೊರೆವನು ಬಿದ್ದು ಕೋಪಾಗ್ನಿಯಲಿ ಕಥಿಯೆಂದ ಗ 


ಅವನ ಕೃಷೆಯಿಂ ನೋಹ ಮದ ನಶಿ 
ಸುವುವು ಮತ್ತವಗೆಲ್ಲಿ ಕೋಪವು 
ಬುವಿಗೆ ತೋರುವನಿಂತು ಲೀಲೆಯನೆಂದ ಶಂಕರನು | 
ರವಿಕುಲಜನೀ ಕೃತಿಯ ಸುಜ್ಜರ 
ರಿವರು ಚರಣಪ್ರಿ ತಿನಡೆಯುತ 
ಲವನ ಕೋಹಪವನರಿತು ಲಕ್ಷ್ಮಣ ಧನುವ ಕೈಗೊಂಡ 11೩.೩.|| 


ಮನಕೆ ಶಾಂತಿಯನೊರೆದು ರಘುವರ 
ನನುಜ ಕೋಪವ ನಟಸಿ ಕರೆತಾ 
ಘೆನಗುಣನು ಸುಗ್ರೀವ ಹಿಂಸಿಪುಡೆಮಗೆ ತರವಲ್ಲ | 
ಎನುತಲಿತ್ತಲು ಕಳುಹೆಲತ್ಮಲು 
ಹನುಮ ಭಯದಿಂದೆಳ್ಹರಿಸಿದನು 
ಸನಿಹಕ್ಳೆದಿಯಿದಾವ ಕಾರ್ಯವ ಬಗೆದೆ ಮರವೆಯಲಿ ॥೩೪॥ೃ 


ಕಿಹ್ಮಿಂಧಾಕಾಂಡ 


ಎನಲು ಭೀತಿಯ ತಾಳ್ಡು ವಿಷಯಗ 
ನಗೆ ಮರುಳೊಡ್ಡಿ ದುವು ಮರೆದೆನು 
ಹನುಮ ದೂತರನಟ್ಟ ವಾಕರಪಡೆಯ ಬರಮಾಡು! 
ಜನಕಜೆಯನರಸಿಸುವೆ ವಹಿಲದೊ 
ಳನಘ ಸರೆಸೈಯೆನಲು ಸರ್ವರ 
ಹತುಮ ದಿನಹದಿನೈದರಲಿ ನೆರೆಪಿದರು ನಗರಿಯಲಿ 1೩2! 


ಬರುವ ವಾನರ ಯೂದರಂ ಸ 
ತೃರಿಸುತವರವರುಚಿತವರಿಯುತ 
ಲುರುವ ಕಜ್ಜದ ಬಗೆಯನನೊರೆಯುತಲಿರಲು ಕಪಿಸಡೆಯು | 
ಅರಿತು ಮಾರುತಿಗೆರಗಿ ರಾಮನ 
ಚರಣ ಸೇವೆಯೊಳೆಮ್ಮ ಮಾರುವ 
ಪುರುಷರಾರೀ ಕಡುಹೆ ಬಲ್ಲವರಾರೆನುತ ಹೊಗಳುವರು 1೩೬: 


ವೀರ ಲಕ್ಷ್ಮಣ ಬಂದ ಕಾರ್ಮುಕ 
ಕೇರಿಸುತ ಬಾಣವನು ಕೆಂಡವ 
ಕಾರಿ ಕೋಪವ ತೋರಿ ನಿಂಜೊಡನರಿತು ಕಪಿಸನಿಕರ | 
ಜಾರಿದುದು ಭೀತಿಯಲಿ ದಿಸೆದೆಸೆ 
ಸಾರಿ ಬಾಯಾರುತ್ತ ನಾಚುಗೆ 
ಯೇರಿ ನಡುಗುಶಲಡಗಿ ನಿಂದರು ಮುಖನ ತೋರಿಸದೆ. 1೩೭/1 


ಧನುವಿಗೇರಿಸಿ ಬಾಣ ಪುರವ 
ನ್ಟ ನಲಗಾಹುತಿಯೊನೆನೆನುತಿರೆ 
ಮತಡ ಭಯುದಿಂಜೊರಲೆ ಪುರಜನ ಬಂದನಂಗದನು ! 
ವಿನಯದಿಂದೆರಗಿದೊಡೆ ಮನ್ಸಿಸಿ 
ಮುನಿಸದೊರೆದನು ಥೈ ರ್ಯವೊರೆಯ 
ಲೃನುವನರಿಯದೆ ತ ತಳಮಳಗೊಂಡ ಸುಗ್ರೀವ. 1೩೮! 


ಬ 3 


೪೫೬ 


ಶ್ರೀ ತುಲಸೀ ರಾಮಾಯಜಣಿ 


ಹನುಮ ತಾರಾಸಹಿತ ಕಾಣಿಸಿ 
ವಿನತಿಯಂ ಮಾಡೆನಲು ಮಾರುತಿ 
ಸನಿಹಕೆಯ್ದುತ ರಾಮಗುಣ ಕೀರ್ತಿನದಿ ಹೊಗಳುತಲಿ | 
ವಿನಯದಿಂದರಮನೆಗೆ ಕರೆತಂ 
ದನಘ ಪದಯುಗ್ಮಗಳ ತೊಳೆಯುತ 
ಮಣಿವ ಸುಗ್ರೀವನನು ಮನ್ನಿಸಿ ರಾಮನುಡಿಯೊರೆದ . |೩೯॥ 


ಎರಗಿ ಕರವಿಡಿದಪ್ಪಿ ಸಪಿಪತಿ 
ಯೊರೆದ ಲಕ್ಷ್ಮಣ ವಿಷಯಸುಖಸಮ 
ವರಿಯೆ ಮುನಿಮನ ಮೋಹೆಗೊಳಿಪುದು ಚಣದೊಳಾವರಿಸಿ | 
ನೆರೆದಿಹೆರು ವಾನರರು ರಾಘವ 


ನುರುವ ಸೇವೆಯೆನೆಸಗೆ ಬಂದಿರೆ 


ಹೆರಿಯೆ ಸಾನ್ಲಿಧ್ಯವನು ಸೇರುವೆನಿಂದು ನಡೆಯೆಂದ 1೪೦ 


ನಡೆದು ಸುಖದಿಂದಂಗದಾದಿಯ 
ಪಡೆವೆರಸಿ ಸುಗ್ರೀವ ಲಕ್ಷ್ಮಣ 
ತಡೆದು ರಕ್ಕಸ ಬಲವ ಸೀತೆಯ ತಹೆನೆನುತ ಬಂದು | 
ನಿಡುಗೆಡೆದು ಕ್ರಮಿಸೆಂದು ಬೇಡಲು 
ಕೊಡಹಿ ಧೂಲಿಯ ಕೃಷೆಯೊಳೆತ್ತಿದ 
ನಡಗಿಸುತ ಕೋಪವನು ನಸುನಗೆ ಮೊನೆಯ ಬೀರುತಲಿ ೪೧! 


ಎಣಿಸದಿರು ಜೋಷವನು ವಾನರ 
ನಣಲ ಮುರಿಯದಿರೆಲೆಲೆ ಕರುಣಾ 
ಮಣಿಯೆ ಕಾಮಕೆ ವಿವಶವಾದೆನು ಪಶು ವಿಮೋಹದಲಿ | 
ವನಿತೆನಯೆನ ಕರಾಲ ಕತ್ತರಿ 
ಮಣಿಯದಿಹರೇ ವಿಷಯ ವಿವಶರು 
ಮುನಿಯದಿರು ತಮಮನ್ಮ್ನೊಡೆದು ಸನ್ಮತಿಯನರಿಕಿಹೆನು 11೪.೨! 


ಕಿಪ್ಟಿಂಧಾಳಾಂಡ ೫೭ 


_ ಸಿಲುಕಿ ಲೋಭಕೆ ನವೆಯದಿಹ ನರ 
ನಿಳೆಯೊಳಗೆ ಪಾವನನು ವಿಸಯಕೆ 
ಹೊಳಕೆ ಬಹುದೇ ಸಾಧಕನು ಮುಖದಿರುಹುವನು ಸುಖಕೆ | 
ತಿಳಿಯೆ ನಿನಗವ ಹೊಣಕೆ ಹರಿ ನೀ 
ನೊಲಿಯೆ ಲೋಕದ ಸುಖವು ಬೇಹುದೆ 
ಸಲಹು ಸಲಹೆನೆ ಮುಗುಳುನಗುತಲಿ ರಮ ನೋಡಿದನು. 1೪೩! 


ಭರತನೊಲು ನೀ ಪ್ರೀತಿಪಾತ್ರನು 
ಧರಣಿಜೆಯನರಸಲೈ ವಹಿಲದಿ 
ಚರರ ಕಳುಹೈ ತಂದೆ ಯುಕ್ತಿಯನೊರೆದು ಬೆಸಸೆನಲು | 
ನೆರೆದುದಾಗಳು ಬಂದು ಕಪಿಪಡೆ 
ಹರುವತಾಕಾರದಲಿ ರಾಮನ 
ಚರಣಕಮಲದಿ ನೊಸಲ ಚಾಚಿದುವಂದು ಭಕ್ತಿಯಲಿ ॥೪೪॥ 


- ವಿಶ್ರಾಮ ೩ 


ಸೂ ॥ ಕರಿಸಿ ಕಪಿಪಡೆಯಟ್ಟ ದೆಸೆದೆಸೆ 
ಗರಸೆ ಸೀತೆಯ-ಪಯಣಗತಿಯಲಿ 
ಶರಧಿಯಂ ಸೇರಿದರು ಜಾಂಬವ ಹನುಮದಾದಿಗಳು ॥ 


ದೇವಿ ನೋಡಿದೆ ನಾನು ಕಪಿಸೇ ' 
ನಾವಳಿಯನದ ನೆಣಿಸಲಾಪುದೆ 
ಜೀವಿ ಸೀತಾನ್ವೇಷಣಕೃನುವಾಗಿ ನೆರೆದಿರಲು | 
ತೀವಿದುತ್ಸಹುದಿಂದ ರಾಮನ 
ಭಾವನೆಯ ಮನದಂದು ಲೋಕದಿ 
ಪಾವನರು ತಾವೆಂದು ಬಗೆದರು ರಾಮಕೃಷೆಗಳಿಸಿ Hall 


ಳಜಆ. 


. ಕರಡಿ ಕಪಿಯಾರಿಲ್ಲಮವರೊಳು 
ಹೆರಿಗೆ ಜೊಡಿತೆ ವಿಶ್ನರೂಪಿಗೆ ಸರ್ವಚೇತನಗೆ | . 


ಶ್ರೀ ತುಲಸೀ ರಾಮಾಯ 


ಹರಿಯು ಕುಶಲ ಪ್ರಶ್ನೆ ಮಾಡದ 


ಭರದಿ ನಿಂದಿರಲಾತುರದಿ ಕಪಿ 
ಯೊರೆದ ಘನಕಾರ್ಯಮಿದು ನಿಮ್ಮಯ 


: ಹರೆ ಸಹಾಯದೊಳರಸಿ ಸೀತೆಯ ಪಡೆವುದಾನಿಂದು [loll 


ಅವನಿಜಾನ್ಸೇಷಣವ ಗೈವುದು 
ದಿವಸ ಮೂವತ್ತರೊಳು ಬಹುದಿ 
ನ್ಹವಧಿ ಮಾರಲು ಮರಣದಂಡನೆ ನಿಮಗೆ ತಪ್ಪದಲ | 
ಜವದೊಳ್ಳೆದಿರಿಯೆನುತ ಹೊಗಳುತ 
ಅವರ ಕಳುಹುತ್ಕ ಜಾಂಬವಾಂಗದ 
ಪವನಸುತ ನಳನೀಲ ಮೊದಲಾದವರ ಬರಮಾಡಿ lal 


ಇನಕುಲೋತ್ತಮನರಸಿಯಂ ದ 
ಕ್ಲ್ಷಿಣದೊಳರಸಿರಿ ಲಂಕೆಯಲಿ ರಾ 
ವಣನ ರಾಜ್ಯವ ಬಿಡದೆ ಥೈರ್ಯದಿ. ಹುಡುಕಿ ಜಾನಕಿಯ | 
ಜನರ ಮುನಿಗಳ ಕಂಡುಕೇಳ್ದರ 
ವಿನಯದಿ ವಿಚಾರಿಸುತ ಸೀತಾ 
ವನಿತೆಯಿರವನ್ನರಿತು ಬರುವುದು ಕುರುಹೆ ತೋರುವುದು. ॥೪॥ 


ಅನಲನುರದೊಳು ರವಿಯ ಬೆಕ್ನೊಳು. 
ಮಣಿದಿರಲ್ಪದನರಿತು ದೋಷವ | 
ಗಣಿಸದೀ ರಘುರಾಮ ಕಾರ್ಯವ ಮಾಡಿ ಭಕ್ತಿಯಲಿ | 
ಘನವೆ ಮಾಯಾ ದೂರಗೀ ಭವ 
ಜನಿತ ದುಃಖವು ಸೋಂಕಲರಿವುದೆ 


ವನಜನಾಭನ ಭಜನೆಯೇ ಸಾರ್ಥಕವು ಜೀವರಿಗೆ 1೫॥ ; 


ಕಪ್ಟಿಂಧಾಕಾಂಡ ೪ಜ೯ 


ಮರೆಯುತಿತರ ಸಮಸ್ತ ಕಾರ್ಯವ 
ಹರಿ ಭಜನ ಸುಸ್ಮರಣವಂದನ 
ವರಿದ ಪದಪದ್ಮಾನುರಾಗಿಯೆ ಪರಮ ಪಾವನನು | 
ಎರಗಿ ರಾಮ ಸ್ಮರಣೆಯಿಂ ಕಪಿ 
ವರರು ಮಾರುತಿ ಸಹಿತ ಜೈಯೆಂ 


ಜಔಿರಗೆ ಪವನಜನಿಂದ ಜಯನುಹುದೆಂದು ಹೆರಿತಿಳಿದು ॥೬॥ 


ಕರೆದು ಕರತಾಮರಸವಿರಿಸುತ 
ಶಿರದೊಳಾಶೀರ್ವದಿಸಿ ಕೊಟ್ಟನು 
ಬೆರಳ ಮುದ್ರಿಕೆಯನ್ನು ಮಾರುತಿ ಸೀತೆಯಂ ಕಂಡು | 
ವಿರಹದಿರಗಳ ತಿಳುಹಿ: ವೇದನೆ 
ಯುರುಹಿ ಶೀಘ್ರದಿ ಕಳುಹೆ ಬಹು 
ತರಳ 'ಹೋಗೆನೆ ಹಿಗ್ಗಿ. ನಡೆದನು ರಾಮ ಸ್ಮರಣೆಯಲಿ 1೬.1 


ಅಖಿಳ ಲೋಕಾವರಣ ಸುರರ 
ಕಕನ ರಕ್ಟ್ರಾ ಭಾರ ಮಾರ್ಗದ 
ಸಕಲ ಧರ್ಮವ ಬಲ್ಲನನರೊಲು ನಡೆವ ರಾಘವನು | 
ಪ್ರಕಟಿ ಕಂಟಿಕ ವನ ಸರೋವರ 
ವಿಕಟಿ ಗಂಹರ ಗಿರಿ ಗುಹಾಂತರ 
ನಿಖಿಳ ನದಿನದ: ಹೊದರುಗಳನರಸಿದುದು ಕಪಿನ್ನಂದ ಆಗ 


ಕಂ ಜೊಡನೆ,ರಕಸರ ಕೆಡುಹುತ 
ದಿಂಡುಗೆಡೆವರು ನಿಜವೊರೆಯದರ 
ತುಂಡರಿಸಿ ಹುಡುಕುತ್ತ ಕಾನನ ಮಾರ್ಗದಲಿ ನಡೆದು | 
ಕಂಡರಾದೊಡೆ ಸಾಧು ವೃಂದವ 
ಮಂಡೆಯಾನುತ ಬೇಡುವರು ಭಯ 
ಗೊಂಡು ಜಾನಕಿಯಿರವ ಕಾಣದೆ ವನದೊಳಲೆದಾಡಿ Well 


೪೬ದಿ. 


ಶ್ರೀ ತುಲಸೀ ರಾಮಾಯಣ 


ಅಲೆದಲೆದು ಬಾಯಾರಿ ಢಗೆಯಲಿ 
ಜಲವ ಕಾಣದೆ ಬೀಳೆ - ಮಾರುತಿ 
ಸುಲಭದಲಿ ಮೃತಿಯಹುದೆ ತಮಗೆಂದರಿದು ಚಿಂತಿಸುತ | 
ಅಳಲ ಸ್ಪೆರಿಸಿ ಶಿಖರ ಪರ್ವತ 
ಗಳಲಿ ದೆಸೆದೆಸೆಗಳನು ನೋಡುತ 
ನೆಲದಿ ಕಂಡನು :ಬಿಲವನೊಂದನು ಮನದ ಕೌತುಕದಿ ॥೧೦॥ 


ಬಕ ಚಕೋರ ಮರಾಳ ಶುಕಪಿಕ 
ವಿಕಿರಿಯು ತಲೊಳಹೊಗಲು ವಾನರ 
ನಿಕರ ಫಿಲಿಸುತ ತೋರ್ದನೆಲ್ಲವ ಬಿಲದ ಬಗೆಗಳನು | 
ಭಕುತನಂ ಮುಂದಿಟ್ಟು ಹೊಕ್ಕುದು 
ಸಕಲ ವಾನರ ವೃಂದವಿದಿರೊಳು 
ಪ್ರಕಟಿಮಾದುದು ಪುಷ್ಪವಾಟಕೆ ಸೊಬಗ ಸೂಸುತಲಿ ೧ 


ಅರಳಿ ನಗುತಿಹ ಕಮಲವೆಸೆಯುವ 
ಸರಸಿಜಾಕರ ಮೇಲೆ ಗಗನ 
ಕೈರಗಿ ತೋರುವ ಸೌಧ ಸನಿಹದೊಳೊರ್ವ ತಾಪಸಿಯು | 
ಬರುವ ಕಪಿಪಡೆಯೆನ್ನು ಮನ್ನಿಸಿ 
ಪರಿಮಳೋದಕ ಸವಿ ಫಲಂಗಳ 
ತರಿಸಿ ಕೊಡುತುಪಚರಿಸುತಾಯಸಗಳೆದಳಾ ಸಾಧು ॥೧೨/ 


ಮಿಂದು ಜಲಮಂ ಕೊಂಡು ಫಲಮಂ 
ತಿಂದು ವಿಶ್ರಮಿಸುತಿರೆ ಯೋಗಿನಿ 
ಯೆಂದಳವರಿಗೆ ತನ್ನ ಚರಿತಾಸಾರಮೆಲ್ಲವನು | 
ಇಂದೆ ತೆರಳುವೆ ರಾಮಸನ್ಸಿಧಿ 
ಗೆಂದು ಕಣ್ಣಳ ಮುಚ್ಚಿ ಸೀತೆಯ 
ಮಂದಿರವ ಕಾಣುವಿರಿ ಬೆದರದಿರೆಂದು ಹೇಳಿದಳು ೧೩! 


ಕಹ್ರಿಂಧಾ ಕಾಂಡ . ೪೬೧ 


ನಡೆದಳತ್ತಳು ರಾಮ ಪದದಲಿ 
ಕೆಡೆದು ದೇಹವ ಹಲವು ಹರಿಯಿಂ 
ದೆಡಬಿಡದೆ ಹೊಗುಳುತ್ತ ಭಕ್ತಿಯ ಸೂರೆ ಮಾಡಿದಳು | 
ಉಡುಗಿ ಕಂಪಿಸಿ ರಾಮಕಸೃಷೆಯನು 
ಪಡೆದು ಬದರೀನಾಥ ಸನ್ನಿಧಿ 
ಯೆಡೆಯ ಸಾರ್ದಳು ರಾಮನಾಮವ ನೆನೆದು ಹೃದಯೆದಲಿ!!೧೪! 


ಜಲಧಿಯೆಡೆಯೊಳು ತಮ್ಮನರಿಯುತ 
ಕಳೆದುದನಧಿಯು ರಾಮಕಾರ್ಯ- 

ಕ್ಚಳಿವು ತಲೆದೋರಿದುದೆ ಹಾಯೆಂಜೊರೆದನಂಗದನು | 
ಅಳಿವುಮೆನಗಿನ್ನು ಭಯ ತೆರದಲಿ 

ಇಳೆಯ ಮಗಳೆಲ್ಲಿಹೆಕೊ ಕಪಿಸತಿ 


ಕೊಲುವ ಒಂದಿರುಗಲೈ ಬರಿಗೈಯಿಂದಲಾವೆಂದ ೧೫ 


ಜನಕನಳಿದಾಗೆನ್ನ ನುಳುಹಿದ 
ನಿನಕುಲೋತ್ತಮ ಕರುಣಗರೆಯುತ 
ಲೆನಗೆ ತಪ್ಪದು ಮರಣವಹೆ ಸುಗ್ರೀವ ಕೊಲದಿಹನೆ | 
ಎನಲು ಜಾಂಬವನಂಗದನ ಕರೆ 
ದನಘ ನೀತಿಗಳೊರೆದು ರಾಮನ 
ಘನ ಮಹಿಮೆಯಿಂತೆಂದು ಪೇಳ್ದೆನು ಕತೆಗಳೊರೆಯುತಲಿ 1೧೬॥ 


ನರನೆ ರಾಘವನಜಿತನಭವನು 
ಸರಮ ನಿರ್ಗುಣ ಬೊಮ್ಮನವನಿಗೆ 
ಚರಣ ಸೇವಕರಾವು ಸಗುಣ ಬ್ರಹ್ಮ ಪೂಜಕರು | 
ಧರಣಿ ಗೋದ್ರಿಜ ದೇವ ಕಾರಣ 
ಹರಿ ನಿಜೇಚ್ಛಿಯೊಳವತರಿಸುವನು 
ಭರದಿ ಮಾಡಿರಿ ಸಗುಣ ಭಜನೆಯ ಮೋಕ್ಷಸುಖದೊರೆದು ೧೭ 


೪೬೨ 


ಶ್ರೀ ತುಲಸೀ ರಾಮಾಯಣ 


ಹರಿಗುಣವ ಬಹುವಿದದಿ ಬಣ್ಣಿಸು 
ತಿರುವ ಸಮಯದಿ ಕೇಳಿ ಗಂಹರ 


ದೊರೆದು ಮೆಲನೆ ಬಂದ ಖಗ ಸಂಪಾತಿ ನೋಡಿದನು | . 


ನೆರೆದಿರುವ ಕಪಿ ಪಡೆಯ ಕಾಣುತೆ 
ಹರನು ಕರುಣಿಸಿ ಕೊಟ್ಟ ಭೋಜನ 


'ವರವನೆನುತಲಿ ಹಿಗ್ಗಿ `ನಲಿದನು ಹಸಿವಿನಿಂದಳಲಿ 


ನೋಡಿ ಗೃಢ್ರ್ರನ ಕಪಿಗಳೆದ್ದುವು 
ಆ ಢಗೆಯನರಿಯುತ್ತ ಜಾಂಬವ 
ಬಾಡಿದನು ದುಖದಲಿ ಕಪಿಗಳ ಹೇಡಿತನನವರಿತು | 
ನಾಡೆ ರಘುಪತಿ ಸೇವೆಯಲಿ ಹೋ 
ಗಾಡಿದನು ದೇಹವ ಜಟಾಯು ಸ 
ಗಾಢಿಕೆಯಲನ ಧನ್ಯ. ಸಮರಾರೆಂದನಂಗದನು 


ರಾಮ ಕಾರ್ಯ ನಿಮಿತ್ತ ಜೀವವಿ 
ರಾಮವಾದುದೆ ಪಕ್ಷಿಗೆನುತಿರೆ 
ಭೂಮಿಗೊರಗಿದನಳುತಲಾ ಸಂಪಾತಿ ದುಖದಲಿ | 
ಹಾ ಮಹಾದೇವೆನುತ ಕೇಳಿದ 
ನಾ ಮಹಾ ಖಗನಳಿದನೇ ರಿಪು 


'ಭೀಮ ವಿಕ್ರಮ ಸರಿದನೇ ಹಾಯೆಂದು ಬರುತಿರಲು 


ಖಗನ ಕಂಡೋಡುತಿರೆ ಕಪಿಗಳ 
ಬಗೆಯನರಿಯುತ ತಡೆದು ಭೀತಿಯ 
ನೊಗೆದು ನಿಲ್ಲಿರಿ ಭಾಷೆಯಿಡೆಕೋ ಪೇಳಿ ವಾರ್ತೆಗಳ | 
ಖಗ ಜಟಾಯುನಿನಣ್ಣ ನಾನೆನೆ 
ರಘುವರನ ಚರಿತೆಗಳನೊರೆದೊಡೆ 
ಮುಗಿದು ಕ್ಬಗಳ ಹೊಗಳಿತುತಿಸಿದ ರಾಮ ಮಹಿಮೆಗಳ 


[೧೮1 


1೧೯॥ 


೨೦! 


||೨೧.| 


ಕಿಷ್ಕಿಂ ಧಾಕಾಂಡ 


ಜಲಧಿತಟಿಕೊಯ್ಲೆನ್ನ ಕರುಣದೊ 
ಳಿಳುಹಿ ತರ್ಪಣನೀವೆ ತಮ್ಮನಿ 
ಗೊಲಿದು ಮತ್ತಾನೊದಗಿ ಕೋರುವೆ ಮಾರ್ಗ ಪಯಣಕ್ಕೆ | 
ಎಳೆಯ ತಮ್ಮ ಜಟಾಯು ಜವ್ಮನ 
ಬಲದಿ ಹಾರಲು ಸೂರ್ಯತಾಸದಿ 
ಬಳಲುತಿಳಿದನು ಪೆರ್ಮೆಯಿಂದಾಂ ನೆಗೆದೆನಾಗಸಕೆ (1೨.೨ 


ಹಾರಿದೆನು ರವಿಯೆಡೆಗೆ ನಕ್ಷಗ 
ಳಾರಿದುವು ಸೂರ್ಯಾಗ್ನಿ ಹುತದಲಿ 
ಚೀರುತಲಿ ಧರೆಗುರುಳೆ ಚೆಂದ್ರಮನೆಂಬ ಖ:ಷಿಕಂಡು | 
ಆರಯಿದು ಸಲಹಿದನು ಸನ್ಮತಿ 
ತೋರಿ ಸುಜಾ ನೋಪದೇಶದಿ 
ಮಾರಮಣನನತಾರ ಕಾರಣಮೊಕೆದನೆನಗಂದು |೨೩.!! 


ಧರಣಿಜೆಯ ಕದ್ದೊಯ್ವ್ಚನಾಗಳು 
ದುರುಳ ರಕ್ಕ ಸರೊಡೆಯ ಸತಿಯ 
ನ್ನರಸಲಟ್ಟುವ ವಾನರರನಾ ದೂತದರ್ಶನದಿ | 
ಪರಮಪಾವನನೆನಿಸೆ ನೀನೆಂ 
ದೊರೆದಿಹನು ನುಡಿಸತ್ಯಮಾದುದು 
ಹರಿಯ ಕಾರ್ಯನನೆಸಗಿ ಭರದಿಂದೆಂದ ಸಂಪಾತಿ sell 


ಅದಕೊ ಹೊಳೆಯುವುದಾ ತ್ರಿಕಸಿಟದಿ 
ಐದಿತ ಲಂಕಾನಗರಮಿರುತಿಹು 
ದದಕೆ ರಾವಣನೊಡೆಯನಲ್ಲಿಯಶೋಕನನಮಿಹುದು | 
ಅದೆಕೊಳಿಹಳಾ ಸೀತೆ ದುಃಖದಿ 
ಕುದಿದು ಕಂದಿಹಳವಳ ನೋಡುವೆ 
ನದನು ಕಾಣಿರಿ ನೀನು ಗೃಧ್ರದ ದೃಷ್ಟಿ ತೀಕ್ಷವಲ || ೨೫1 


೪ಅಕ್ತ 


೪೬೪ 


ಶ್ರೀ ತುಲಸೀ ರಾಮಾಯಣಂ 


ನಾನು ವೃದ್ಧನು ಶಕ್ಕಿಗುಂದಿಹೆ 
ನೇನಮಾಡಲಿ;ಜಲಧಿ ಲಂಘಿಸಿ 
ವಾನರರೆ. ನಿಮಗೇನಸಾಧ್ಯವೆ ನೂರುಯೋಜನವು | 
ಜ್ಞಾನ ಧೀಮಂತರಿರೆ ಹಾರುತ 
ಲಾ ನರೋತ್ತಮ ಸೇವೆಗೈೆವನ 


ನೇನು ಧನ್ಯನೊ ಮಾನ್ಯನವನಿಗೆ ಜಗದಿ ಸಮರಾರು || ೨೬. || 


ನೋಡುತೆನ್ನನು ಥೈರ್ಯನಡೆಯಿರಿ 
ಮೂಡಿದುದು ಮುನ್ನಿನೊಲು ದೇಹವು 
ಕೂಡಿದುವು ಪಕ್ಷಗಳು ರಘುಪತಿ ಕೃಪೆಗೆ ಮಿತಿಯುಂಟಿ | 
ದೂಡುತಾಲಸ್ಯವನು ಜಾನವ 
ಮಾಡಿ ರಾಘ ನನಾಮ ಭಯದಲಿ 
ಖೋಡಿಯಾಗಲುಬಹುದೆ ರಾಮನ ಭಕ್ತರಿರೆ ನೀವು 92!| 


ಇಂತೊರೆದು ಸಂಪಾತಿ ತೆರಳಲ 
ನಂತರಂ ಕೌತುಕದಿ ಕಪಿಪಡೆ 
ಚಿಂತಿಸುತ ಹೇಳಿದುವು ತಮ್ಮಯ ದೇಹ ಬಲಗಳನು | 
ಎಂತು ಲಂಫಿಸಲಹುದು ವೃದ್ಧನು 
ನಿಂತೆ ಬರಲರಿಯೆನು ಸಮುದ್ರವ 
ನೆಂತು ಹಾರಲಿ ಹೋಯ್ತು ಜವ್ವನಮೆಂದ ಜಾಂಬವನು 1೨೮1 


ಬಲಿಯ ಬಂಧಿಸುವಾಗ ದೇವನು 
ಬೆಳೆದ ಬಹು ಘನಮಾಗಿ ವರ್ಣಿಸ 
ಲಳವೆ ತಾಸೆರಡರಲಿ ನಾನೇಳು ಪ್ರದಕ್ಷಿಣೆಯ | 
ಸುಲಭದಿಂ ಗೈದೆನೆನೆ ಜಾಂಬವ 
ಜಲಧಿಯಂ ಲಂಫಿಸುತ ಹೋಗುವೆ 
ಥಿಲುಕದೆನಗುಂ ಹಿಂದೆ ಬರುವುದಕೆಂದನಂಗದನು se! 


ಕಿಷ್ಕಿಂಧಾ ಕಾಂಡ ೪೬೫ 


ಒಡೆಯ ನೀನು ಸಮಸ್ತ ವಾನರ 
ಪಡೆಗೆ ಕಳುಹುವುದುಚಿತನೇ `ನೀ 
ಕಡುಗಲಿಯು ಬಲ್ಲೆನದ ಲಂಘಿಸಲರಿವೆ ನೀನೆನುತ | 
ಕಡೆಗೆ ಮಾರುತಿಯನ್ನು ನೋಡುತ 
ನುಡಿಯದಿಹೆ ಮೌನದಲಿ ಶೌರ್ಯದಿ 
ಪೊಡವಿಯಲಿ ಸಮರಾರು ಬುದ್ದಿ ನಿವೇಕದಲಿ ನಿನಗೆ ಷಂಗ 


ನಿನಗಸಾಧ್ಯದ ಕಾರ್ಯಮಾವುದು 
ಇನುಮವೇ ರಘುರಾಮ ಸೇವೆಗೆ 
ಜನಿತಮಾದುದುಯೆನಲು ಜಾಂಬನ ಬೆಳೆದ ಹನುಮಂತ | 
ಕನಕವರ್ಣ ಶರೀರ ಕಾಂತಿಯು 
ಹೆಣೆದು ಗಿರಿಪತಿಯಂತೆ ನಿಂದನು 
ವನಧಿಯಂ ಲಂಫಿಸುನೆನೆಂದನು ಸಿಂಹನಾದದಲಿ 113.೧! 


ರಾವಣನ ಬಲ ಸಹಿತ ಬಳಗದ 
ಜೀವಗಳೆಯುವೆನಾ ತ್ರಿಕೂಟವ 
ಸಾವುಗೆಡಹುತ ತಹೆನು ಸೀತೆಯ ಪೇಳ್ತುತುಚಿತಗಳು | 
ಆವುದೆಸಗಲಿ ಆರನೊರೆಸಲಿ 
ಸಾವಧಾನದಿ ಪೇಳೆನಲು ನೀ 
ದೇವಿಯಂ ಕಂಡವಳ ಕುಶಲವನರಿತು ಮರಳೆಂದ lal 


ಇದುವೆ ನಿನ್ನಯ ಕಜ್ಜ ಸೀತಾ 
ಪದವ ಕಾಂಬುದು ಮತ್ತೆ ರಾಘವ . 
ಹದನನೊರೆವನು ಬಹೆನು ವಾನರ ಸೇನೆಯೊಡಗೊಂಡು | 
ಉದದಧಿ ಲಂಭಿಸಿ ಗೆಲುನ ರಾವಣ ಇ 
'ನೆಡೆಯೆ ಸೀಳುವ ಮತ್ತೆ ಕೋಸಲ 
ಸದಕೆ ತೆರಳುವ ಮೂರು ಲೋಕಗಳನ್ನು ಸುಖಗೊಳಿಸಿ 1೨.೩. |! 
39 


ಅಹಹ 


ಶ್ರೀ ತುಲಸೀ ರಾಮಾಯಣ 


ದೇವ ಮುಸಿನರ ನಾರದಾದಿಗ 
ಳಾ ವಿರಾಗಿಯ ಕೀರ್ತಿಗಾನವ 
ತೀವಿದತಿಶಯದಿಂದ ಮಾಡುವರದನರಿದ ನರನು | 
ಪಾವನನು ಜಗದಲ್ಲಿ ರಘುಪತಿ | 
ದೇವ ನಾಮವ ಭಜನೆ ಮಾಳ್ಸರು 
ತಾವು ತುಲಸೀದಾಸಗೋಸ್ತಾಮಿಗಳು ಸಂಶತವು ne. If 


ಭವರುಜೆಗೆ ಸರನೌಷಧವು ರಾ 
ಘವನ ಕೀರ್ತನ ಕೇಳ್ದರಂ ಸರ 
ಶಿವನು ಸುಮನೋರಥನ ಕೈಗೂಡಿಸುವ ಭರದಿಂದ | 
ಅನನು ಮನ್ಮಥ ತಾತ ವಿಧಿಹರ 


" ರವನ ಗುಣಗಾನನನು ಮಾಡುವ 


ರವನ ನಾಮವಾ ಧನಘಖಗವೃಂದಕೀ ಜಗದಿ asl! 


ಇದುವೆ ನಿಮಲ ಜ್ಞಾ ನಸಾಗರ 
ಇದುಕೃಪಾಳುನಿನೆರಕ ಮೈತ್ರೀ 
ಹೈದಯ ಲಾಂಛನ ಭಾವ ಶುದ್ಧಿಯಗೈವ ಬೋದೆಯಿದು | 
ಇದುವೆ ಭಕ್ತರ ಚರಿತೆ ಮುನಿಜನ 
ಪದವನೋಲೈಸುತ್ತ ಹಾಡಿದ 
ಸದುಮನಾಭನ ಪುಣ್ಯ ಚರಿತಾಮೃತವು ಪಾವನವು laa Il 


ರಾಮದಾಸರ ಕರುಣ ಸಿರಿರಘು 
ರಾಮ ಚಂದ್ರನ ಸೇನೆ ರಾಘನ 
ನಾಮರಸ ಹೀಯೂಪ ತುಳಸೀದಾಸ ಸದ್ವಾಣಿ | 
ಪಾಮರರ ಸುಜ್ಞಾನಸಾಗರ 
ನಾಮಧಾರಕರತುಳ ಸೌಧವು 
ಭೂಮಿಯೊಳು ರಘುರಾಮ ಚರಿತಾಮೃತಕೆ ಸಡಿಯುಂಟಿ 1೩೭'!! 


ರಾ ನಾವಾ ಮಾನ್‌ ಗಾನಾ 


